ಲಿಂಗಧಾರಣ ಚಂದ್ರಿಕೆ 


ನಂದಿಕೇಶ್ವರ 


ಲಿಂಗಧಾರಣಚಂದಿಕ 


(ಕನ್ನಡ) 


ಗ್ರಂಥಕರ್ತರು : 
ಆಸ್ಥಾನಮಹಾವಿದ್ದಾನ್‌ ಪಂಡಿತರತ್ನಂ 
ಸಿರ್ಸಿ ಗುರುಶಾ೦ತಶಾಸ್ತ್ರಿಗಳು, 
ವೇದಾಂತ ಪ್ರೊ| | ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜು 
ಬೆಂಗಳೂರು. 


ದೊರೆಯುವ ಸ್ಥಳ: 
ಪ್ರಬೋಧ ಪುಸ್ತಕಮಾಲೆ 
ನ೦. ೫, ೩ನೇ ರಸ್ತ ಚಾಮರಾಜಪೇಟೆ, 
ಬೆ೦ಗಳೂರು ಸಿಟಿ. 


ಮೈಸೂರಿನಲ್ಲಿ ಗ್ರಂಥ ದೊರೆಯುವ ಸ್ಥಳ: 
ಶ್ರೀ ಎಸ್‌. ಶಿವಕುಮಾರಸ್ವಾಮಿ, 
ನಂ. 373, ನ್ಯೂಸಯ್ಯಾಜಿರಾವ್‌ ರೊಡು, ಮೈಸೂರು. 


ಆಶ್ರಯದಾತರು: 
ಶ್ರೀಮಾನ್‌ ಗುರುಕಾರ್‌ ಮಾದಪ್ಪನವರು, 
ಮುಡಿಗು೦ಡಂ, ಕೊಳ್ಳೇಗಾಲ ತಾಲ್ಲೂಕು. 


(ಎಲ್ಲಹಕ್ಕುಗಳು ಗ್ರಂಥಕರ್ತರಿಗೆ ಸೇರಿವೆ) 
ಆಕರ: https://archive.org/details/ceYv linga-dharana-chandrike-by- 


sirsi-guru-shanta-shastri-1951-kannada-jangamwadi-math- 


collection/page/n43/mode/2up 
ಓಸಿಆರ್‌ ಪರಿವರ್ತನೆ: ವಿಶು [https://vishwakoshaagaara.blogspot.com/] 


ಬೆಲೆ: ರೂ ೨-೮-೦ 


೧೯೫೧ 


ಮುದ್ರಕರು: 
ಎಸ್‌. ನಂಜಪ್ಪ 
“ಉಷಾ ಪ್ರೆಸ್‌” 


೮೪೨, ಚಿಕ್ಕಪೇಟೆ, ಬೆಂಗಳೂರು ಸಿಟಿ. 


ಗ್ರಂಥಕರ್ತರಾದ 
ಆಸ್ಥಾನ ಮಹಾವಿದ್ವಾನ್‌ ಪಂಡಿತರತ್ನಂ 
ವೇ|| ಬ್ರಂ|| ಶ್ರೀ|| ಶಿರಸಿ ಗುರುಶಾ೦ತಶಾಸ್ತ್ರಿಗಳು 


ಕೃತಜ್ಞತೆ 


ಸುಪ್ರಸಿದ್ಧರೇಷ್ಮೆವ್ಯಾಪಾರಿಗಳೂ, ಪೂರ್ವಾಚಾರನಿಷ್ಠರೂ, ಮತಾಭಿಮಾನಿಗಳೂ, ಪರಮ 
ಆಸ್ತಿಕರೂ ಆದ ಕೊಳ್ಳೆಗಾಲದ ತಾಲ್ಲೂಕು ಮುಡಿಗು೦ಡ೦ ಸಾಹುಕಾರ್‌ ಶ್ರೀಮಾನ್‌ ಗುರುಕಾರ್‌ 
ಮಾದಪ್ಪನವರು ದ್ರವ್ಯ ಸಹಾಯ ಮಾಡಿದ್ದರಿಂದ ಈ ಗ್ರಂಥವು ಪ್ರಕಾಶಕ್ಕೆ ಬಂದಿತು. ಈ 
ಮಹಾಶಯರು ಅನೇಕ ಧರ್ಮಕಾರ್ಯಗಳನ್ನು ಮಾಡಿಯೂ ಮಾಡುತ್ತಲೂ ಇದ್ದಾರೆ. ಇವರು 
ಮೈಸೂರು ಸರ್ಕಾರದಲ್ಲಿ ಪುದುವಟ್ಟಾಗಿ ಒಂದು ಲಕ್ಷ ರೂಪಾಯಿಗಳಿಗೆ ಮೇಲ್ಪಟ್ಟು ಇಟ್ಟಿರುವ 
ಎಂಡೋಮೆಂಟ್‌ ಫಂಡಿನಿಂದ ಬರುವ ಸುಮಾರು ೪ ಸಾವಿರ ರೂಪಾಯಿಗಳು ವಿದ್ಯಾರ್ಥಿಗಳಿಗೆ 
ಪ್ರತಿ ವರ್ಷವೂ ಸಹಾಯವಾಗುತ್ತಿರುವುದು. ಇದಲ್ಲದೆ ಅನೇಕ ಸಹಸ್ರ ರೂಪಾಯಿಗಳ ವೆಚ್ಚದಿ೦ದ 
ಕೊಳ್ಳೇಗಾಲದಲ್ಲಿ ಹೆರಿಗೆ ಆಸ್ಪಕ್ರಿಯನ್ನು ಕಟ್ಟಿಸಿ ಆ ಪ್ರಾಂತದ ಜನಗಳಿಗೆ 
ಮಹೋಪಕಾರಮಾಡಿರುತ್ತಾರೆ. ಮತ್ತು ಗೌರ್ನಮೆ೦ಟಿನಲ್ಲಿಟ್ಟಿರುವ ಹತ್ತುಸಾವಿರ ರೂಪಾಯಿಗಳ 
ವೃದ್ಯಂಶದಿ೦ದ ತಮ್ಮ ಕುಲದೇವತೆಯಾದ ಮುಡುಕುತೊರೆ ಶ್ರೀ ಭ್ರಮರಾಂಬಾಸಹಿತ 
ಮಲ್ಲಿಕಾರ್ಜುನ ಸ್ವಾಮಿಯ ವಿಶೇಷ ಪೂಜೆಯು ನಡೆಯುವಂತೆ ಏರ್ಪಡಿಸಿರುತ್ತಾರೆ. ಇದಲ್ಲದೆ 
ಇತ್ತೀಚಿಗೆ ಕೊಳ್ಳೇಗಾಲದಲ್ಲಿ ಹೆಣ್ಣುಮಕ್ಕಳ ಪ್ರೌಢಪಾಠಶಾಲೆಗೆ ಇಪ್ಪಕ್ರೆದು. ಸಹಸ್ರ 
ರೂಪಾಯಿಗಳನ್ನು ದಾನಮಾಡಿರುತ್ತಾರೆ. “ಪ್ರದಾನ೦ ಪ್ರಚ್ಛನ್ನಂ” ಎಂಬಂತೆ ಇವರ ದಾನದ 
ಎಷ್ಟೋ ಭಾಗವು ಗುಪುವಾಗಿರುತ್ತದೆ. ಜನಮೆಚ್ಚುಗೆಗಾಗಿ ಇವರು ಧರ್ಮವನ್ನು 
ಮಾಡಬಯಸುವುದಿಲ್ಲ ಆದರೆ ನಾನು ಬಹಳ ಕಾಲದಿಂದ ಪರಿಚಿತನಾದುದರಿಂದ ಈ 
ವಿಷಯವನ್ನು ಬರೆಯುವುದು ಅವರ ಮನಸ್ಸಿಗೆ ವಿರೋಧವೆನಿಸಿದರೂ ಅನಿವಾರ್ಯವಾಗಿ 
ಬಂದಿದೆ. 

ಇವರಿಗೆ ಪರಮಾತ್ಮನು ಅಯುರಾರೋಗ್ಯಗಳನ್ನೀಯಲೆಂದು ಪ್ರಾರ್ಥಿಸುವೆನು. 

ಗ್ರಂಥ ಮುದ್ರಣದ ಶುದ್ಧೀಕರಣ ಮತ್ತು ಪ್ರಕಾಶನ ಕಾರ್ಯದಲ್ಲಿ ವಿಶೇಷವಾಗಿ 
ಭಾಗವಹಿಸಿದ ಅರಮನೆ ಆಸ್ಥಾನ ವಿದ್ವಾನ್‌ ಶ್ರೀ ಎಂ. ಜಿ. ನ೦ಜು೦ಡಾರಾಧ್ಯರು (ಸಂಪಾದಕರು: 
ಪ್ರಬೋಧ ಪುಸ್ತಕಮಾಲೆ) ಇವರಿಗೂ ಬಹಳ ತಾಳ್ಮೆಯಿ೦ದ ಗ್ರಂಥವನ್ನು ಮನೋಹರವಾಗಿ 
ಮುದ್ರಿಸಿ ಕೊಟ್ಟ ಉಷಾ ಪ್ರೆಸ್ಸಿನ ಪ್ರೊಪ್ರೈಟರ್‌, ಮ|| ರಾ|| ಶ್ರೀ ಎಸ್‌. ನಂಜಪ್ಪನವರಿಗೂ 
ಅನ೦ತ ಧನ್ಯವಾದಗಳನ್ನು ಅರ್ಪಿಸುವೆನು. 


ತಾ|| ೭-೪-೧೯೫೧, 7 “ಪಂಡಿತರತ್ನಂ” ಶಿರಸಿ ಗುರುಶಾ೦ತಶಾಸ್ತ್ರೀ, 
ವಿಕೃತಿ ಸ೦| | ಗ್ರ೦ಥಕರ್ತ. 
ಚೈತ್ರ ಶುದ್ಧ ಪ್ರತಿಪತ್‌ | 
ಯುಗಾದಿ 


ವಿಷಯಾನುಕ್ರಮಣಿಕೆ 


ಪೂರ್ವಾರ್ಧ 
ಸಂಖೆ ವಿಷಯ 
೧ ಉಪೋದ್ಭಾತ 
೨ ಮಂಗಲಾಚರಣೆ 
೩ ಗ್ರ೦ಂಥೋದ್ದೇಶನಿರೂಪಣ 
ಲ್ಲ ಅಂತರ್ಲಿಂಗಧಾರಣನಿರೂಪಣ 
೫ ಬಹಿರ್ಲಿಂಗ (ಇಷ್ಟಲಿಂಗ) ಧಾರಣನಿರೂಪಣ 
೬ “ನಮೋ ಬ್ರಹ್ಮಣೇ” ಎ೦ಬ ಮಂತ್ರದಿಂದ ಇಷ್ಟಲಿಂಗ ಧಾರಣನಿರೂಪಣ 
೭ “ಯಶ್ನಂದಸಾಂ ವೃಷಭೋ” ಎಂಬ ಮಂತ್ರದಿಂದ 
ಇಷ್ಟಲಿಂಗಧಾರಣನಿರೂಪಣ 
ಆ ಯಜುರ್ವೇದೀಯ ರುದ್ರಾನುವಾಕ-ಲಿಂಗಧಾರಣ 
ಖಯಗ್ವೇದ-ಲಿಂಗಧಾರಣ : 'ಪವಿತ್ರಂತೇ' ಎಂಬ ಖಗ್ವೇದ ಮಂತ್ರದಿಂದ 
ಲಿಂಗಧಾರಣನಿರೂಪಣ 
೧೦ ತಪ್ಪಚಕ್ರಧಾರಣ ನಿರಸನ 
೧೧ “ಅಯಂ ಮೇ ಹಸ್ತೋ” ಎ೦ಬ ಖಗ್ವೇದ ಮಂತ್ರದಿಂದ 
ಲಿಂಗಧಾರಣನಿರೂಪಣ 
೧೨ ಅಲಂಕಾರಾದಿ ಶಾಸ್ತ್ರಗಳು-ಲಿ೦ಗಧಾರಣ 
೧೩ ತತ್ತ್ವಮಸ್ಯಾದಿ ಮಹಾವಾಕ್ಯಗಳು-ಲಿ೦ಗಧಾರಣ 
೧೪ ಸ್ಕೃತಿಗಳು- ಲಿಂಗಧಾರಣ 
೧೫ ಏಕದೇವತೋಪಾಸನೆ 
೧೬ ಶಿವಗೀತೆ-ಲಿಂಗಧಾರಣ 
೧೭ ಪುರಾಣಗಳು-ಲಿಂಗಧಾರಣ 


೧೮ ಶಿವಾಗಮಗಳು-ಲಿಂಗಧಾರಣ 
ಉತ್ತರಾರ್ಧ 
೧ ಭೂನಿಕ್ಷೇಪ (ಸಮಾಧಿ)ದ ಆವಶ್ಯಕತೆ ಅಥವಾ ಭೂನಿಕ್ಷೇಪಕ್ಕೆ ವೈದಿಕತ್ವ 
ಪ್ರತಿಪಾದನೆ 
೨ ಸಾಪಿಂಡ್ಕಾದಿ (ಶ್ರಾದ್ಧ) ನಿರಾಕರಣ ಮತ್ತು ದಹನ ನಿಷೇಧ 
೩ ಗೃಹಸ್ಥರ ಶಿವೈಕ್ಯ ಸಿದ್ಧಿಗೆ ತತ್ವ್ವಸ೦ಯೋಜನೆಯ ಆವಶ್ಯಕತೆ 
ಅನುಬಂಧಗಳು: 


೧ ಮಂತ್ರಗಳ ಅಕಾರಾದಿ ಸೂಚಿ 


೨ ನ್ಯಾಯಗಳ ಅಕಾರಾದಿ ಸೂಚಿ 


೩ ಆಧಾರಗ್ರಂಥ ಸೂಚಿ 


ಉಪೋದ್ಬ್ದಾತ 


ವೇದಶಾಸ್ತ್ರ ಪುರಾಣೇಷು ಕಾಮಿಕಾದ್ಯಾಗಮೇಷು ಚ| 
ಲಿಂಗಧಾರಣಮಾಖ್ಯಾತಂ ವೀರಶೈವಸ್ಯ ನಿಶ್ಚಯಾತ್‌ || 

ಎಂಬ ಸಿದ್ಧಾ೦ತೋಕ್ತಿಗನುಸಾರವಾಗಿ ಲಿ೦ಗಧಾರಣೆಯೇ ವೀರಶೈವನಿಗೆ ಮುಖ್ಯ 
ಲಕ್ಷಣವು. ಲಿಂಗವೆಂದರೆ ಚರಾಚರಾತ್ಮಕ ಜಗತ್ತಿಗಾಧಾರವಾದ ಬ್ರಹ್ಮವೆ೦ದರ್ಥವು. ಇಂಥ 
ಬ್ರಹ್ಮಬೋಧಕವಾದ ಲಿಂಗವನ್ನು ಶರೀರದಲ್ಲಿ ಧರಿಸುವುದೇ ಲಿಂಗಧಾರಣವೆನಿಸುವುದು. 
ವೀರಶೈವನು ಲಿಂಗಧಾರಣದಿಂದಲೇ ಮುಕ್ತಿಯನ್ನು ಸಾಧಿಸಬೇಕಾಗಿರುವುದರಿಂದ ಇದನ್ನು 
ಇಷ್ಟಲಿಂಗವೆಂದು ಕರೆಯುತ್ತಾರೆ. ಈ ಇಷ್ಟಲಿಂಗವು ಷಟ್‌ಸ್ಥಳಗಳಿಗೂ, ಷಡ್ಡಿಂಗಗಳಿಗೂ 
ಮುಖ್ಯಾಧಾರವಾಗಿರುತ್ತದೆ. ಪಾಠಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ತಮ್ಮತಮ್ಮ 
ಶಕ್ಕನುಸಾರವಾಗಿ ಒಂದೊಂದು ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದುತ್ತಾ ಮುಂದು 
ಮುಂದಣ ತರಗತಿಗಳಲ್ಲಿ ಪ್ರವೇಶಿಸಿ ಸಾಮಾನ್ಯಾಕಾರವಾದ ಜ್ಞಾನದೊಡನೆಯೇ 
ವಿಶೇಷಾಕಾರವಾದ ಜ್ಞಾನವನ್ನು ಪಡೆಯುವಂತೆ ಲಿಂಗಧಾರಣಾತ್ಸಕವಾದ ಶಿವದೀಕ್ಷೆಯನ್ನು 
ಪಡೆದ ಶುದ್ಧಾತ್ಮನು ಇಷ್ಟಲಿಂಗೋಪಾಸನೆಯೊಡನೆ ಮೇಲೆ ಮೇಲಿನ ಸ್ಥಲಗಳ ಉಪಾಸನೆಯಿಂದ 
ಷಟ್‌ಸ್ಕಲಬ್ರಹ್ಮಿಯೆನಿಸುವನು. ಈ ಷಟ್‌ಸ್ಥಲಗಳು ಶ್ಯಂಖಲಾ (ಸರಪಣಿ) ನ್ಯಾಯದಂತೆ 
ಒಂದಕ್ಕೊಂದು ಸ೦ಬ೦ಧವುಳ್ಳವುಗಳಾಗಿರುತ್ತವೆ. “ವ್ಯಕ್ಷಸ್ಯಮೂಲಸೇಕೇನ ಶಾಖಾಃ ಪುಷ್ಕಂತಿ ವೈ 
ಯಥಾ” ಮರದ ಬೇರಿಗೆ ನೀರೆರೆದರೆ ಮೇಲೆ ಮೇಲಿರುವ ಶಾಖೆಗಳೆಲ್ಲವೂ ತಾವಾಗಿಯೇ ವೃದ್ಧಿ 
ಹೊಂದುವಂತೆ ಭಕ್ತನು ಇಷ್ಟಲಿಂಗೋಪಾಸನೆಯ ದಾರದಿಂದ ಷಟ್‌ಸ್ಥಲ ಸಿದ್ಧಿಯನ್ನು 
ಪಡೆಯುತ್ತಾನೆ. 

ಇಂತಹ ಭಕ್ತನು ಮಹಾ ಪಾಶುಪತನೆಂದೂ, ಶಿರೋವ್ರತಿಯೆಂದೂ 
ಹೇಳಿಸಿಕೊಳ್ಳಲ್ಪಡುತ್ತಾನೆ. 

ನಿಗಮಾಗಮಾನುಸಂಧಾನ ಶೈವದೀಕ್ಷಾವಿಧಾನತಃ| 

ಶಿವಲಿಂಗಂ ಕರೇ ಕಂಠೇ ಧೃತ್ವಾ ವಕ್ಷಸ್ಮಲೇತಪಿ ವಾ || 


ತ್ರಿಕಾಲಂ ಯೋತರ್ಚಯೇದ್ದಕ್ಕಾಮಹಾಪಾಶುಪತೋ ಹಿ ಸಃ| | 
ಶಿವದೀಕ್ಷೆಯನ್ನು ಪಡೆದು ಕಂಠ ಕರ ಅಥವಾ ವಕ್ಷಸ್ಥಲದಲ್ಲಿ ಶಿವಲಿಂಗವನ್ನು ಧರಿಸಿ 
ತ್ರಿಕಾಲದಲ್ಲಿಯೂ ಕರಪೀಠದಲ್ಲಿರಿಸಿ ಅರ್ಜಿಸುತ್ತಿರುವವನೇ “ಮಹಾಪಾಶುಪತ”ನೆಂದು 
ಶಿವಾಗಮಗಳು ಸಾರುತ್ತವೆ. ಇದನ್ನೇ ಶ್ರೀಪತಿ ಪಂಡಿತರು “ಅಥಾ5ತೋ ಬ್ರಹ್ಮಜಿಜ್ಞಾಸಾ” ಎಂಬ 
ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ಲಿ೦ಗಧಾರಣಾತ್ಮಕವಾದ ದೀಕ್ಷೆಯನ್ನು ಪಡೆದವನೇ ಬ್ರಹ್ಮಜಿಜ್ಞಾಸೆಗೆ 
ಅಧಿಕಾರಿಯೆ೦ದು ಸ್ಪಷ್ಟವಾಗಿ ಹೇಳಿದ್ದಾರೆ. 

ಲೋಕದಲ್ಲಿ ಒಬ್ಬ ಮನುಷ್ಯನ ಆತ್ಮಶಕ್ತಿಯನ್ನು ತಿಳಿಯಬೇಕಾದರೆ ಎರಡು ತರಹದ 
ದಾರಿಗಳು೦ಟು. ಅವುಗಳಲ್ಲಿಬಹಿಶ್ಚಿಹ್ನೆಗಳಿ೦ದ ತಿಳಿಯುವುದು ಒಂದು ದಾರಿ. ಅಂತಶ್ಲಿಹ್ನೆಗಳಿಂದ 
ತಿಳಿಯುವುದು ಮತ್ತೊಂದು ದಾರಿ. ವೀರಶೈವ ಮತದ ಬಹಿಶ್ಲಿಹ್ನೆಗಳಲ್ಲಿ ಲಿಂಗಧಾರಣೆಯೇ 
ಪ್ರಧಾನವಾದುದು. ಉಳಿದ ಭಸ್ಮ ರುದ್ರಾಕ್ಷ ತೀರ್ಥ ಪ್ರಸಾದಾದಿಗಳೆಲ್ಲವೂ ಸಾಧಾರಣ ಚಿಹ್ನೆಗಳು. 
ವೀರಶೈವನಿಗೆ ಲಿಂಗಧಾರಣ ಸಹಿತವಾದ ಭಸ್ಮರುದ್ರಾಕ್ಷಾದಿಧಾರಣಕ್ಕೆ ಮಹತ್ವವಿದೆಯೇ ಹೊರತು 
ಕೇವಲ ಭಸ್ಕರುದ್ರಾಕ್ಷಾದಿಗಳಿಗೆ ಇರುವುದಿಲ್ಲ ಇನ್ನು ಅಂತಶಶ್ಚಿಹ್ನೆಗಳೆಂದರೆ:-- 
ಇಷ್ಟಲಿಂಗೋಪಾಸನೆಯ ಆಭ್ಯಾಸಬಲದಿ೦ದ 'ಶಿವೋ5ಹ೦' ಭಾವನಾಕಾರವು ಬಲಿದು ಆತ್ಮನ 
ಮಲಾವರಣಗಳೆಲ್ಲವೂ ನಷ್ಟವಾಗಿ ಪರಶಿವಸಾಕ್ಷಾತ್ಕಾರದಿಂದ  ಸರ್ವಜ್ಞತ್ಹಾದಿಗಳು 
ಉದಿಸುವುವಲ್ಲದೆ ಕಂಠವಿಕಾರ, ಗದ್ಗದ, ಜಿಹ್ಹಾಸ್ಪಂದ, ಓಷ್ಠಸ್ಫುರಣ, ಕಂಪನ, ರೋಮಾ೦ಚ, 
ಸ್ವೇದ, ಸ್ಪಲನ, ಬಾಷ್ಟೋದಯ, ರೋದನ ಮತ್ತು ಪರವಶತೆ ಎಂಬ ದಶವಿಧ ಚಿಹ್ನೆಗಳು ಆ 
ಮಹಾತ್ಮನಲ್ಲಿ ತೋರುವುವು. 

ಪ್ರಕೃತ ವೀರಶೈವ ಸಿದ್ಧಾ೦ತದಲ್ಲಿ ಇ೦ತಹ ಆತ್ಮಶಕ್ತಿಯು ಉದಿಸಬೇಕಾದರೆ ಇಷ್ಟಲಿಂಗ, 
ಪ್ರಾಣಲಿಂಗ, ಭಾವಲಿ೦ಗ ಎ೦ಬ ಮೂರು ಲಿಂಗಗಳ ಉಪಾಸನೆಯು ಅತ್ಯಾವಶ್ಯಕವಾಗಿರುತ್ತದೆ. 
ಈ ಮೂರು ಲಿಂಗಗಳಲ್ಲಿ ಇಷ್ಟಲಿಂಗವು ಸಕಲಸ್ವರೂಪವಾದುದು. ಪ್ರಾಣಲಿ೦ಗವು ಸಕಲ 
ನಿಷ್ಕಲಸ್ವರೂಪವಾದುದು. ಭಾವಲಿ೦ಗವು ನಿಷ್ಕಲಸ್ಪರೂಪವು. ಇವುಗಳಲ್ಲಿ ಇಷ್ಟಲಿಂಗವು 
ಚಕ್ಷುರಾದಿ ಇಂದ್ರಿಯ ಗೋಚರವಾದುದು. ಪ್ರಾಣಲಿಂಗವು ಕೇವಲ ಮನೋಗೋಚರವು. 
ಭಾವಲಿಂಗವು ಅತೀ೦ದ್ರಿಯವಾದುದು. ಭಾವಲಿಂಗ ಮತ್ತು ಪ್ರಾಣಲಿ೦ಗಗಳನ್ನು 
ಸಾಕ್ಷಾತ್ಕರಿಸಬೇಕಾದರೆ ಸ್ಥೂಲಾರುಂಧತೀನ್ಯಾಯಾನುಸಾರವಾಗಿ ಇಷ್ಟಲಿಂಗವೇ 
ದ್ಹಾರವಾಗಿರುವುದು. ಈ ವಿಷಯದಲ್ಲಿ ಭಗವಾನ್‌ ರೇಣುಕಾಚಾರ್ಯರು ಹೀಗೆ ಹೇಳಿದ್ದಾರೆ. 


ಅಂತರ್ಧಾರಯಿತುಂ ಲಿಂಗಮಶಕ್ಷಶ್ಯಕ್ತ ಏವ ವಾ| 

ಬಾಹ್ಯಂ ತು ಧಾರಯೇಲ್ಲಿಂಗ೦ ತದ್ರೂಪಮಿತಿ ನಿಶ್ಚಯಾತ್‌ | | 
ಅಂತರ್ಧಾರಣ ಸಿದ್ಧಿಯನ್ನು ಪಡೆದಿದ್ದರೂ ಪಡೆಯದಿದ್ದರೂ ಒಳಗೆ ಪ್ರಕಾಶಿಸುವ 
ಜ್ಯೋತಿರ್ಲಿಂಗವೇ ಇದೆಂದು ದೃಢತರ ಭಾವನೆಯಿಂದ ಹೊರಗಣ ಇಷ್ಟಲಿಂಗವನ್ನು 
ದೇಹವಿರುವವರೆಗೆ ಧರಿಸಿರಲೇಬೇಕೆಂದು ಅನುಜ್ಞೆಯಿತ್ತಿರುತ್ತಾರೆ. ಅತೀ೦ದ್ರಿಯವೆನಿಸಿದ 
ನಿಷ್ಠಲರೂಪವಾದ ಭಾವಲಿಂಗೋಪಾಸನೆಯು ಸಿದ್ದಿಸಬೇಕಾದರೆ ಮನೋಗ್ರಾಹ್ಯವಾದ 
ಪ್ರಾಣಲಿಂಗೋಪಾಸನೆಯು ಅವಶ್ಯಕ ಪ್ರಾಣಲಿ೦ಂಗೋಪಾಸನೆಯು  ಸಿದ್ಧಿಸಬೇಕಾದರೆ 
ಸಕಲರೂಪವಾದ ಇಷ್ಟಲಿಂಗೋಪಾಸನೆಯು ಅತ್ಯಾವಶ್ಯಕವು. ಇವುಗಳಲ್ಲಿ 
ಶಿಮೋತಹಂಭಾವನೆಯು (ಅಹ೦ಗ್ರಹೋಪಾಸನೆ) ಸರ್ವತ್ರ ಸಮನಾಗಿದ್ದರೂ 
ಇಷ್ಟಲಿಂಗೋಪಾಸನೆಯು  ಸ್ಥೂಲವೂ, ಪ್ರಾಣಲಿಂಗೋಪಾಸನೆಯು ಸೂಕ್ಷ್ಮವೂ, 
ಭಾವಲಿಂಗೋಪಾಸನೆಯು ಅತಿ ಸೂಕ್ಷ್ಮವೂ ಆದುದಾಗಿದೆ. ಶ್ರೀಪತಿ ಪಂಡಿತರು “ಜೀವಮುಖ್ಯ 
ಪ್ರಾಣಲಿಂಗಾನ್ನೇತಿ ಚೇನ್ನೋಪಾಸಾತ್ರೈವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗಾತ್‌” ಎಂಬ 
ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತ್ರಿವಿಧೋಪಾಸನೆಯನ್ನು ಸ್ಪಷ್ಟವಾಗಿ ಹೇಳಿರುತ್ತಾರೆ. 

(ಅ.೧. ಪಾ. ೨. ಸೂ. ೩೨) 

ವೀರಶೈವ ಮತಕ್ಕೆ ಮೂಲಾಧಾರವಾದ ಇಷ್ಟಲಿಂಗಧಾರಣೆಯನ್ನು ವೀರಶೈವ 
ಮತಾಚಾರ್ಯರು ತಮ್ಮಿಂದ ರಚಿತವಾದ ಗ್ರಂಥಗಳಲ್ಲಿ ಸಂದರ್ಭಾನುಸಾರವಾಗಿ ಹೇಳಿದ್ದಾರೆಯೇ 
ಹೊರತು ಗ್ರಂಥದ ಆದ್ಯಂತವಾಗಿ ಲಿಂಗಧಾರಣೆಯನ್ನುಸಮರ್ಥಿಸಿಲ್ಲ 

ನಂದಿಕೇಶ್ವರ ಶಿವಾಚಾರ್ಯರೆಂಬುವರು ಮಾತ್ರ ಗ್ರಂಥದ ಆದ್ಯಂತವಾಗಿ 
ಲಿಂಗಧಾರಣವನ್ನೇ ಸಮರ್ಥಿಸಿ ಗ್ರಂಥಕ್ಕೆ “ಲಿಂಗಧಾರಣ ಚಂದ್ರಿಕೆ” ಎ೦ಬ ಅನ್ವರ್ಥನಾಮವನ್ನು 
ಇಟ್ಟಿರುತ್ತಾರೆ. ಈ ಗ್ರಂಥದಲ್ಲಿ ಲಿಂಗಧಾರಣವು ವೇದ, ಉಪನಿಷತ್ತು ಆಗಮಗಳು, ಮನ್ಹಾದಿ 
ಸ್ಮೃತಿಗಳು, ಅಲಂಕಾರಾದಿ ಶಾಸ್ತ್ರಗಳು ಮತ್ತು ಭಾರತಾದಿ ಇತಿಹಾಸಗಳಲ್ಲಿ 
ಉಕ್ತವಾಗಿರುವುದರಿ೦ದ ಅನಾದಿ ಸಂಸಿದ್ಧವಾದುದೆಂದು ಸ್ಥಾಪಿಸಲ್ಪಟ್ಟಿದೆ. 

ನಂದಿಕೇಶ್ವರನು ಪರಮಾಸ್ತಿಕನಾದುದರಿಂದ ಅನಾದಿ ಸಂಸಿದ್ಧವಾದ ವೈದಿಕ 
ಪಂಥವನ್ನು ದೃಢಪಡಿಸುವುದರಲ್ಲಿ ಸಮರ್ಥನೆ೦ಬುದು ಗ್ರಂಥಾರಂಭದಲ್ಲಿ ಮಾಡಿರುವ 
ಮಂಗಳಾಚರಣೆಯಿಂದ ಸ್ಪಷ್ಟವಾಗುತ್ತದೆ. ಮತ್ತು ಈತನು ಮಂಗಲ ಪದ್ಯದಲ್ಲಿ ಹೇಳಿರುವ 


“ಷಡ್ನಿಂಗರೂಪೋತಭವತ್‌” “ಭಾವಾದಿಸಂಜ್ಞೋತಭವತ್‌” ಇತ್ಯಾದಿ ಮಹತ್ವಪೂರಿತ 
ವಿಶೇಷಣಗಳನ್ನು ಪರಿಶೀಲಿಸಿದರೆ ಗ್ರಂಥಕರ್ತನು ವೀರಶೈವ ಮತದ ಮುಕ್ತಿಹೇತುವಾದ 
ತ್ರಿವಿಧಲಿಂಗೋಪಾಸನೆಯ ಸಾರಸರ್ವಸ್ವವನ್ನೂ ಕೂಲಂಕಷವಾಗಿ ಅರಿದು ಆಚರಿಸಿ 
ಅನುಭವಿಸಿದ ಶ್ರೋತ್ರಿಯಬ್ರಹ್ಮನಿಷ್ಠನಾದ ಪಂಡಿತೋತ್ತಮನೆಂದು ವ್ಯಕ್ತವಾಗುತ್ತದೆ. 

ಇದಲ್ಲದೆ ತನ್ನ ಉಪದೇಶಗುರುವಾದ ಮಲ್ಲೇಶ್ವರನ ಅಪ್ರತಿಹತನಾದ ವೈದುಷ್ಯವನ್ನು 
ಕೊಂಡಾಡಿರುವುದನ್ನು ನೋಡಿದರೆ ಈತನು ಕರ್ಣಾಟ ದೇಶವಾಸಿಯೆ೦ದು ಊಹಿಸಬಹುದು. 
“ಮಲ್ಲೇಶ್ವರ” ಎ೦ಬ ಹೆಸರು ಕನ್ನಡ ದೇಶೀಯರಾದ ವೀರಶೈವರಲ್ಲಿ ರೂಢಿಯಲ್ಲಿದೆ. ಮತ್ತು 
ನ೦ದಿಕೇಶ್ಚರನು ವೇದ ಮಂತ್ರಗಳಿಗೆ ಲಿಂಗಧಾರಣಪರವಾದ ಅರ್ಥವನ್ನು ಮಾಡುವ 
ಸ೦ದರ್ಭದಲ್ಲಿವಿದ್ಯಾರಣ್ಯರ ಹೆಸರನ್ನುಉಲ್ಲೇಖಿಸಿರುವುದರಿ೦ದ ಈತನು ವಿದ್ಯಾರಣ್ಯರ ಕಾಲ (ಕ್ರಿ. 
ಶ. ೧೪ನೆಯ ಶತಮಾನ)ದಿಂದೀಚೆಗೆ ಇದ್ದವನೆ೦ದು ಸ್ಪಷ್ಟವಾಗುತ್ತದೆ. 

ಗ್ರಂಥಕರ್ತನು ಲಿಂಗಧಾರಣ Pe ಕಾರಣವನ್ನು ನಾಲ್ಕು ಮತ್ತು 
ಐದನೆಯ ಪದ್ಯಗಳಲ್ಲಿ ಸ್ಪಷ್ಟಪಡಿಸಿರುತ್ತಾನೆ. “ಲಿಂಗಧಾರಣವಿಧಾನವು ವೇದಶಾಸ್ತ್ರ 
ಪುರಾಣಾದಿಗಳಲ್ಲೆಲ್ಲಾ ವಿಶೇಷವಾಗಿ ಹೇಳಿದ್ದರೂ ಅವುಗಳೊ೦ದನ್ನೂ ಕಣ್ಣೆಕ್ತಿನೋಡದೆ 
ಅಸೂಯಾಂಧರಾಗಿರುವ ಕೆಲವು ಪ೦ಡಿತ೦ಮನ್ಯರು (ಕುತ್ನಿತಪಂಡಿತರು) ಲಿಂಗಧಾರಣವು 
ವೇದೋಕ್ತವಲ್ಲವಾದುವರಿ೦ದ ಅವೈದಿಕವೆ೦ದು ನಿರಾಕರಿಸಿಕುವರು. ಆದುದರಿಂದ ಅವರಿಗೆ ತಕ್ಕ 
ಸಮಾಧಾನವನ್ನು ಕೊಟ್ಟು ಭ್ರಾಂತಿಮೂಲಕವಾದ ಅಜ್ಞಾನವನ್ನು ಪರಿಹರಿಸಿ ಲಿಂಗಧಾರಣಕ್ಕೆ 
ವೈದಿಕತ್ವ (ವೇದಪ್ರತಿಪಾದ್ಯತ್ವ)ವನ್ನು ಸ್ಥಾಪಿಸುವ ಸಾಮರ್ಥ್ಯವನ್ನು ಅನುಗ್ರಹಿಸೆಂದು ಶ್ರೀ 
ಪಾರ್ವತೀದೇವಿಯನ್ನು ಪ್ರಾರ್ಥನೆಮಾಡಿರುವುದನ್ನು ನೋಡಿದರೆ ಈತನ ಕಾಲದಲ್ಲಿ ವೀರಶೈವ 
ಧರ್ಮವು ಬಹಳ ದೀನಾವಸ್ಥೆಯನ್ನು ಪಡೆದಿದ್ದಿತೆಂದೂ ಅನ್ಯಮತೀಯರು ಲಿಂಗಧಾರಿಗಳನ್ನು 
ನೋಡಿ ಅಸಹನೆ ತೋರಿಸುತ್ತಿದ್ದುದರಿಂದ ಅದನ್ನು ಸಹಿಸಲಾರದೆ ಈತನು ಈ ಗ್ರಂಥವನ್ನು 
ಬರೆದನೆಂದೂ ಊಹಿಸಬಹುದು. 

ಅಲ್ಲದೆ ಈ ಗ್ರಂಥಕರ್ತನು ಅಲ್ಲಲ್ಲಿ ಸಂದರ್ಭಾನುಸಾರ ಪೂರ್ವಮೀಮಾಂಸೆಯ ಅನೇಕ 
ನ್ಯಾಯಗಳನ್ನು ದೃಷ್ಟಾಂತವಾಗಿ ತೋರಿಸಿ ಲಿ೦ಗಧಾರಣೆಯನ್ನು ಸ್ಥಿರಪಡಿಸಿರುತ್ತಾನೆ. ಮತ್ತು ಯಾವ 
ಯಾವ ಮಂತ್ರಗಳಿಗೆ ಲಿಂಗಧಾರಣಪರವಾಗಿ  ಅರ್ಥಮಾಡುತ್ತಾನೆಯೋ ಆಯಾ 


ಮಂತ್ರಾರ್ಥವನ್ನು ಬಲಪಡಿಸುವುದಕ್ಕೋಸ್ಕರ ವ್ಯಾಸಪುರಾಣಾದಿಗಳಿ೦ದ ಅನೇಕ ಉಪಬ್ಯಂಹಣ 
ವಾಕ್ಯಗಳನ್ನು ತೆಗೆದುಕೊಂಡಿರುತ್ತಾನೆ. 

ಈ ಮಹಾಗ್ರ೦ಥದಲ್ಲಿ ಪೂರ್ವಾರ್ಧ ಮತ್ತು ಉತ್ತರಾರ್ಧವೆಂಬ ಎರಡು ವಿಭಾಗಗಳಿವೆ. 
ಅವುಗಳಲ್ಲಿ ಮೊದಲನೇ ಭಾಗದಲ್ಲಿ ಸ್ವತಃ (ಇತರ ಅಪೇಕ್ಷೆ ಇಲ್ಲದೆ) ಪ್ರಮಾಣವೆನಿಸಿದ ವೇದ 
ಮಂತ್ರಗಳಿಂದ ಲಿಂಗಧಾರಣವನ್ನು ಸ್ಥಿರಪಡಿಸಿ ತರುವಾಯ ಸ್ಮೃತಿ ತರ್ಕವ್ಯಾಕರಣಾಲಂಕಾರಾದಿ 
ಶಾಸ್ತ್ರಗಳಿಂದ ಸ್ಥಿರಪಡಿಸಿರುತ್ತಾನೆ.. ಲಿಂಗಧಾರಣದ ವಿಷಯದಲ್ಲಿ ಶಿವಾಗಮಗಳ 
ಪ್ರಮಾಣಗಳ೦ತೂ ಸುರಿಮಳೆಯಾಗಿವೆ. ಕೊನೆಯಲ್ಲಿ ಸಕಲ ದೇವತೆಗಳೂ, ದೇವತಾಸ್ತ್ರೀಯರೂ, 
ಮಹರ್ಷಿಗಳೂ ಕರಪೀಠಾರ್ಚನಾಪೂರ್ವಕವಾದ ಲಿಂಗಧಾರಣದಿ೦ದಲೇ ತಮ್ಮ ತಮ್ಮ 
ಪದವಿಗಳನ್ನು ಪಡೆದರೆಂದು ವ್ಯಾಸಮಹಾಪುರಾಣಗಳ ಪ್ರಮಾಣಗಳನ್ನು ಬಹಳವಾಗಿ 
ತೋರಿಸಿರುತ್ತಾನೆ. ಹೀಗೆ ಶರೀರದಲ್ಲಿ ಶಿವಲಿಂಗಧಾರಣೆಯನ್ನೂ ಹಸ್ತ ಪೀಠದಲ್ಲಿ 
ಲಿಂಗಪೂಜೆಯನ್ನೂ ಪ್ರತಿಪಾದಿಸುವ ವೀರಶೈವ ಗ್ರಂಥಗಳಲ್ಲಿ ಇದು ಬಹಳಮಟ್ಟಿಗೆ 
ಮೇಲಾದುದೆಂದು ಹೇಳಬಹುದು. ಇನ್ನು ಉತ್ತರಾರ್ಧವೆನಿಸುವ ಎರಡನೆಯ ಭಾಗದಲ್ಲಿ 
ಲಿಂಗಧಾರಿಯಾದವನ ಮೃತದೇಹವನ್ನು ಖನನ (ಸಮಾಧಿ) ಮಾಡಬೇಕಲ್ಲದೆ 
ದಹನಮಾಡಬಾರದೆಂದೂ, ಖನನವು ವೇದೋಕ್ತವಾದುದೆ೦ಂದೂ ಸಮರ್ಥಿಸಿ, 
ಲಿಂಗಧಾರಿಯಾದ ಮೃತ ಪುರುಷನಿಗೆ ಪ್ರೇತತ್ವವಿಲ್ಲದುದರಿಂದ ಸಾಪಿಂಡ್ಕಾದಿ (ಶ್ರಾದ್ಧ) 
ಕರ್ಮಗಳನ್ನು ನಿರಾಕರಣಮಾಡಿ, ಮೂವತ್ತಾರು ತತ್ವಗಳ ಸಂಯೋಜನೆಯ ಮೂಲಕ 
ಮುಕ್ತನಾಗುವ ವಿಧಾನವನ್ನೂ ತೋರಿಸಿರುತ್ತಾನೆ. 

ಈ ಗ್ರಂಥದಲ್ಲಿರುವ ಅಭಿಪ್ರಾಯಗಳನ್ನೆಲ್ಲಾ ತಿಳಿದುಕೊಂಡರೆ ಲಿಂಗಧಾರಣದ ಮೇಲೆ 
ಬರುವ ವಾದಿಗಳ ಆಕ್ಷೇಪಗಳೆಲ್ಲಾ ಬಿರುಗಾಳಿಯಿಂದ ಮೇಘಗಳು ಚದುರುವಂತೆ 
ಚೆದುರಿಹೋಗುವುವು. ಆದರೆ ಪೂರ್ವೋತ್ತರ ಮೀಮಾಂಸೆಗಳಲ್ಲಿಯೂ ತರ್ಕವ್ಯಾಕರಣಾದಿ 
ಶಾಸ್ತ್ರಗಳಲ್ಲಿಯೂ ಪಂಡಿತನಾದವನು ಮಾತ್ರ ಈ ಗ್ರಂಥವನ್ನುನೋಡಬಹುದೇ ಹೊರತು ಕೇವಲ 
ಸಂಸ್ಕೃತ ಭಾಷಾಪರಿಚಯವಿದ್ದವನಿಗೆ ಸಾಧ್ಯವಿಲ್ಲ. ಆದುದರಿಂದ ಸಂಸ್ಕೃತ ಭಾಷೆಯ ಹೆಚ್ಚು 
ಪರಿಚಯವಿಲ್ಲದ ಕನ್ನಡಿಗರಿಗೂ ಮತ್ತು ವಿಶೇಷವಾಗಿ ಮುಮುಕ್ಷುವಾದ ಪ್ರತಿಯೊಬ್ಬ 
ವೀರಶೈವನಿಗೂ ಈ ಗ್ರಂಥದ ಆಶಯವು ಸುಲಭವಾಗಿ ತಿಳಿಯುವುದು ಆವಶ್ಯಕವೆಂದು ಈ 
ಗ್ರಂಥವನ್ನು ಕನ್ನಡ ಭಾಷೆಯಲ್ಲಿ ಪರಿವರ್ತಿಸಬೇಕಾಯಿತು. ಈ ಪರಿವರ್ತನೆಯಲ್ಲಿ 


ಮೂಲಗ್ರಂಥಕಾರನ ಆಶಯವನ್ನು ದೃಢಪಡಿಸುವುದಕ್ಕಾಗಿಯೂ, ಶಾಸ್ತ್ರೀಯವಾದಗಳನ್ನು 
ಸುಲಭಮಾಡಿಕೊಡುವುದಕ್ಕಾಗಿಯೂ ಅಲ್ಲಲ್ಲಿ ಬೇರೆ ಬೇರೆ ಗ್ರಂಥಗಳ ಉದಾಹರಣೆಗಳನ್ನು 
ಕೊಡಲಾಗಿದೆ ಎಂಬುದನ್ನು ಓದುಗರು ಅರಿಯಬೇಕು. 

ಈ ಗ್ರಂಥವನ್ನು ಕನ್ನಡಕ್ಕೆ ಪರಿವರ್ತಿಸುವುದಕ್ಕೆ ಕಾಶೀಷೀಠಾಧ್ಯಕ್ಷರಾಗಿದ್ದ ಶ್ರೀ 
ರಾಜೇಶ್ವರಸ್ವಾಮಿಗಳವರು ಮಹಾಮಹೋಪಾಧ್ಯಾಯರಾದ ಶ್ರೀ ಶಿವಕುಮಾರ ಪಂಡಿತರಿಂದ 
ಬರೆಯಿಸಲ್ಪಟ್ಟಿ “ಶರತ್‌” ಎ೦ಬ ವ್ಯಾಖ್ಯಾನವು ನಮಗೆ ಸಹಾಯವನ್ನುನೀಡಿದುದರಿಂದ ಶಿವನಲ್ಲಿ 
ಏಕೀಭವಿಸಿದ ಆಚಾರ್ಯ ಚರಣರಿಗೂ, ಪಂಡಿತೋತ್ತಮರಿಗೂ ಧನ್ಯವಾದಗಳನ್ನು 
ಸಮರ್ಪಿಸಬೇಕಾಗಿದೆ. ಇದುವರೆಗೆ ಲಿಂಗಧಾರಣ ವಿಷಯದಲ್ಲಿ ಇಷ್ಟು ವಿಸ್ತಾರವಾದ ಗ್ರಂಥವನ್ನು 
ಕನ್ನಡದಲ್ಲಿರಲಿಲ್ಲ ಆದುದರಿಂದ ಪ್ರತಿಯೊಬ್ಬ ಕನ್ನಡಿಗನೂ ಹೆಚ್ಚಾಗಿ ಎಲ್ಲ ಲಿಂಗಾಂಗಿಗಳೂ ಈ 
ಗ್ರಂಥವನ್ನುಓದುವುದು ಅವಶ್ಯವೆಂದು ಭಾವಿಸುತ್ತೇವೆ. 

ಈ ಗ್ರಂಥವನ್ನು ಹಿಂದೆ ಮೈಸೂರಿನ ಕೈ[| ಶ್ರೀಮಾನ್‌ ಯಜಮಾನ್‌ 
ವೀರಸ೦ಗಪ್ಪನವರು ತೆಲುಗು ಅಕ್ಷರದಲ್ಲಿ ಮುದ್ರಣಮಾಡಿಸಿದ್ದರು. ಆದರೆ ಆಗ ಮುದ್ರಣವಾದ 
ಪ್ರತಿಯಲ್ಲಿ ಕವಿಯ ಮ೦ಗಲಾಚರಣೆ ಮತ್ತು ಉದ್ದೇಶನಿರೂಪಣೆಯೂ ಇಲ್ಲದೆ ಗ್ರಂಥ 
“ತೈತ್ತಿರೀಿಯಕೇತು” ಎ೦ದು ಆರಂಭವಾಗಿದೆ. ಈ ಗ್ರಂಥದ ಆಧಾರದಮೇಲೆ ಕಾಶಿಯಲ್ಲಿ ಅಚ್ಚಾದ 
ಪ್ರತಿಯಲ್ಲಿಯೂ ಹೀಗೆಯೇ ಇದೆ. ಆದರೆ ಇತ್ತೀಚೆಗೆ ಆಸ್ಥಾನಮಹಾವಿದ್ದಾನ್‌, 
ಕರ್ಣಾಟಕಭಾಷಾರತ್ನಂ, ಕೈ|| ಪಿ. ಆರ್‌. ಕರಿಬಸವಶಾಸ್ತ್ರಿಗಳವರ ಪರಿಶ್ರಮದಿಂದ 
ಲೋಪವಾಗಿದ್ದಭಾಗವು ದೊರೆತು ಈಗ ಗ್ರಂಥವು ಸಂಪೂರ್ಣವಾಗಿದೆ. 


ಅಕ್ಷೇಪ-ಸಮಾಧಾನಗಳು 
ಲಿಂಗಧಾರಣ ಚಂದ್ರಿಕೆ ಮತ್ತು ಶ್ರೀ ಶಿವಕುಮಾರ ಪಂಡಿತರ ಶರತ್‌ ವ್ಯಾಖ್ಯಾನದ ಮೇಲೆ 
ಅನೇಕರು ಈಚೆಗೆ ನಾನಾವಿಧವಾದ ಅಕ್ಷೇಪಗಳನ್ನೂ ಟೀಕೆ, ಟಿಪ್ಪಣಿಗಳನ್ನೂ 
ಬರೆಯತೊಡಗಿದ್ದಾರೆ. ಈ ಆಕ್ಷೇಪಕರಲ್ಲಿ ಬೆಳಗಾಂ ಲಿಂಗರಾಜ ಕಾಲೇಜಿನ ಸಂಸ್ಕೃತ ಪ್ರೊಫೆಸರ್‌ 
ಆಗಿದ್ದ ಶ್ರೀ ಎಂ. ಆರ್‌. ಸಾಖರೆಯವರು ಪ್ರಧಾನ ಪಟ್ಟಾಂಕಿತರಾಗಿದ್ದಾರೆ. ಇವರು 
ಲಿಂಗಧಾರಣಚಂದ್ರಿಕೆಯನ್ನು ಅಂಗ್ಗಭಾಷೆಗೆ ಪರಿವರ್ತಿಸಿ ಅದಕ್ಕೆ ಒಂದು ದೀರ್ಥವಾದ 


ವಿಮರ್ಶಾತ್ಮಕ ಪೀಠಿಕೆ (17070600000) ಯನ್ನು ಆಂಗ್ಲಭಾಷೆಯಲ್ಲಿ ಬರೆದಿದ್ದಾರೆ. ಇದರಲ್ಲಿ 
ಬರೆದಿರುವ ಆಕ್ಷೇಪಗಳಲ್ಲಿ ಇವು ಮುಖ್ಯವಾದುವು. 
ಆಕ್ಷೇಪಗಳು 

೧. “ಲಿಂಗಧಾರಣ ಚಂದ್ರಿಕೆಯಂಥ ಗ್ರಂಥಗಳು ಲಿಂಗಾಯತ ಮತದ 
ಮೂಲತತ್ವ್ವಗಳಿಗೆ ವೇದಗಳಲ್ಲಿ ಮುಖ್ಯವಾಗಿ ಉಪನಿಷತ್ತುಗಳಲ್ಲಿ ಆಧಾರ ಹುಡುಕಲು 
ಹೊರಟಿರುವುದು ಈ ಅವ್ಯವಸ್ಥೆಗೆಲ್ಲಾ ಕಾರಣ. ಲಿಂಗಾಯತ ಮತತತ್ತ್ವಗಳನ್ನೂ ಪ್ರಕ್ರಿಯೆಗಳನ್ನೂ 
ಸಿದ್ಧಾಂತವನ್ನೂ ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಅದು ಮೂಲತಃ ಹಿ೦ದೂಮತಕ್ಕೆ 
ಬೇರೆಯಾಗಿರುವುದು ಸ್ಪಷ್ಟವಾಗುತ್ತದೆ.” (ಲಿಂ. ಪೀಠಿಕೆ ಪು. ೬೭೩-೬೬೯) 

೨. “ಲಿಂಗಾಯತ ಮತಕ್ಕೆ ಅದರದೇ ಆದ ಒ೦ದು ದರ್ಶನವೂ ಅದಕ್ಕೇ ಪ್ರತ್ಯೇಕವಾದ 
ಮತಪ್ರಕ್ರಿಯೆಗಳೂ ಇರುವುದರಿಂದ ಅದು ಹಿಂದು ಮತದ ಒಳಶಾಖೆಯಾಗಲಾರದು.” (ಲಿಂ. 
ಪೀಠಿಕೆ ಪು. ೬೭೦) 

೩. “ಲಿಂಗಾಯತರು ಹಿಂದುಗಳಿಗಿಂತ ಭಿನ್ನರು, ಲಿಂಗಾಯತ ಮತ ಹಿ೦ದುಮತದಿ೦ದ 
ಭಿನ್ನವಾದುದು.” (ಪ್ರ. ಕ. ಪು. ೧೦೧) 

೪... “ಲಿಂಗಧಾರಣಚ೦ದ್ರಿಕಾಕಾರರಂಥ ವೈದಿಕಪ್ರೇಮಿಗಳಿಂದ ಗೊಂದಲವೂ 
ಅವ್ಯವಸ್ಥೆಯೂ ಉಂಟಾಗಿದೆಯೆಂದೂ ಕನ್ನಡ ಸಾಹಿತ್ಯದ ವಚನಗಳೇ ಲಿಂಗಾಯತ ಮತಕ್ಕೆ 
ಮೂಲಾಧಾರವೆಂದೂ ಬಸವಣ್ಣನವರೇ ಲಿ೦ಗಾಯತಮತ ಸ್ಥಾಪಕರೆಂದೂ” ಸಾಖರೆಯವರು 
ಅಭಿಪ್ರಾಯಪಡುತ್ತಾರೆ. (ಪ್ರ. ಕ. ಪುಟ ೧೦೬) 

೫. “ನಂದಿಕೇಶ್ವರನಿಂದ ಉದಹರಿಸಲ್ಪಟ್ಟಿರುವ ವೇದಭಾಗದ ಮೇಲೆ ಶ್ರೀ ಶಿವಕುಮಾರ 
ಪಂಡಿತರು ಮಾಡಿರುವ ವ್ಯಾಖ್ಯಾನವು ನಿರೀಕ್ಷಿಸಲಾಗುವಂತೆ ಯಥೇಷ್ಟವಾಗಿಯೂ 
ದೀರ್ಫವಾಗಿಯೂ ಇದೆ. ಆದರೆ ಲಿಂಗಾಯತ ಮತದ ತತ್ವದ ವಿಷಯವಾಗಿ ಈ ಪಂಡಿತರ 
ವ್ಯಾಖ್ಯಾನವು ಬಹಳ ಚಿಕ್ಕದಾಗಿರುವುದಲ್ಲದೆ ಬೆಳಕನ್ನು ಬೀರುವುದಿಲ್ಲ 


1 ಸೂಚನೆ :--ಸಾಖರೆಯವರ ಈ ಆಕ್ಷೇಪಗಳಲ್ಲಿ ೧, ೨, ೩ ೪ ಮತ್ತು ೬ಕ್ಕೆ ಸುಪ್ರಸಿದ್ದ ಸಾಹಿತಿಗಳಾದ ಶ್ರೀ ಎ೦. ಅರ್‌. 
ಶ್ರೀನಿವಾಸಮೂರ್ತಿಗಳವರು ಪ್ರಬುದ್ಧ ಕರ್ಣಾಟಕದ ಸಂ. ೨೪, ಸಂ. ೩ (೧೯೪೩) ಕಾವ್ಯಾವಲೋಕನ ಪುಟ ೯೬- 
೧೧೦ರಲ್ಲಿ ಉದ್ದರಿಸಿರುವ ಭಾಷಾಂತರವನ್ನು ಆಧಾರವಾಗಿ ಇಟ್ಟುಕೊಳ್ಳಲಾಗಿದೆ. 


ಕೆಲವುಕಡೆ ಗ್ರಂಥಕರ್ತನ ವಿಷಯವಾಗಿ ಸಹಾನುಭೂತಿಯನ್ನು ತೋರಿಸಿಲ್ಲ. ಮತ್ತು 
ಕೆಲವುಕಡೆ ಗ್ರಂಥಕರ್ತನ ಅಭಿಪ್ರಾಯಕ್ಕೆ ವಿರೋಧವನ್ನುತೋರಿಸಿದ್ದಾರೆ. 

ಈ ವ್ಯಾಖ್ಯನವು ಕೇವಲ ದ್ರವ್ಯಾರ್ಜನೆಗಾಗಿ ಬರೆಯಲ್ಲಟ್ಟುದು. 
ತತ್ತ್ವಾನ್ವೇಷಣದೃಷ್ಟಿಯಿ೦ದ ಮತ್ತು ವೀರಶೈವಮತ ಸಿದ್ದಾಂತವನ್ನು ಪ್ರಚಾರಮಾಡಬೇಕೆಂಬ 
ಧ್ಯೇಯದಿಂದ ಬರೆಯಲ್ಪಟ್ಟುದಲ್ವ ದ್ರವ್ಯದಾಶೆಯಿ೦ದ ಈ ವ್ಯಾಖ್ಯಾನವನ್ನು ಬರೆದ ವಿಷಯವನ್ನು 
ವ್ಯಾಖ್ಯಾನಕಾರರು “ಲೋಕೈಷಣಾ...” ಎ೦ಬ ಪದ್ಯದಲ್ಲಿ ಮುಚ್ಚುಮರೆಯಿಲ್ಲದೆ ಒಪ್ಪಿಕೊಂಡಿದ್ದಾರೆ. 
(ಲಿಂ. ಪೀಠಿಕೆ ಪು. ೬೫೯) 

೬. “ತಮ್ಮದೇ ಆದ ಒಂದು ಪಂಗಡವನ್ನು ಮಾಡಿಕೊಂಡು ಜ೦ಗಮರೆ೦ದು ತಮ್ಮನ್ನು 
ಕರೆದುಕೊಳ್ಳುತ್ತಾ ಅವಿದ್ಯಾವಂತರೂ, ಶುದ್ಧ ಶುಂಠಕಾಯಿಗಳೂ ಆಗಿದ್ದರೂ ಜನ್ಮತಃ 
ಜಂಗಮರೆಂಬ ಹೆಮ್ಮೆಯುಳ್ಳವರಾಗಿ ಹಿ೦ದೂ ಸಮಾಜದ ಬ್ರಾಹ್ಮಣರ೦ತೆ ಮೂಢಜನತೆಯನ್ನು 
ಕಿತ್ತು ತಿನ್ನುತ್ತಾ ಹೊಟ್ಟೆ ಹೊರೆದುಕೊಳ್ಳುತ್ತಿರುವ ಸ್ವಾಮಿಗಳು ಅಥವಾ ಅಯ್ಯನವರುಗಳನ್ನುಕೆಲವು 
ಉತ್ಸವ ಸಂದರ್ಭಗಳಲ್ಲಿ ಪೂಜಿಸುತ್ತಾರೆ”? (ಲಿಂ. ಪೀಠಿಕೆ ಪು. ೬೬೩-೬೬೪) 


ಸಮಾಧಾನಗಳು 

ವೇದಾಗಮೋಪನಿಷತ್ತುಗಳೇ ವೀರಶೈವ ಸಿದ್ಧಾಂತಕ್ಕೆ ಆಧಾರವಾಗಿವೆ. 
ವೇದಾಗಮೋಪನಿಷತ್ತುಗಳು ಸ್ವತಃ ಪ್ರಮಾಣಗಳಾಗಿರುವಂತೆ ಕನ್ನಡ ವಾಜ್ಯಯವು ಸ್ವತಃ 
ಪ್ರಮಾಣವಾಗಿಲ್ವ ಆಯಾ ದೇಶಕಾಲಗಳಲ್ಲಿ ಅವತರಿಸಿದ ಮಹಾನುಭಾವರಾದ ಭಗವದ್ಧಕ್ಷರು 
ವೇದಾಗಮೋಪನಿಷತ್ತುಗಳಲ್ಲಿ ಉಕ್ತವಾಗಿರುವ ನಿಗೂಢತತ್ವ್ವಗಳನ್ನು ಲೋಕಕಲ್ಯಾಣಕ್ಕಾಗಿ ಬೇರೆ 
ಬೇರೆ ಭಾಷೆಗಳಲ್ಲಿ ಬರೆದಿರುತ್ತಾರೆ. ಕನ್ನಡ ವಚನವಾಜ್ಕಯವಲ್ಲದೆ ಮರಾಠಿ ಮುಂತಾದ 
ಭಾಷೆಗಳಲ್ಲಿಯೂ ವೇದಾಂತ ತತ್ತ್ವಗಳು ಪ್ರಚಾರದಲ್ಲಿರುತ್ತವೆ. ಇಂತಹ ವಾಜ್ಯಯ 
ಗ್ರಂಥಗಳೆಲ್ಲವೂ ಮೂಲಭೂತಗಳಾದ ವೇದಾಗಮೋಪನಿಷತ್ತುಗಳ ಮೂಲಕವಾಗಿ (ಪರತಖ 
ಪ್ರಮಾಣಗಳಾಗುತ್ತವೆಯೇ ಹೊರತು ಸ್ವತಃ ಪ್ರಮಾಣಗಳಾಗಲಾರವು. ಪ್ರತಿಯೊಂದು 
ವಚನಪ್ರಣಾಲಿಯಲ್ಲಿಯೂ ವೇದಾಗಮಗಳ ಅವತರಣಗಳೂ, ಅವುಗಳ ಗೂಢಾರ್ಥವೂ 
ಧಾರಾಕಾರವಾಗಿ ಪ್ರವಹಿಸುತ್ತಲಿದೆ. ಬಸವಣ್ಣನವರ ವಚನಗಳನ್ನೇ ಪರಿಶೀಲಿಸಿದರೆ 


§ ಪ್ರಬುದ್ಧಕರ್ಣಾಟಕ ಸಂ. ೨೪, ಸಂ. ೩ ಪುಟ ೧೦೦-೧೦೧. 


“ಇಬ್ಬರು ಮೂವರು ದೇವರೆ೦ದು ಉಬ್ಬುಬ್ಬಿ ಮಾತಾಡಬೇಡ. 

ದೇವರೊಬ್ಬನೇ ಕಾಣಿರೋ ಕೂ. ದೇವನಲ್ಲದಿಲ್ಲೆಂದಿತ್ತು ವೇದ” 

“ಶ್ರುತಿಗಳು ನಾಲ್ಕು ವೇದವು ಪುಸಿಯದೆ 'ಭರ್ಗೋ ದೇವಸ್ಯ ಧೀಮಹಿ' 

ಎಂಬುದಾಗಿ ಕೂಡಲಸ೦ಗನಲ್ಲದಿಲ್ಲೆಂದುದು ವೇದ.” 

“ಕೋತಹಂ ಬ್ರಹ್ಮರಂಧ್ರದೊಳಗೆ ಯತೋ ವಾಚೋ ನಿವರ್ತಂತೇ 

ಅಪ್ರಾಪ್ಯ ಮನಸಾ ಸಹ | ಆನಂದಂ ಬ್ರಹ್ಮಣೋ ವಿದ್ವಾನ್‌” 
ಇಂತೆಂದುದಾಗಿ ಅಗಮ್ಯಕೂಡಲಸ೦ಗಮದೇವನಲ್ಲದೆ ಮತ್ತಾರೂ ಇಲ್ಲ?” 

ಎ೦ದು ಬಸವಣ್ಣನವರು ತಮ್ಮವಚನಗಳಲ್ಲಿವೇದಗಳಿಗೆ ಪ್ರಾಮಾಣ್ಯವನ್ನುಕೊಟ್ಟಿದ್ದಾರೆ. 
ಆದರೆ ಬಸವಣ್ಣನವರು ಒಂದೆರಡು ಕಡೆ ವೇದಾಗಮಗಳನ್ನುನಿರಾಕರಿಸಿದ್ದರೂ ಆ ನಿರಾಕರಣದ 
ತಾತ್ಸರ್ಯವೇ ಬೇರೆ. ವೇದಾ೦ತಮತ ಪ್ರತಿಷ್ಠಾಪನಾಚಾರ್ಯರಾದ ಶ೦ಕರಾಚಾರ್ಯರೂ ಮತ್ತು 
ಭಗವದ್ಗೀತಾಕಾರರೂ ಸಹ 

“ಅವಿದ್ಯಾವದ್ದಿಷಯಾಣಿ ಶಾಸ್ತ್ರಾಣಿ” 

“ತ್ರೈಗುಣ್ಯವಿಷಯಾ ವೇದಾ ನಿಸ್ಕ್ರೈಗುಣ್ಯೋ ಭವಾರ್ಜುನ” 
ಮುಂತಾಗಿ ವೇದಗಳ ನಿರಾಕರಣೆಯನ್ನು ಮಾಡಿದ್ದರೂ ಆ ಸಿದ್ಧಾಂತಗಳು ಅವೈದಿಕಗಳೆಂದು 
ಹೇಳಲು ಸಾಧ್ಯವೆ? ಹಾಗೆ ವೀರಶೈವಮತದಲ್ಲಿಯೂ ಸಹ 

“ಉಲ್ಮಾಹಸ್ತೋ ಯಥಾ ಶಶ್ಚಿದ್ವವ್ಯಮಾಲೋಕ್ಯತಾ೦ ತ್ಯಜೇತ್‌ | 

ಜ್ಞಾನೇನ ಜ್ಲೇಯಮಾಲೋಕ್ಕ ಪಶ್ಚಾತ್‌ ಜ್ಞಾನಂ ಪರಿತ್ಯಜೇತ್‌ || 

ಒಬ್ಬನು ಉರಿಯುವ ಕೊಳ್ಳಿಯನ್ನು ಕೈಯ್ಯಲ್ಲಿ ಹಿಡಿದುಕೊಂಡು ತನ್ನ ಇಷ್ಟವಾದ 
ಪದಾರ್ಥವನ್ನು ನೋಡಿದ ಮೇಲೆ ಆ ಕೊಳ್ಳಿಯನ್ನು ಬಿಸುಡುವಂತೆ ವೇದಾಗಮೋಪನಿಷತ್ತಿನ 
ಪರೋಕ್ಷಜ್ಞಾನದಿ೦ದ ಅಪರೋಕ್ಷಜ್ಞಾನ(ಆತ್ಮಸಾಕ್ಷಾತ್ಕಾರ)ವನ್ನು ಹೊಂದಿದಮೇಲೆ 
ವೇದಾಗಮೋಪನಿಷದ್ರೂಪವಾದ ಪರೋಕ್ಷಜ್ಞಾನವನ್ನು ನಿರಾಕರಿಸುವನು” ಎಂದು 
ಮೃಗೇಂದ್ರಾಗಮದಲ್ಲಿ ಸ್ಪಷ್ಟವಾಗಿ ಹೇಳಿರುವುದರಿಂದ ಮಲಾವರಣವು ನಷ್ಟವಾಗಿ 
ಶಿವತ್ನಾಭಿವ್ಯಕ್ತಿರಿಪವಾದ ಮೋಕ್ಷವ೦ ಪಡೆದಾತನಿಗೆ ಶಾಸ್ತ್ರರೂಪವಾದ ಪರೋಕ್ಷಜ್ಞಾನದ 
ಅವಶ್ಯಕತೆಯಿಲ್ಲ, 


ಮುಖ್ಯವಾಗಿ ಆಸ್ತಿಕ ಮತಗಳು ವೈದಿಕ, ತಾಂತ್ರಿಕ, ವೈದಿಕ-ತಾಂತ್ರಿಕ ಮತ್ತು ತಾಂತ್ರಿಕ- 
ವೈದಿಕ ಎಂದು ನಾಲ್ಕು ಭಾಗವಾಗಿ ವಿಗಂಡಿಸಲ್ಪಟ್ಟಿರುತ್ತವೆ. ಇವುಗಳಲ್ಲಿ ಕೇವಲ ವೇದೋಕ್ತ 
ಕರ್ಮಗಳನ್ನಾಚರಿಸುವವರು ವೈದಿಕರೆ೦ತಲೂ, ಕೇವಲ ತ೦ತ್ರೋಕ್ತ ಕರ್ಮಗಳನ್ನಾಚರಿಸುವವರು 
ತಾಂತ್ರಿಕರೆಂತಲೂ, ವೇದೋಕ್ತ ಕರ್ಮಗಳೊಡನೆ ತಂತ್ರೋಕ್ತ ಕರ್ಮಗಳನ್ನು ಅಪ್ರಧಾನವಾಗಿ 
ಆಚರಿಸುವವರು ವೈದಿಕತಾಂತ್ರಿಕರೆಂತಲೂ ತಂತ್ರೋಕ್ತ ಕರ್ಮಗಳೊಡನೆ ವೇದೋಕ್ತ (ಅವಿರುದ್ಧ) 
ಕರ್ಮಗಳನ್ನು ಆಚರಿಸುವ ವೀರಶೈವರು ತಾಂತ್ರಿಕ ವೈದಿಕರೆನಿಸುತ್ತಾರೆ. 

“ವೇದಸಿದ್ಧಾಂತಯೋರೈಕ್ಯಂ ಏಕಾರ್ಥಪ್ರತಿಪಾದನಾತ್‌”. ಎ೦ಬ ಸಿದ್ಧಾಂತ 
ಶಿಖಾಮಣಿಯ ಪ್ರಮಾಣದಿಂದ ವೇದಗಳಿಗೂ ಆಗಮಗಳಿಗೂ ಒಬ್ಬ ಈಶ್ವರನೇ 
ಕರ್ತನಾಗಿರುವುದರಿಂದಲೂ ಒಂದೇ ಅರ್ಥವನ್ನು ಬೋಧಿಸುವುದರಿ೦ದಲೂ ಇವೆರಡೂ 
ಸಮಪ್ರಾಣಗಳೇ ಆಗಿವೆ. ವೀರಶೈವರ ಲಿಂಗಪೂಜಾದಿ ಕರ್ಮಗಳಲ್ಲಿ ಮೊದಲು ಅಗಮ 
ಶ್ಲೋಕಗಳೂ ತರುವಾಯ ವೇದಮಂತ್ರಗಳೂ ಕಂಡುಬರುವುದಲ್ಲದೆ ಈ ಸಂಪ್ರದಾಯದಲ್ಲಿರುವ 
ಷಡಧ್ವಶುದ್ಧಿ ತತ್ವಶುದ್ಧಿ ಕ್ರಮಗಳು ಆಗಮೋಕ್ತಗಳಾಗಿಯೂ, ಇವರು ಜಪಿಸುವ ಪಂಚಾಕ್ಷರೀ 
ಮಹಾಮಂತ್ರವೂ, ಧರಿಸುವ ಶಿವಲಿಂಗ ಭಸ್ಮ ರುದ್ರಾಕ್ಷ ಮ೦ತ್ರಪಾದೋದಕ, ಪ್ರಸಾದ, ಗುರು 
ಮತ್ತು ಜ೦ಗಮರು (ಅಷ್ಟಾವರಣ) ವೇದೋಕ್ತಗಳೂ ಆಗಿವೆ. ಹೀಗೆ ವೈದಿಕರೆನಿಸಿಕೊಳ್ಳುವ 
ವೀರಶೈವರು ವೇದ (ಕರ್ಮಕಾಂಡ) ಗಳಲ್ಲಿ ಹೇಳಲ್ಪಟ್ಟಿರುವ ಜ್ಯೋತಿಷ್ಟೋಮ ಪಶುವಿಶಸನ, 
ಅಗ್ನಿಹೋತ್ರ ವೈಶ್ವದೇವ, ಶ್ರಾದ್ಧ (ಪಿ೦ಡಪ್ರದಾನ) ಮುಂತಾದ ಸ್ವರ್ಗ 
ಸ್ವಾರಾಜ್ಯಾದಿನಶ್ಚರಫಲಗಳನ್ನೀಯುವ ಪಶುಕರ್ಮಗಳನ್ನು ಆಚರಿಸದಿದ್ದರೂ 
ಜ್ಞಾನಕಾ೦ಡ(ಉಪನಿಷತ್ತುಗಳು)ದಲ್ಲಿ ಹೇಳಲ್ಪಟ್ಟಿರುವ ಮುಕ್ತಿ ಸಾಧಕವಾದ ಲಿಂಗಧಾರಣ, 
ಲಿ೦ಗಾರ್ಚನ, ಲಿಂಗಭಜನೆ, ಲಿ೦ಗಾರ್ಪಣ, ಲಿಂಗಾರ್ಪಿತ ಗ್ರಹಣ ಮುಂತಾದ ಮೋಕ್ಷಾ೦ಗ 
ಪತಿಕರ್ಮಗಳನ್ನು ಆಚರಿಸುತ್ತಲೇ ಇದ್ದಾರೆ. ಈ ವಿಷಯದಲ್ಲಿ ನೀಲಕಂಠ ಶಿವಾಚಾರ್ಯರು 

“ಅಷ್ಟಾವರಣವಿಜ್ಞಾನೀ ಪಂಚಾಚಾರಪರಾಯಣಃ | 

ವೈದಿಕಂ ಕರ್ಮ ಕುರ್ವೀತ ಜ್ಞಾನೈಕಫಲಸಾಧನಮ್‌ [i 

(ಕ್ರಿಯಾಸಾರ) 

ಎ೦ದು ಹೇಳಿರುವುದಲ್ಲದೆ “ನ ಕುರ್ಯಾತ್ಪಾಶವ೦ ಕರ್ಮ ವೀರಶೈವಃ ಕದಾಚನ” ಎಂದು 
ಜ್ಯೋತಿಷ್ಟೋಮಾದಿ  ಪಶುಕರ್ಮಗಳನ್ನು ನಿಷೇಧಿಸಿದ್ದಾರೆ. ಅಲ್ಲದೆ ವೇದಗಳಲ್ಲಿರುವ 


ಯಾವತ್ಕರ್ಮಗಳನ್ನೂ ಆಚರಿಸುವುದು ಯಾರಿಂದಲೂ ಸಾಧ್ಯವಾಗದ ಮಾತು. “ಯಾವತಾ೦ 
ಸಮನುಷ್ಠಾನ೦ ಸಪ್ತಸಾಗರಶೋಷಣಮ್‌' ಹಾಗೆ ಆಚರಿಸುತ್ತೇನೆ೦ಬುದು ಸಪ್ತಸಾಗರಗಳನ್ನೂ 
ಒಣಗಿಸುವೆನೆಂಬುವಷ್ಟು ಸಾಹಸವಾದುದು. ಎಂದು ಅದೇ ನೀಲಕಂಠ ಶಿವಾಚಾರ್ಯರು 
ವಿಡ೦ಬನಮಾಡಿದ್ದಾರೆ. 

ವೇದವು ಒಂದು ರತ್ನಾಪಣ (ಅಂಗಡಿ) ದಂತಿರುತ್ತದೆ. ಆ ರತ್ನಾಪಣದಲ್ಲಿ ಕನಿಷ್ಟ 
ಮಧ್ಯಮ, ಉತ್ತಮ ತರಗತಿಯ ರತ್ನಗಳಿರುವುದು ಸ್ವಭಾವವಾಗಿದೆ. 
ವಿಕ್ರೇತ್ಯಕೊ೦ಡುಕೊಳ್ಳುವವ)ಗಳು ತಮಗಿಷ್ಟವಾದ ರತ್ನಗಳನ್ನೆ ಕೊಳ್ಳುತ್ತಾರಲ್ಲದೆ, ಅಲ್ಲಿರುವ 
ರತ್ನಗಳನ್ನೆಲ್ಲಾ ತೆಗೆದುಕೊಳ್ಳಲಾರರು. ಈಗ ಕನಿಷ್ಠ ತರಗತಿಯ ರತ್ನಗಳನ್ನು ತೆಗೆದುಕೊ೦ಡವನೇ 
ಮುಂದೆ ಶ್ರೇಷ್ಠವಾದ ರತ್ನಗಳನ್ನು ತೆಗೆದುಕೊಳ್ಳಬಹುದು. ಅದರ೦ತೆ ವೇದಗಳು ಜಗತ್ತಿನ 
ವಸ್ತುಸ್ವಭಾವವನ್ನು ತಿಳಿಸುತ್ತವೆ. ಈ ವೇದಗಳಲ್ಲಿ ಕರ್ಮಕಾ೦ಡವೆ೦ತಲೂ, ಜ್ಞಾನಕಾ೦ಡವೆ೦ತಲೂ 
ಎರಡು ಭಾಗಗಳು೦ಟು. ಕರ್ಮಕಾಂಡವು ಐಹಿಕಭೋಗಸಾಧನಗಳಾದ ಕರ್ಮಗಳನ್ನೂ 
ಸ್ವರ್ಗಾದ್ಯಾಮುಷ್ಕಿಕ ಫಲಸಾಧನಗಳಾದ ಕರ್ಮಗಳನ್ನೂ ತಿಳಿಸುತ್ತವೆ. ಸ್ವರ್ಗಕಾಮನು 
ಜ್ಯೋತಿಷ್ಟೋಮ, ಅಗ್ನಿಹೋತ್ರ ದರ್ಶಪೂರ್ಣಮಾಸ ಮುಂತಾದ ಯಾಗಗಳನ್ನೂ ಪುತ್ರಕಾಮನು 
ಪುತ್ರಕಾಮೇಷ್ಟಿಯನ್ನೂ ವೃಷ್ಟಿಕಾಮನು ಕಾರೀರೀ ಯಾಗವನ್ನೂ ಪ್ರತಿಷ್ಠಾಕಾಮಿಯು 
ರಾತ್ರಿಸತ್ರವನ್ನೂ, ಶತ್ರುಸ೦ಹಾರ ಕಾಮಿಯು ಶ್ಯೇನಯಾಗವನ್ನೂ ಸ್ವಾರಾಜ್ಯಕಾಮಿಯು 
ರಾಜಸೂಯ ಯಾಗವನ್ನೂ ಅನುಷ್ಠಿಸುತ್ತಾನೆ. ಇದಲ್ಲದೆ, ಆಭಿಚಾರಿಕ ಕರ್ಮಗಳನ್ನು ತಿಳಿಸುವ 
ವೇದ ಭಾಗಗಳೂ ಸಹ ಇರುತ್ತವೆ. ಜನನಮರಣ ರೂಪ ಸಂಸಾರ ಬಂಧದಿಂದ ಬಿಡುಗಡೆಯಾಗಿ 
ಮೋಕ್ಷವೆಂಬ ಪರಮ ಪುರುಷಾರ್ಥವನ್ನು ಪಡೆಯಬೇಕೆ೦ಬುವನು, ಆ ಕರ್ಮಕಾ೦ಡೋಕ್ತವಾದ 
ತುಚ್ಚ ಫಲಗಳನ್ನಾಗಲೀ, ತತ್ನಾಧನಗಳಾದ ಕರ್ಮಗಳನ್ನಾಗಲಿ ಅನುಷ್ಠಿಸುವುದಿಲ್ಲ ಹೀಗೆ 
ಮೋಕ್ಷಕಾಮನು ಕರ್ಮಕಾ೦ಡೋಕ್ತ ಮಂತ್ರಗಳಿಗೂ ಆ ಕರ್ಮಗಳಿಗೂ ಅಪ್ರಾಧಾನ್ಯವನ್ನೂ 
ಮುಕ್ತಿರೂಪ ಫಲಸಾಧಕವಾದ ಜ್ಞಾನಕಾ೦ಡೋ (ವೇದಾಂತ) ಕ್ಷಗಳಾದ ಮಂತ್ರಭಾಗಗಳಿಗೂ 
ತತ್ಪಾಧಕ ಜ್ಞಾನಭಾಗಗಳಿಗೂ ಪ್ರಾಧಾನ್ಯವನ್ನೂ ಹೇಳಿದುದರಿ೦ದ ಕರ್ಮಕಾಂಡಾವಲಂಬಿಗಳಿಗೆ 
ವೈದಿಕತ್ವವು ಸಿದ್ಧವಾಗುವ೦ತೆ, ಜ್ಞಾನಕಾ೦ಡಾವಲಂಬಿಗಳಿಗೂ ವೈದಿಕತ್ವವು ಸಿದ್ಧವೇ ಆಗಿದೆ. 
ಆದುದರಿ೦ದ ಯಾವನಿಗೆ ಯಾವ ಫಲದಲ್ಲಿ ಅಪೇಕ್ಷೆಯಿರುವುದೋ ಆಯಾಯ ಕರ್ಮಗಳನ್ನು 
ಅವರು ಮಾಡಬೇಕಲ್ಲದೆ ವೇದದಲ್ಲಿ ಹೇಳಿದ ಕರ್ಮಗಳೆಲ್ಲವನ್ನು ಒಬ್ಬನು, ಒ೦ದು ಮತೀಯನು 


ಅನುಷ್ಠಿಸಲಳವಲ್ಹ ಪ್ರಕೃತ ವೀರಶೈವ ಸಿದ್ಧಾಂತವು ಸ್ವರ್ಗಸ್ಥಾರಾಜ್ಯಾದಿ ಫಲಗಳನ್ನು ತುಚ್ಛ 
ಫಲಗಳೆ೦ದು ನಿರಾಕರಿಸಿ, ಮೋಕ್ಷವೇ ಪರಮಪುರುಷಾರ್ಥವೆಂದು ಸಮೃತಿಸಿರುವುದರಿ೦ದ 
ಜ್ಞಾನಕಾಂಡೋಕ್ತ (ಉಪನಿಷತ್‌) ಗಳಾದ ಶ್ರೇಷ್ಠ ರತ್ನಗಳ೦ತಹ ಪತಿಕರ್ಮಗಳನ್ನು ಮಾತ್ರ 
ಅನುಷ್ಠಿಸುತ್ತ ತುಚ್ಛ ಫಲಪ್ರದವಾದ ಸ್ಥೂಲ ಕರ್ಮಗಳನ್ನುನಿರಾಕರಿಸುತ್ತ ಬಂದಿರುವ ವೀರಶೈವರಿಗೆ 
ವೈದಿಕತ್ವವು ಸ್ವತಃ ಸಿದ್ಧವಾಗಿದೆ. ಇದರಿಂದ ವೀರಶೈವರಿಗೆ ವೇದಾಗಮೋಪನಿಷತ್ತುಗಳೇ ಸ್ವತಃ 
ಪ್ರಮಾಣವೆಂದೂ ಇತರ ಕನ್ನಡ ವಚನಸಾಹಿತ್ಯಾದಿಗಳೆಲ್ಲವೂ ಪರತಃ ಪ್ರಮಾಣವೆಂದೂ 
ಸ್ಪಷ್ಟವಾಗುತ್ತದೆ. ಈ ವಿಷಯದಲ್ಲಿ ವಚನಶಾಸ್ತ್ರ ಪಿತಾಮಹರೆ೦ದು ಪ್ರಶಸ್ತಿಪಡೆದ ರಾ|| ಸಾ|| 
ಹಳಕಟ್ಟಿಯವರು ವಚನಗಳು ವೇದೋಪನಿಷತ್ತುಗಳ ಸಾರವೆಂದು ತಮ್ಮಗ್ರ೦ಥದಲ್ಲಿ ಸಾರಿದ್ದಾರೆ. 
ಮತ್ತು ಡಾಕ್ಟರ್‌. ಎಸ್‌. ಸಿ. ನಂದೀಮಠ ಅವರು ವೀರಶೈವ ಮತವು ವೇದಾಗಮ ಸಮ್ಮತವಾದ 
ಹಿಂದು ಮತವೇ ಹೊರತು ಜೈನ ಬೌದ್ಧಾದಿ ಮತಗಳಂತೆ ಮತವಲ್ಹ ಈ ಮತಕ್ಕೆ 
ಪಂಚಾಚಾರ್ಯರು ಸ್ಥಾಪಕರಾಗಿದ್ದಾರೆ. ಬಸವಣ್ಣನವರು ಸುಧಾರಕರಾಗಿದ್ದಾರೆಂದು ತಮ್ಮ 
(Hand-book of ಜ್‌ (| ದಲ್ಲಿಸ್ಪಷ್ಟವಾಗಿ ಹೇಳಿರುತ್ತಾರೆ. 

ಇನ್ನು ಸಾಖರೆಯವರು ವೇದಗಳಿಗೆ ಅರ್ಥಮಾಡಲು ಹೊರಟಿರುವ ಲಿಂಗಧಾರಣ 
ಚ೦ದ್ರಿಕಾರರಂಥವರಿ೦ದಲೇ ಗೊಂದಲವಾಗಿದೆ ಎಂದು ಹೇಳಿದ್ದಾರೆ. ಇದನ್ನು ಸ್ವಲ್ಪ 
ಪರಿಶೀಲಿಸುವ. ಶ್ರೀಪತಿಪ೦ಡಿತರು, ಸ್ವಪ್ರಭಾನ೦ದಶಿವಾಚಾರ್ಯರು, ಮೊಗ್ಗೆಮಾಯಿದೇವರು, 
ಮರಿತೋ೦ಟದಾರ್ಯರು, ನಿರ್ವಾಣಮಂತ್ರಿ ಮುಂತಾದ ಅನೇಕ ಪಂಡಿತರು ವೀರಶೈವ 
ಸಿದ್ಧಾಂತಗ್ರಂಥಗಳನ್ನು ಸಂಸ್ಕೃತದಲ್ಲಿ ಬರೆದಿರುತ್ತಾರೆ. ನಿಜಗುಣ ಶಿವಯೋಗಿಗಳು, ವಿರೂಪಾಕ್ಷ 
ಪಂಡಿತಾರಾಧ್ಯರು, ಗುಬ್ಬಿ ಮಲ್ಲಣಾರ್ಯರು, ಹರಿಹರ, ರಾಘವಾಂಕ, ಷಡಕ್ಷರಿ ಮುಂತಾದ 
ಪಂಡಿತರು ಕನ್ನಡ ಗ್ರಂಥಗಳನ್ನು ಬರೆದಿರುತ್ತಾರೆ. ಇದಲ್ಲದೆ ಅನೇಕ ಮಹಾನುಭಾವರು ಕನ್ನಡ 
ವಾಜ್ಯಯದಲ್ಲಿ ಸಹಸ್ರಾರು ವಚನಗಳನ್ನು ಬರೆದಿರುತ್ತಾರೆ. ಹೀಗೆ ಅನೇಕ ಶತಮಾನಗಳಿಂದ 
ಇಲ್ಲಿಯವರೆಗೆ ಉಪಲಬ್ಧಿಯಲ್ಲಿರುವ ವೀರಶೈವ ಮತಗ್ರಂಥಗಳೆಲ್ಲವೂ ಲಿಂಗಧಾರಣ 
ಚ೦ದ್ರಿಕೆಯಂತೆ ವೇದಾಗಾಮಗಳ ಆಧಾರದಿಂದಲೇ ಜನ್ಮತಾಳಿವೆ. ಈ ಗ್ರ೦ಥಕಾರರೆಲ್ಲರೂ 
ಗೊಂದಲಕ್ಕೆ ಕಾರಣಭೂತರಾದರೆ ಇನ್ನುಗೊ೦ದಲ (ವೇದಗಳ ಸಂಬಂಧ) ವಿಲ್ಲದ ಗ್ರಂಥಗಳನ್ನು 
ಸಾಖರೆಯವರು ಎಲ್ಲಿಂದ ತರುವರೋ ! ಈಶ್ವರನಿಗೇ ಗೊತ್ತು. ಒ೦ದು ಪಕ್ಷ ಸಾಖರೆಯವರು 
ಚಾರ್ವಾಕ, ಯೋಗಾಚಾರ, ಸೌತ್ರಾಂತಿಕ ವೈಭಾಷಿಕ, ಮಾಧ್ಯಮಿಕ ಆರ್ಹತ ಮುಂತಾದ 


ಮತಗಳಿರುವಂತೆ ವೀರಶೈವ ಮತಕ್ಕೂ ವೇದಾಗಮಗಳ ಹಂಗಿಲ್ಲದ ಗ್ರಂಥಗಳನ್ನು ತೋರಿಸಿದ್ದರೆ 
ವೀರಶೈವ ಮತವು ವೇದೋಕ್ತ ಮತವಲ್ಲವೆಂದು ಹೇಳಬಹುದಾಗಿತ್ತು. ಮತ್ತು “ಶ್ರೌತಾನಾ೦ 
ವೀರಶೈವಾನಾ೦ ವೇದಮಾರ್ಗೈಕವರ್ತಿನಾಂ”. ಎಂದು ಸಿದ್ಧಾಂತಾಗಮವು ಸ್ಪಷ್ಟವಾಗಿ 
ಹೇಳುತ್ತಿರುವಲ್ಲಿ ಲಿಂಗಧಾರಣವು (ವೀರಶೈವ) ಅಶ್ರೌತವೆ೦ದು ವೇದಾಗಮಗಳಿಗೆ ವಿರುದ್ಧವಾಗಿ 
ವಾದಿಸುತ್ತಿರುವ ಸಾಖರೆಯವರಿ೦ದರೇ ಗೊ೦ದಲವಾಗಿದೆಯೋ, ಅಥವಾ ಪರಮವ್ಯೈದಿಕರೆನಿಸಿದ 
ಪ್ರಾಚೀನ ಗ್ರಂಥಕಾರರಿಂದ ಗೊ೦ದಲವಾಗಿದೆಯೋ ಎಂಬುದನ್ನು ವಾಚಕರೇ 
ಊಹಿಸಬೇಕಾಗಿದೆ. 

ಇನ್ನು ಸಾಖರೆಯವರು ವ್ಯಾಖ್ಯಾನಕಾರರಾದ ಶಿವಕುಮಾರ ಪಂಡಿತರಮೇಲೆ 
ಮಾಡಿರುವ ಆಪಾದನೆಗಳನ್ನು ಪರಿಶೀಲಿಸುವ. 

ಕಾಶೀ ಪೀಠಾಧಿಪತಿಗಳು ಹೇರಳವಾಗಿ ದ್ರವ್ಯಸುರಿದು ವ್ಯಾಖ್ಯಾನ ಬರೆಸಿದರೆಂದೂ 
ಪಂಡಿತರು ದ್ರವ್ಯದಾಶೆಯಿ೦ದಲೇ ಗ್ರಂಥವನ್ನು ಬರೆದಿರುವರೆಂದೂ, ಇದನ್ನುತಾವೇ 

ಲೋಕೈಷಣಾ ಭವತ್ಯೇವ ಯದ್ಯಪೃತ್ರಪ್ರವರ್ತಿಕಾ | 

ತಥಾಫಿ ಕಿ೦ಚಿದ್ಗೌರೀಶಸ್ತುಷ್ಯೇದಿತಿ ಮನೋಗತಮ್‌ | | 
ಎಂಬ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿದ್ದಾರೆಂದೂ ಮತ್ತು ಮೂಲಕಾರನಲ್ಲಿ ಸ್ವಲ್ಪವೂ ಗೌರವ 


ಐಲ ಗು ದು 

ತೋರಿಸಿಲ್ಲವೆಂದೂ ಉಲ್ಲೇಖಿಸಿರುತ್ತಾರೆ. 

ಸಾಖರೆಯವರು ತೋರಿಸಿರುವ ಈ ಪದ್ಯದ ಹಿಂದು ಮುಂದಣ ಶ್ಲೋಕಗಳನ್ನು ಸ್ವಲ್ಪ 
ಪರಿಶೀಲಿಸೋಣ. ಚತುಃಶಾಸ್ತ್ರಪಾರಂಗತರಾದ ಶಿವಕುಮಾರ ಪಂಡಿತರು ಗ್ರಂಥಾರಂಭದಲ್ಲಿ 
ಮೂಲಕಾರನಾದ ನಂದಿಕೇಶ್ವರ ಶಿವಾಚಾರ್ಯನಿಗೂ ಈತನ ಗ್ರಂಥಕ್ಕೂ ಬಹಳ ಗೌರವವನ್ನು 
ಕೊಟ್ಟಿರುತ್ತಾರೆ೦ಬುದು ಈ ಶ್ಲೋಕಗಳಿ೦ದಲೇ ಸ್ಪಷ್ಟವಾಗುತ್ತದೆ. 

ಶ೦ಭೋಶ್ಶಿರಸಿ ವಿಭ್ರಾಜಚ್ಚಂದ್ರಮಶ್ಚಂದ್ರಿಕೇವ ಸಾ | 

ಇಮಾಂ ಶರದಮಾಸಾದ್ಯ ಪ್ರಕಾಶಂ ಪರಮೇಷ್ಟತಿ || 

ಸಾಂಬ ಶಂಚೋಃ ಪರಂ ತೋಷಂ ವಿದಧಾತುಂ ಶಂಭುಪಾದಯೋಃ | 

ವ್ಯಾಖ್ಯಾ ತಸ್ಯಾಶ್ಕರನ್ನಾಮ್ನೀ ವಿಧಾಯ್ಕೆಷಾ ಸಮರ್ಪ್ಯತೇ | | 

ತಾತ್ಸರ್ಯ- ಪರಮೇಶ್ವರನ ಜಟಾಜೂಟದಲ್ಲಿ ಪ್ರಕಾಶಿಸುತ್ತಿರುವ ಚಂದ್ರನ ಚಂದ್ರಿಕೆ 
(ಬೆಳದಿಂಗಳು)ಯು ಷಡೃತುಗಳಲ್ಲಿ ಒಂದಾದ ಮೇಘಾವರಣವಿಲ್ಲದ ಶರತ್ಕಾಲವನ್ನಾಶ್ರಯಿಸಿ 


ಹೇಗೆ ಅತ್ಯಂತ ಪ್ರಕಾಶವನ್ನು ಹೊ೦ದುವುದೋ, ಅದರಂತೆ ನನ್ನಿಂದ ರಚಿಸಲ್ಪಡುವ 
ಶರನ್ನಾಮಕವಾದ ಈ ವ್ಯಾಖ್ಯಾನದಿಂದ ನಂದಿಕೇಶ್ವರನ ಲಿಂಗಧಾರಣಚಂದ್ರಿಕೆಯು ಲೋಕದಲ್ಲಿ 
ದೇದೀಪ್ಯಮಾನವಾಗಿ ಬೆಳಗಲಿ ಎಂದು ಗ್ರಂಥಕ್ಕೆ ಶುಭವನ್ನು ಕೋರಿ- ಮುಂದಿನ ಶ್ಲೋಕದಲ್ಲಿ 
ನಾನು ಬರೆಯಲು ಉಜ್ಜುಗಿಸುವ ಈ ಶರನ್ನಾಮಕ ವ್ಯಾಖ್ಯಾನವು ಉಮಾಖ್ಯಳಾದ 
ಪರಮಶಕ್ತಿಯಿಂದೊಡಗೂಡಿಡುವ ಆ ಪರಮೇಶ್ವರನನ್ನು ಸಂತೋಷಪಡಿಸಲಿ. ಈ 
ವ್ಯಾಖ್ಯಾನವನ್ನು ಆ ಪರಶಿವನ ಪಾದಾರವಿಂದಗಳಿಗೆ ಸಮರ್ಪಿಸಿದ್ದೇನೆ ಎಂದು 
ಹೇಳಿರುವುದರಿಂದ ಪಂಡಿತರು ಪರಮ ಭಕ್ತಿಯೊಡನೆ ಕೇವಲ ಈಶ್ವರಾರ್ಪಣಬುದ್ಧಿಯಿ೦ದಲೇ 
ಈ ಕೃತಿ ರಚನೆಗೆ ತೊಡಗಿದ್ದರೇ ಹೊರತು ದ್ರವ್ಯದಾಶೆಯಿ೦ದ ತೊಡಗಿಲ್ಲವೆಂದು ವ್ಯಕ್ತವಾಗುತ್ತದೆ. 
ಇನ್ನು ಸಾಖರೆಯವರು ತೋರಿಸಿರುವ “ಲೋಕೈಷಣಾ...” ಎಂಬ 
ಶ್ಲೋಕಾರ್ಥವನ್ನಾದರೂ ಪರಿಶೀಲಿಸುವ ಸಾಮಾನ್ಯವಾಗಿ ಯಾವ ಮನುಷ್ಯನಿಗಾದರೂ 
ಒಂದು ಕಾರ್ಯದಲ್ಲಿ ಪ್ರವೃತ್ತಿಯು ಹುಟ್ಟಬೇಕಾದರೆ ಒಂದೊಂದು ಅಭಿಲಾಷೆಯು ಇದ್ದೇ 
ಇರಬೇಕು. ಇದೇ ಜನಗಳ ಇಚ್ಚೆ. ಆದರೂ ಗೌರೀ ವಲ್ಲಭನಾದ ಪರಶಿವನು ಈ ವ್ಯಾಖ್ಯಾನದಿಂದ 
ಸಂತುಷ್ಠಿಗೊಳ್ಳಲೆಂಬುದೇ ನನ್ನ ನಿಜವಾದ ಮನೋಗತವೆಂದು ಸ್ಪಷ್ಟವಾಗಿ ನುಡಿದಿರುತ್ತಾರೆ. 
ಆದರೆ ಇಲ್ಲಿ ಸಾಖರೆಯವರು ಹೇಳುವಂತೆ ದುಡ್ಡಿಗಾಗಿ ಬರೆದೆನೆಂಬ ಅರ್ಥವು ಎಷ್ಟುಮಾತ್ರವೂ 
ಸ್ಫುರಿಸುವುದಿಲ್ಹ ದುಡ್ಡಿಗಾಗಿ ಬರೆದೆನೆಂದೇ ಪಂಡಿತರು ಸ್ಪಷ್ಟವಾಗಿ ಹೇಳಬೇಕೆಂದಿದ್ದರೆ 
“ಲೋಕೈಷಣಾ” ಎ೦ಬ ಪದಕ್ಕೆ ಬದಲಾಗಿ “ವಿತ್ರೈಷಣಾ” ಅಥವಾ “ಅರ್ಥೈಷಣಾ” ಎ೦ಬ ಪದವನ್ನು 
ಹಾಕಬಹುದಾಗಿತ್ತು. ಲೋಕೈಷಣಾ (ಜನಗಳ ಇಚ್ಛೆ) ಎ೦ಬ ಲೋಕಾಭಿರಾಮವಾದ ಶಬ್ದವನ್ನೇ ಏಕೆ 
ಹಾಕಬೇಕಾಗಿತ್ತು? ಸಾಖರೆಯವರು ಸರಳವಾದ ಅರ್ಥವನ್ನು ಬಿಟ್ಟು ಕೌಟಿಲ್ಯಾರ್ಥವನ್ನು 
ಮಾಡಿರುವುದಕ್ಕೆ ಶ್ರುತಿದೇವಿಯಮೇಲೂ ಆ ಶ್ರುತ್ಯವಲಂಬಿಗಳ ಮೇಲೂ ಇಟ್ಟಿರುವ 
ಸಹಜದ್ವೇಷವೇ ಕಾರಣವಾಗಿರಬಹುದು. ಅಲ್ಲದೆ ಶ್ರೀ ಶಿವಕುಮಾರ ಪಂಡಿತರಿಗೆ 
ಅಪರಿಹಾರ್ಯವಾದ ವ್ಯುಧಿ ಇದ್ದಿತೆ೦ದೂ, ಅದು ತಪಸ್ವಿಗಳಾದ ಶ್ರೀ ಕಾಶೀ ಪೀಠಾಧ್ಯಕ್ಷರ ( 
ರಾಜೇಶ್ವರ ಮಹಾಸ್ಥಾಮಿಗಳ ) ಕಾರುಣ್ಯಾಮೃತದಿ೦ದ ನಿವೃತ್ತಿಯಾದುದರ ಫಲವಾಗಿ 
ಸಂತೋಷದಿಂದ ಈ ವ್ಯಾಖ್ಯಾನವನ್ನು ಬರೆದರೆ೦ದೂ ಮೇಲೆ ಕಂಡ ಪಂಡಿತರ ಚಿತ್ರಪಟವು 
ಈಗಲೂ ಶ್ರೀ ಮಠದಲ್ಲಿ ರಾರಾಜಿಸುವುದೆ೦ದೂ ತಿಳಿದುಬಂದಿದೆ. ಆದುದರಿಂದ ಪಂಡಿತರು 


3ಶರಣ ಸಾಹಿತ್ಯ ಸಂ. ೧೨, ಸ೦. ೬ (ಪುಟ ೨೮೦) 


ತಮ್ಮ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಶ್ರೀಶ್ರೀಗಳವರ ಅನುಜ್ಞೆಯಂತೆ ಈ ಗ್ರಂಥಕ್ಕೆ 
ವ್ಯಾಖ್ಯಾನವನ್ನು ಬರೆದು ತಮ್ಮ ಕೃತಜ್ಞತೆಯನ್ನು ತೋರಿಸಿರಬಹುದೆ೦ದು ಹೇಳಬಹುದು. 
ಭರತಖಂಡದ ಪಂಡಿತಶ್ರೇಣಿಯಲ್ಲಿ ಅಗ್ರಸ್ಥಾನವನ್ನು ಪಡೆದಿರುವ ಈ 
ಮಹಾಮಹೋಪಾಧ್ಯಾಯರು ತಾವು ಅನ್ಯಮತೀಯರಾಗಿದ್ದರೂ ವೀರಶೈವ ಸಿದ್ಧಾಂತಕ್ಕೆ 
ವ್ಯಾಖ್ಯಾನವನ್ನು ಬರೆದು ತಮ್ಮ ಉದಾರ ಹೃದಯವನ್ನು ಪ್ರಕಾಶಗೊಳಿಸಿದರೆಂದು ಸ್ಮರಿಸುವುದಕ್ಕೆ 
ಬದಲಾಗಿ ಸಾಖರೆಯವರು ಮಾಡಿರುವ ಈ ಆರೋಪವು ಭೂಷಣಾಸ್ಪದವಲ್ಲವೆ೦ಂಬುದನ್ನುನಾವು 
ಬೇರೆ ಹೇಳಬೇಕಾಗಿಲ್ಲ 

ಇನ್ನು ಸಾಖರೆಯವರು ಪಂಡಿತರ ವ್ಯಾಖ್ಯಾನದ ಮೇಲೆ ಮಾಡಿರುವ ಆಕ್ಷೇಪಗಳ 
ಆ೦ತರ್ಯವನ್ನುಸ್ಟಲ್ಪವಿಚಾರಿಸುವ :-- 

“ದಹರೋಪಾಸನಾ (ಹೃತ್ಯಮಲದಲ್ಲಿ ಪರಮಾತ್ಮನ ಧ್ಯಾನ) ಎ೦ಬ ಪದಕ್ಕೆ ಶಿವಕುಮಾರ 
ಪಂಡಿತರು “ಪ್ರತೀಕೋಪಾಸನಾ” (ವಿಗ್ರಹಾರಾಧನೆ) ಎಂದು ಅರ್ಥಮಾಡಿರುವರೆಂದು 
ಹೇಳಿದ್ದಾರೆ. (ಲಿಂ. ಪೀಠಿಕೆ ಪು. ೬೫೯) ಇದು ಅವಿಚಾರ ರಮಣೀಯವಾಗಿದೆ. ಏಕೆಂದರೆ ಶ್ರೀ 
ಶಿವಕುಮಾರ ಪಂಡಿತರು ಗ್ರಂಥಾರಂಭದಲ್ಲಿ 

“ತತ್ರಾದೌ ಲಿಂಗಧಾರಣಸ್ಯ ಅಭ್ಯಂತರ ಬಾಹ್ಯ ಲಿಂಗಧಾರಣಾತ್ಮಕ- 

ತಯಾ ದ್ವೈವಿಧ್ಯೇನ ಉಭಯವಿಧಸ್ಯಾಪಿ ತಸ್ಯ ಶ್ರುತಿಸ್ಮೃತಿಸಿದ್ಧತ್ತೇ 

ಸಾಂಪ್ರತಂ ನಿರೂಪಣೀಯೇ ಪ್ರಥಮಮಾಭ್ಯಂತರ ಲಿಂಗಧಾರಣಸ್ಯ 

ಶ್ರುತಿಸಿದ್ಧತ್ವಂ ಬೋಧಯಿತು೦ ದಹರವಿದ್ಯಾಯಾಃ ಹೃತ್ಸುಂಡರೀಕಾಂ 

ತರಾಳವರ್ತಿ ಜ್ಯೋತಿರ್ಲಿಂಗವಿಷಯಕತ್ವಂ ಪ್ರಸಾದಯತಿ” 

ಅರ್ಥ —“ಲಿಂಗಧಾರಣವು ಜ್ಯೋತಿರ್ಲಿಂಗಧಾರಣವೆಂದೂ, 
ಇಷ್ಟಲಿಂಗಧಾರಣವೆಂದೂ ಎರಡು ವಿಧ. ಇವೆರಡು ಲಿಂಗಧಾರಣಗಳೂ ಶ್ರುತಿಗಳಲ್ಲಿಯೂ, 
ಸ್ಕೃತಿಗಳಲ್ಲಿಯೂ ಹೇಳಲ್ಪಟ್ಟಿರುತ್ತವೆ. ಇವುಗಳಲ್ಲಿ ಮೊದಲು ಜ್ಯೋತಿರ್ಲಿಂಗಧಾರಣೆಯು 
ಶ್ರುತಿಪ್ರತಿಪಾದ್ಯವೆಂಬುದನ್ನು  ಸಮರ್ಥಿಸುವುದಕ್ಕಾಗಿ ಹೃದಯಪುಂಡರೀಕಮಧ್ಯದಲ್ಲಿ 
ಬೆಳಗುತ್ತಿರುವ ಜ್ಯೋತಿರ್ಲಿಂಗವೇ ದಹರವಿದ್ಯೋಪಾಸನೆಗೆ ವಿಷಯವಾಗಿದೆ” ಎಂಬುದನ್ನು 
ತೋರಿಸುತ್ತೇವೆ. ಎ೦ದು ವ್ಯಾಖ್ಯಾನಕಾರರು ಪ್ರತಿಜ್ಞೆಮಾಡಿ ಅದೇ ದಹರೋಪಾಸನಾಪ್ರಕರಣದಲ್ಲಿ 


ಸ್ವಲ್ಪ ಮುಂದೆ ತಮ್ಮ ಪ್ರತಿಜ್ಞೆಗೆ ವಿರೋಧವಾಗಿ ದಹರೋಪಾಸನೆ ಎ೦ಬ ಶಬ್ದಕ್ಕೆ ಪ್ರತೀಕೋಪಾಸನೆ 
ಎ೦ದು ಯಾವಾಗಲೂ ಅರ್ಥಮಾಡಲಾರರು. 

ಮೂಲಕಾರನು “ಹೃತ್ನುಂಡರೀಕದಲ್ಲಿ  ಉಪಾಸಿಸಲ್ಲಡುವ ವಸ್ತುವಾದರೋ 
ಶಿವರೂಪವಸ್ತುವೇ ಹೊರತು ಬೇರೆ ಇನ್ನಾವ ದೇವತೆಯೂ ಅಲ್ಲ” ಎಂದು ತೈತ್ತಿರೀಯ ಶ್ರುತಿಯನ್ನು 
ಉದಾಹರಿಸುವಾಗ ಅದೇ ಶ್ರುತಿಯ ಮಧ್ಯದಲ್ಲಿ “ನಾರಾಯಣಪರೋ ಧ್ಯಾತಾ” ಇತ್ಯಾದಿ 
ವಾಕ್ಯಗಳು ಬಂದಿರುವುದರಿಂದ “ಹೃತ್ಬುಂಡರೀಕ” (ದಹರಾಕಾಶ)ದಲ್ಲಿ ನಾರಾಯಣನನ್ನು 
ಉಪಾಸ್ಯವಸ್ತುವನ್ನಾಗಿ ಹೇಳಬಹುದಲ್ಲವೆ? ಎಂಬ ಆಕ್ಷೇಪವನ್ನು ಪರಿಹರಿಸಿ ಶಿವನೇ 
ಉಪಾಸ್ಯವಸ್ತುವೆ೦ದು ಸಮರ್ಥಿಸುವುದಕ್ಕೆ ಹೊರಟು 

“ಶಿವಸ್ಯ ದಹರೋಪಾಸ್ಯತ್ವ ವಿಧಾನೇನ ಅತ್ರ ದೇವತಾ೦ತರ ವಿಧಾನೇ ಅನಿಯತ 
ವಿಷಯಕತ್ವಾಪತ್ತೇಃ” 

ತಾತ್ಸರ್ಯ:- ನಾವು ಈಗ ಹೃತ್ಟುಂಡರೀಕದಲ್ಲಿಶಿವನೇ ಉಪಾಸ್ಯವಸ್ತುವಾಗಿದ್ದಾನೆಂದು 
ವಿಧಾನ (ಚೋದನ) ಮಾಡುತ್ತ ಬಂದಿರುವುದರಿಂದ ಆ ಶ್ರುತಿಯ ಉಪಕ್ರಮ-ಉಪಸಂಹಾರಕ್ಕೆ 
ವಿರುದ್ಧವಾಗಿ ಮಧ್ಯದಲ್ಲಿ ಬಂದಿರುವ “ನಾರಾಯಣ” ಪದಕ್ಕೆ ನಾರಾಯಣನು ದಹರಾಕಾಶದಲ್ಲಿ 
ಉಪಾಸ್ಯವಸ್ತುವೆಂದು ಹೇಳುವುದಾದರೆ ಒಂದು ಸ್ಥಳದಲ್ಲಿ ಅನೇಕ ದೇವತೆಗಳನ್ನು 


ಉಪಾಸ್ಯವಸ್ತುಗಳನ್ನಾಗಿ ಸ್ವೀಕರಿಸುವ `ಅನಿಯತವಿಷಯಕತ್ವ' ದೋಷಕ್ಕೆ 
ಈಡಾಗಬೇಕಾಗುವುದು” ಎಂಬುದಾಗಿ ಹೇಳಿರುವ ವಾಕ್ಯವು ಅಸ್ಪಷ್ಟವಾಗಿರುವುದರಿ೦ದ 
ವ್ಯಾಖ್ಯಾನಕಾರರು: 

“ನಿಯತವಿಷಯಕತ್ವ ಅನಿಯತವಿಷಯಕತ್ವ”ಗಳನ್ನು ವಿವರಿಸುವಾಗ 


ಅನಿಯತವಿಷಯಕತ್ವವು ದೋಷವಲ್ಲವೆ೦ದು ಪೂರ್ವಪಕ್ಷವನ್ನು ಮಾಡಿರುತ್ತಾರೆ. ಹೇಗೆಂದರೆ - 
“ಆಹೋ! ಏನು, ಅನಿಯತವಿಷಯಕತ್ವ (ಒಂದೇ ಸ್ಥಾನದಲ್ಲಿ ಅನೇಕ ದೇವತೆಗಳನ್ನು 
ಪೂಜಿಸುವುದು)ವೆಂಬುವುದು ದೋಷವೆಂದು ಹೇಳುತ್ತೀರಲ್ಲವೆ? ಹಾಗಾದರೆ ಸಾಲಿಗ್ರಾಮ, ಜಲ, 
ಮುಂತಾದ ಒಂದೊಂದೇ ಸ್ಥಲ (ವಿಗ್ರಹ) ದಲ್ಲಿ ಅನೇಕ ದೇವರನ್ನು ಉಪಾಸಿಸುತ್ತಿರುವುದನ್ನು 
ನಾವು ನೋಡಿದ್ದೇವೆ. ಪ್ರತೀಕವು ಒ೦ದೇ ಆದರೂ ಉಪಾಸನೆಗಳು ಅನ೦ತವಾಗಿರುವುದರಿ೦ದ 
ಅನಿಯತವಿಷಯಕತ್ವವೆಂಬುದನ್ನು ದೋಷವೆಂದು ಅಂಗೀಕರಿಸಲಾಗದು” ಎಂದು ಪೂರ್ವಪಕ್ಷ 


ಮಾಡಿದ್ದಾರೆ. ಇಲ್ಲಿ ಶ್ರೀ ಸಾಖರೆಯವರು ಈ ಪೂರ್ವಪಕ್ಷ ವಾಕ್ಯವನ್ನು ಮಾತ್ರ ತಮ್ಮ ವಾದಕ್ಕೆ 
ಆಧಾರಮಾಡಿಕೊಂಡು ಸಿದ್ಧಾಂತಪಕ್ಷವನ್ನು ಕೈಬಿಟ್ಟಿದ್ದಾರೆ. 

ವ್ಯಾಖ್ಯಾನಕಾರರ ಸಿದ್ಧಾ೦ತ:--ಜಲ, ಸಾಲಿಗ್ರಾಮ ಮುಂತಾದ ಸ್ಥಳಗಳಲ್ಲಿ 
ನಿಯಮದಿ೦ದ ಆಯಾಯ ದೇವತೆಗಳನ್ನು ಬೋಧಿಸುವ ಭಿನ್ನ ಭಿನ್ನ ಪದಗಳಿರುವುದರಿ೦ದ 
ಉಪಾಸನಾಭೇದವು ನಿರ್ಣಯವಾಗಿರುವುದರಿ೦ದ ಅ೦ತಹ ಸ್ಥಲದಲ್ಲಿ ಅನಿಯತವಿಷಯಕತ್ವವು 
ದೋಷವಲ್ಲದಿದ್ದರೂ ಒಂದು ಸ್ಥಲದಲ್ಲಿ ಒಂದೇ ವಸ್ತುವನ್ನು ನಿಯಮದಿಂದ 
(ನಿಯತವಿಷಯಕತ್ವ) ಉಪಾಸನೆಮಾಡಬೇಕೆಂದು ಸಿದ್ಧವಾಗುತ್ತಿರುವಾಗ ಒ೦ದೇ ಸ್ಥಾನದಲ್ಲಿ 
ಹಲವು ದೇವರುಗಳನ್ನು ಉಪಾಸಿಸಬೇಕೆಂಬುದು (ಅನಿಯತವಿಷಯಕತ್ವ) ಅತ್ಯಂತ 
ತುಚ್ಛವಾದುದೆ೦ದು ಖಂಡಿತವಾಗಿ ಒಪ್ಪಲೇಬೇಕು. ಆದುದರಿಂದ ತೈತ್ತಿರೀಯದಲ್ಲಿ ಹೇಳಿದ 'ಶಿವ' 
ಮತ್ತು 'ನಾರಾಯಣ' ಎ೦ದು ಎರಡು ಉಪಾಸ್ಯವಸ್ತುಗಳನ್ನಿಟ್ಟುಕೊ೦ಡರೆ ಉಪಾಸಕನಿಗೆ 
ಅದೋ, ಇದೋ ಎಂಬ ಅನೇಕ ಸಂದೇಹಗಳುದಿಸಿ ಒ೦ದರಲ್ಲಿಯೂ ಪ್ರವೃತ್ತಿಯೇ 
ಹುಟ್ಟಿದ೦ತಾಗುತ್ತದೆ. ಆದುದರಿಂದ ಉಪಕ್ರಮೋಪಸಂಹಾರವೆಂಬ 
ಷಡ್ಲಿಂಗತಾತ್ಸರ್ಯಕ್ಕನುಸಾರವಾಗಿ ಶಿವನೋರ್ವನೇ ದಹರೋಪಾಸನೆಗೆ ವಿಷಯನಾಗುವನೇ 
ಹೊರತು ನಾರಯಣನಾಗುವುದಿಲ್ಲ ಮಧ್ಯದಲ್ಲಿ ಬರುವ ಆ ನಾರಾಯಣ ಪದವನ್ನು 
ವಿಶೇಷಣವನ್ನಾಗಿ ಮಾಡಿ ಅಖಂಡವಾದ ಏಕಾರ್ಥವನ್ನು ಅಂಗೀಕರಿಸುವುದು ಉತ್ತಮವೆಂದು 
ಸಿದ್ಧಾ೦ತಮಾಡಿದ್ದಾರೆ. ಹೀಗೆ ಶಿವಕುಮಾರ ಪಂಡಿತರು ಮೂಲಕಾರರಾದ ನಂದಿಕೇಶ್ವರ 
ಶಿವಾಚಾರ್ಯರ ಆಶಯವನ್ನೇ ದೃಢಪಡಿಸಿರುತ್ತಾರಲ್ಲದೆ ವಿರುದ್ಧಾರ್ಥವನ್ನು ಮಾಡಿಲ್ಲ. 
ದೃಷ್ಟಾಂತವನ್ನು ಕೊಡುವ ಸಂದರ್ಭದಲ್ಲಿ ಪ್ರತೀಕೋಪಾಸನೆಯ ಪ್ರಸ್ತಾಪ ಬಂದಿರುವುದಲ್ಲದೆ 
“ದಹರೋಪಾಸನೆಗೆ ಪ್ರತೀಕೋಪಾಸನೆ” ಎ೦ದು ಅರ್ಥಮಾಡಿಲ್ಲ 

ಇನ್ನು ಶ್ರೀ ಸಾಖರೆಯವರು ಪಂಡಿತರು ಅಪಾರ್ಥವನ್ನು ಮಾಡಿರುವರೆಂಬುದನ್ನು 
ತೋರಿಸುವುದಕ್ಕಾಗಿ (ಲಿಂ. ಪು. ೬೫೯) ಮತ್ತೊಂದು ಸ್ಥಾನವನ್ನು ಉಲ್ಲೇಖಿಸಿರುತ್ತಾರೆ. 

“ಈಶ್ಚರ೦ ತಮಹಂ ವಂದೇ ಯಸ್ಯ ಲಿಂಗಮಹರ್ನಿಶಮ್‌ | 

ಯಜಂತೇ ಸಹಭಾರ್ಯಾಭಿಃ ಇಂದ್ರಜ್ಯೇಷ್ಠಾಮರುದ್ಗಣಾಃ | | 

(ಚಿದಂಬರಸಂಹಿತೆ) 


ಅರ್ಥ:-- ಯಾವ ಪರಶಿವನಿಗೆ ಶರೀರಭೂತವಾದ ಶಿವಲಿಂಗವನ್ನು ಇಂದ್ರನೇ 
ಮೊದಲಾದ ದೇವತೆಗಳು ತಮ್ಮ ತಮ್ಮ ಪತ್ನಿಯರೊಂದಿಗೆ ರಾತ್ರಿ ಹಗಲೂ (ಅಹರ್ನಿಶಂ) 
ಎಡೆಬಿಡದೆ ಧರಿಸುತ್ತಾರೆಯೋ ಅ೦ತಹ ಲಿ೦ಗಮೂರ್ತಿಯಾದ ಈಶ್ವರನನ್ನುನಮಸ್ಕರಿಸುತ್ತೇನೆ. 

ಈ ಶ್ಲೋಕದಲ್ಲಿ “ಯಜಂತೇ” ಎಂಬ  ಕ್ರಿಯಾಪದಕ್ಕೆ “ಯಜದೇವ 
ಪೂಜಾಸ೦ಗತಿಕರಣದಾನೇಷು” ಎ೦ಬ ಪಾಣಿನೀಯ ಸೂತ್ರಾನುಸಾರನಾಗಿ ದೇವಪೂಜಾ, 
ಸ೦ಗತಿಕರಣ ಮತ್ತು ದಾನ ಎ೦ಬ ಮೂರು ಅರ್ಥಗಳಿರುವುದರಿ೦ದ ಅವುಗಳಲ್ಲಿ ಸಂಗತಿಕರಣ 
(ಸತತಸ೦ಬ೦ಧ) ಎ೦ಬ ಅರ್ಥವನ್ನು ಮೂಲಕಾರರು ಸ್ವೀಕರಿಸಿರುತ್ತಾರೆ. ಇಲ್ಲಿ 

ಶಂಕೆ:--ಇಂದ್ರಾದಿಗಳು ಸುವರ್ಣಾದಿಪೀಠಗಳಲ್ಲಿ ಶಿವಲಿಂಗಗಳನ್ನಿರಿಸಿ ಗಂಧ 
ಮೊದಲಾದ ಸುಗಂಧದ್ರವ್ಯಗಳನ್ನು ಹಸ್ತದಿಂದ ಲೇಪಿಸುವಾಗ ಯಾವುದಾದರೊಂದು 
ಸಮಯದಲ್ಲಿ“ಯಜ” ಧಾತುವಿನ ಅರ್ಥವಾದ ಸಂಗತಿಕರಣ (ಲಿಂಗಸಂಬಂಧ) ವು ಸಿದ್ಧಿಸುವಲ್ಲಿ 
ಎಡೆಬಿಡದೆ (ಅವಿಭಾಜ್ಯ ಸಂಬಂಧ) ಯಾವಾಗಲೂ ತಮ್ಮದೇಹದಲ್ಲಿಲಿಂಗವನ್ನು ಧರಿಸಿದ್ದರೆ೦ಬ 
ಅರ್ಥವನ್ನುಏಕೆ ಮಾಡಬೇಕು? 

ಸಮಾಧಾನ-- ಹಾಗಲ್ವ ಈ ಶ್ಲೋಕದಲ್ಲಿ “ಅಹರ್ನಿಶಂ” ಎಂಬ ವಿಶೇಷ ಪದವಿದೆ. 
ಇದಕ್ಕೆ ಸಂಪೂರ್ಣ ಹಗಲು ರಾತ್ರಿಗಳೆಂದು ಅರ್ಥವಾಗುವುದರಿ೦ದ ಇಂತಹ “ಅಹರ್ನಿಶ” 
ಪದವನ್ನು“ಯಜಂತೇ” ಎ೦ಬ ಕ್ರಿಯಾಪದದಲ್ಲಿಅನ್ವಯಿಸಬೇಕಾಗಿರುವುದರಿ೦ದ ಸಾರ್ವಕಾಲಿಕ 
(ಇಡೀ ರಾತ್ರಿ ಇಡೀ ಹಗಲು ಎಡೆಬಿಡದೆ)ವಾದ ಲಿಂಗಧಾರಣವು ಸಿದ್ಧಿಸುವುದರಿ೦ದ ದೇಹದಲ್ಲಿ 
ಲಿಂಗಧಾರಣ ಪರವಾಗಿ ಅರ್ಥಮಾಡುವುದು ಸಮೀಚೀನವೇ ಹೊರತು 
ಗ೦ಧಾದಿಲೇಪನಕಾಲದಲ್ಲಿಮಾತ್ರ “ಲಿಂಗಸಂಬಂಧ”ವೆಂಬ ಅರ್ಥವು ಸಾಧುವಲ್ಲ. 

ಹೀಗೆ ಮೂಲಕಾರರ ಪೂರ್ವಪಕ್ಷ ಸಿದ್ಧಾಂತಗಳ ಮೇಲೆ ಶಿವಕುಮಾರ ಪಂಡಿತರು 
ವ್ಯಾಖ್ಯಾನವನ್ನು ಬರೆಯುವಾಗ-- “ಪೀಠಾದೇವೇತಿ” ಎ೦ದು ಪ್ರಾರಂಭಿಸಿ 

ಶಂಕೆ: ಅನ೦ತವಾಕ್ಯಗಳು ಸೋಮನಾಥ ಮಲ್ಲಿಕಾರ್ಜುನ ಕೇದಾರೇಶ್ವರ ಮುಂತಾದ 
ಜ್ಯೋತಿರ್ಲಿಂಗಗಳ ಮಹಿಮೆಯನ್ನು ಪ್ರತಿಪಾದಿಸುತ್ತವೆ. ಇದಲ್ಲದೆ ಅನಂತವಾಕ್ಯಗಳು 
ಶಿವಲಿಂಗವನ್ನು ಪೀಠದ ಮೇಲಿಟ್ಟು ಪೂಜಿಸಬೇಕೆಂದು ಹೇಳುತ್ತವೆ. ಹೀಗೆ ಶಿವಲಿಂಗಪೂಜಾ 
ವಿಧಾಯಕವಾದ ಅನಂತವಾಕ್ಯಗಳಿದ್ದರೂ “ಈಶ್ವರಂ ತಮಹಂ... ಮರುದ್ದಣಾಃ” ಎಂಬ 
ಚಿದಂಬರ ಸಂಹಿತಾವಾಕ್ಯದಲ್ಲಿರುವ “ಯಜಂತೇ” ಎ೦ಬ ಕ್ರಿಯಾಪದಕ್ಕೆ ಪಾಣಿನಿ ಮಹರ್ಷಿಯ 


ಧಾತುಪಾಠವನ್ನನುಸರಿಸಿ ಸ೦ಗತಿಕರಣ (ಅವಿಭಾಜ್ಯಸಂಬ೦ಧ) ಎಂಬ ಅರ್ಥವನ್ನು ಏಕೆ 
ಮಾಡಬೇಕು? ಇದಲ್ಲದೆ ಯಜಂತೇ ಎಂಬ ಧಾತುವಿಗೆ ಅತ್ಯಂತ ಪ್ರಸಿದ್ಧವಾದ 
ಪೂಜಾರ್ಥಕತ್ವವನ್ನು) ಏಕೆ ಬಿಡಬೇಕು? ಮತ್ತು ಸುವರ್ಣಪೀಠಗಳಲ್ಲಿ ಮಂಡಿಸಲ್ಪಟ್ಟ ಲಿಂಗವನ್ನು 
ಇಂದ್ರಾದಿ ದೇವತೆಗಳು ಪೂಜಿಸುವ ಸಮಯದಲ್ಲಿ ತಮ್ಮ ಕೈಗಳಿಂದ ಗಂಧಾದಿಸುಗಂಧ 
ದ್ರವ್ಯಗಳನ್ನು ಲೇಪಿಸುವಾಗ ಒಂದು ಸಮಯದಲ್ಲಿ ಆ ಯಜಧಾತುವಿನ ಅರ್ಥವಾದ 
ಸಂಗತಿಕರಣ (ಲಿಂಗಸಂಬಂಧ) ವು ಸಿದ್ಧಿಸುವಲ್ಲಿ ಎಡಬಿಡದೆ (ಅವಿಭಾಜ್ಯ ಸಂಬಂಧ) 
ಯಾವಾಗಲೂ ತಮ್ಮದೇಹದಲ್ಲಿಧರಿಸುತ್ತಾರೆ೦ಬ ಅರ್ಥವನ್ನೇಕೆ ಮಾಡಬೇಕು? 

ಸಮಾಧಾನ:-- ಹಾಗಲ್ಲ; ಈ ಶ್ಲೋಕದಲ್ಲಿ 'ಅಹರ್ನಿಶ೦' ಎಂಬುದೊಂದು ವಿಶೇಷ 
ಪದವಿರುತ್ತದೆ. 'ಅಹಶ್ಚನಿಶಾ ಚ ಅಹರ್ನಿಶ೦' ಎ೦ಬ ಸಮಾಸದಿಂದ ನಿಪಾತಸ೦ಜ್ಞೆಯು ಬಂದು 
'ಅಹರ್ನಿಶ೦' ಎಂದು ರೂಪಸಿದ್ಧಿಯಾಗಿದೆ. “ಕಾಲಾಧ್ವನೋರತ್ಯಂತ ಸ೦ಯೋಗೇ ದ್ವಿತೀಯಾ” 
ಎಂಬ ಪಾಣಿನಿಯ ಅನುಶಾಸನದಿ೦ದ ಈ 'ಅಹರ್ನಿಶ೦' ಎ೦ಬ ಶಬ್ದದಲ್ಲಿರುವ ಅಹಶ್ಶಬ್ದವು 
ಮತ್ತು ನಿಶಾ ಶಬ್ದವು ಎರಡೂ ಕಾಲವಾಚಕವಾದುದರಿ೦ದ ಅತ್ಯಂತ ಸಂಯೋಗ (ಸತತ 
ಸಂಬಂಧ) ಎ೦ಬ ಅರ್ಥದಲ್ಲಿ ದ್ವಿತೀಯಾ ವಿಭಕ್ತಿ ಬಂದಿರುತ್ತದೆ. ಈ 'ಅಹರ್ನಿಶ' ಶಬ್ದವು 
ಸ೦ಪೂರ್ಣ ಹಗಲು ಸಂಪೂರ್ಣ ರಾತ್ರಿ ಎ೦ಬ ಅರ್ಥವನ್ನು ಕೊಡುವುದರಿಂದ ಆ ಶ್ಲೋಕದಲ್ಲಿ 
ಬಂದಿರುವ 'ಯಜಂತೇ' ಎ೦ಬ ಕ್ರಿಯಾಪದಕ್ಕೆ ಸತತಸ೦ಬ೦ಧರೂಪವಾದ 'ಶಿವಲಿಂಗಧಾರಣ' 
ಎ೦ಬ ಅರ್ಥವನ್ನು ಮಾಡುವುದೇ ಯುಕ್ತವಾದುದು. ಕೇವಲ ಪೂಜೆಯೆಂಬ ಅರ್ಥವನ್ನು 
ಮಾಡುವುದು ಸಾಧುವಲ್ಲವೆಂದು ನಿರ್ಣಯಿಸಿರುತ್ತಾರೆ. 

ಹೀಗೆ ವ್ಯಾಖ್ಯನಕಾರರಾದ ಶಿವಕುಮಾರ ಮಿಶ್ರರು ಮೂಲಕಾರರ ಆಶಯವನ್ನೇ 
ಸ್ಥಾಪಿಸಿರುವಾಗ ಸಾಖರೆಯವರು ಅವಸರದಿ೦ದ ಪೂರ್ವಪಕ್ಷವನ್ನು ಮಾತ್ರ ಪ್ರಮಾಣೀಕರಿಸಿ 
ದೋಷಾಪಾದನೆ ಮಾಡಿರುವುದರಲ್ಲಿ ಔಚಿತ್ಯವೇ ಇಲ್ಲ. ಒಟ್ಟಿನಮೇಲೆ ಶ್ರೀಮಾನ್‌ ಸಾಖರೆಯವರ 
ಬೃಹದಾಕಾರವಾದ ವಿಮರ್ಶಾತ್ಮಕ ಪೀಠಿಕೆಯ ಸರಣಿಯನ್ನು ನೋಡಿದರೆ, ಇವರಿಗೆ 
ವೇದದಲ್ಲಿಯೂ, ವೈದಿಕರು ಅಥವಾ ಜಂಗಮರಲ್ಲಿಯೂ ವೇದಾನುಸಾರಿಗಳಾದ 
ಸಿದ್ಧಾಂತಗ್ರಂಥಗಳಲ್ಲಿಯೂ ಹುಟ್ಟಿರುವ ದ್ವೇಷಾಗ್ನಿಯ ಜ್ಞಾಲೆಯೆ ಈ ರೂಪದಿಂದ 
ಆವಿರ್ಭವಿಸಿತೆ೦ದು ಅನುಮಾನಿಸಬಹುದು. 


ಕೃತಜ್ಞತೆ 


೭೬ 


ಸುಪ್ರಸಿದ್ಧ ರೇಷ್ಮೆ ವ್ಯಾಪಾರಿಗಳೂ ಪೂರ್ವಾಚಾರನಿಷ್ಠರೂ ಮತಾಭಿಮಾನಿಗಳೂ, 
ಪರಮಲಸ್ತಿಕರೂ ಆದ ಕೊಳ್ಳೇಗಾಲದ ತಾಲ್ಲೂಕು ಮುಡಿಗು೦ಡ೦ ಸಾಹುಕಾರ್‌ ಶ್ರೀಮಾನ್‌ 
ಗುರುಕಾರ್‌ ಮಾದಪ್ಪನವರು ದ್ರವ್ಯಸಹಾಯಮಾಡಿದ್ದರಿ೦ದ ಈ ಗ್ರಂಥವು ಪ್ರಕಾಶಕ್ಕೆ ಬಂದಿತು. 
ಈ ಮಹಾಶಯರು ಅನೇಕ ಧರ್ಮಕಾರ್ಯಗಳನ್ನು ಮಾಡಿಯೂ ಮಾಡುತ್ತಲೂ ಇದ್ದಾರೆ. ಇವರು 
ಮೈಸೂರು ಸರ್ಕಾರದಲ್ಲಿ ಪುದುವಟ್ಟಾಗಿ ಒ೦ದು ಲಕ್ಷ ರೂಪಾಯಿಗಳಿಗೆ ಮೇಲ್ಪಟ್ಟು ಇಟ್ಟಿರುವ 
ಎಂಡೋಮೆಂಟ್‌ ಫಂಡಿನಿಂದ ಬರುವ ಸಾವಿರ ರೂಪಾಯಿಗಳು ವಿದ್ಯಾರ್ಥಿಗಳಿಗೆ ಪ್ರತಿವರ್ಷವೂ 
ಸಹಾಯವಾಗುತ್ತಿರುವುದು. ಇದಲ್ಲದೆ ಲಕ್ಷಾಂತರ ರೂಪಾಯಿಗಳ ವೆಚ್ಚದಿಂದ ಕೊಳ್ಳೆಗಾಲದಲ್ಲಿ 
ಹೆರಿಗೆ ಆಸ್ಪತ್ರೆಯನ್ನು ಕಟ್ಟಿಸಿ ಆ ಪ್ರಾಂತದ ಜನಗಳಿಗೆ ಮಹೋಪಕಾರಮಾಡಿರುತ್ತಾರೆ. ಮತ್ತು 
ಗೌರ್ನಮೆ೦ಟಿನಲ್ಲಿಟ್ಟಿರುವ ಹತ್ತು ಸಾವಿರ ರೂಪಾಯಿಗಳ ವ್ಯದ್ಧಂಶದಿಂದ ತಮ್ಮ 
ಕುಲದೇವತೆಯಾದ ಮುಡುಕುತೊರೆ ಶ್ರೀ ಭ್ರಮರಾ೦ಬಾಸಹಿತ ಮಲ್ಲಿಕಾರ್ಜುನ ಸ್ವಾಮಿಯ 
ಪೂಜೆಯು ತಪ್ಪದೆ ವಿಧ್ಯುಕ್ತವಾಗಿ ನಡೆಯುವಂತೆ ಏರ್ಪಡಿಸಿರುತ್ತಾರೆ. “ಪ್ರದಾನಂ ಪ್ರಚ್ಛನ್ನಂ” 
ಎಂಬಂತೆ ಇವರ ದಾನದ ಎಷ್ಟೋ ಭಾಗವು ಗುಪ್ತವಾಗಿರುತ್ತದೆ. ಜನಮೆಚ್ಚುಗೆಗಾಗಿ ಇವರು 
ಧರ್ಮವನ್ನು ಮಾಡಬಯಸುವುದಿಲ್ಲ ಆದರೆ ನಾನು ಬಹಳಕಾಲದಿ೦ದ ಪರಿಚಿತನಾದುದರಿಂದ 
ಈ ವಿಷಯವನ್ನು ಬರೆಯುವುದು ಅವರ ಮನಸ್ಸಿಗೆ ವಿರೋಧವೆನಿಸಿದರೂ ಅನಿವಾರ್ಯವಾಗಿ 
ಬಂದಿದೆ. 

ಇವರಿಗೆ ಪರಮಾತ್ಮನು ಆಯುರಾರೋಗ್ಯಗಳನ್ನೀಯಲೆಂದು ಪ್ರಾರ್ಥಿಸುವೆನು. 

ವೀರಶೈವ ಸಿದ್ದಾಂತದ, ಹೃದಯವನ್ನು ಚೆನ್ನಾಗಿ ಅರಿತ ರಾಜಧರ್ಮಪ್ರವೀಣ, ದಿವಾನ್‌ 
ಬಹದ್ದೂರ್‌ ನಿವೃತ್ತ ಚೀಫ್‌ ಜಸ್ಟಿಸ್‌ ಶ್ರೀಮಾನ್‌ ಪಿ. ಮಹದೇವಯ್ಯನವರು ಈ ಗ್ರಂಥವನ್ನು 
ಆದ್ಯ೦ತವಾಗಿ ಪರಾಮರ್ಶಿಸಿ ಆಂಗ್ಲಭಾಷೆಯಲ್ಲಿ ಹೃದಯಂಗಮವೂ, ತತ್ತ್ವಗರ್ಭಿತವೂ ಆದ 
ಮುನ್ನುಡಿಯನ್ನು ಬರೆದು ಈ ಗ್ರಂಥಕ್ಕೆ ಅತಿಶಯ ಶೋಭೆಯನ್ನುಂಟುಮಾಡಿರುವುದರಿ೦ದ ಈ 
ಮಹೋದಯರಿಗೂ ಗ್ರಂಥ ಮುದ್ರಣದ ಶುದ್ಧೀಕರಣ ಕಾರ್ಯದಲ್ಲಿ ವಿಶೇಷವಾಗಿ ಭಾಗವಹಿಸಿದ 
ಅರಮನೆ ಆಸ್ಥಾನವಿದ್ದಾನ್‌ ಶ್ರೀ ಎಂ. ಜಿ. ನಂಜು೦ಡಾರಾಧ್ಯರು (ಸಂಪಾದಕರು : ಪ್ರಬೋಧ 
ಪುಸ್ತಕಮಾಲೆ) ಇವರಿಗೂ ಬಹಳ ತಾಳ್ಮೆಯಿಂದ ಗ್ರಂಥವನ್ನು ಮನೋಹರವಾಗಿ ಮುದ್ರಿಸಿಕೊಟ್ಟ 


ಉಷಾಪ್ರೆಸ್ತಿನ ಪ್ರೊಪ್ರೈಟರ್‌, ಮ|| ರಾ|| ಶ್ರೀ| | ನಂಜಪ್ಪನವರಿಗೂ ಅನಂತ ಧನ್ಯವಾದಗಳನ್ನು 
ಅರ್ಪಿಸುವೆನು. 
ತಾ|| ೧೫-೨-೧೯೫೦, “ಪಂಡಿತರತ್ನಂ” ಶಿರಸಿ ಗುರುಶಾ೦ತಶಾಸ್ತ್ರೀ, 
ವಿಕೃತಿಸಂ|| ಗ್ರಂಥಕರ್ತ 
ಚೈತ್ರಶು| | ಪ್ರತಿಪತ್‌ 
ಯುಗಾದಿ 


ಶಿವಾಭ್ಯಾಂ ನಮಃ 
ಕನ್ನಡ 
ಲಿ೦ಗಧಾರಣಚಂ೦ದ್ರಿಕೆ 


ಆಧಾರಾದಿ ಸಮಸ್ತ ಚಕ್ರನಿಚಯೇ ಯೋ ಹ೦ಸರೂಪಃ ಶಿವೋ 

ನಿತ್ಯಾನಂದ ಗುರುಪ್ರಸಾದ ವಿಭವಾದ್ಭಾವಾದಿ ಸಂಜ್ಞೋತಭವತ್‌ | 

ಆಚಾರಾದಿ ವಿಭೇದತಃ ಪುನರಸೌ ಷಡ್ಲಿಂಗರೂಪೋಭವತ್‌ 

ತಸ್ಮೈಶ್ರೀ ಗುರುಮೂರ್ತಯೇ ಗಿರಿಸುತಾಭರ್ತೇ ನಮಸ್ಸುರ್ಮಹೇ | |೦| | 

ಕಮಲಗಳಲ್ಲಿವಿಹರಿಸುತ್ತಿರುವ ರಾಜಹಂಸಪಕ್ಷಿಯೋಪಾದಿಯಲ್ಲಿ ಶರೀರದೊಳಗಿರುವ 
ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ ಆಜ್ಞಾ ಎಂಬ ಆರು ಚಕ್ರಗಳಲ್ಲಿ ಸದಾ 
ಸಂಚರಿಸುತ್ತಿರುವ ಯಾವನು ಶಿವದೀಕ್ಷಾ ಸಂಸ್ಕಾರ ರೂಪನಾದ ಗುರುಕರುಣಾಕಟಾಕ್ಷದಿ೦ದ 
ಭಾವಲಿಂಗ, ಪ್ರಾಣಲಿ೦ಗ, ಇಷ್ಟಲಿ೦ಗವೆ೦ಬ ಮೂರು ಉಪಾಧಿಗಳನ್ನು ಪಡೆದು ಮಹಾಲಿಂಗ, 
ಪ್ರಸಾದಲಿ೦ಗ, ಜ೦ಗಮಲಿಂಗ, ಶಿವಲಿಂಗ, ಗುರುಲಿಂಗ ಆಚಾರಲಿಂಗವೆಂಬ ಆರು 
ರೂಪಗಳನ್ನು ಹೊಂದಿದನೋ ಅಂತಹ ಅನನ್ಯಶಕ್ತಿಯಿಂದೊಡಗೂಡಿದ ಅದ್ವಿತೀಯ 
ಪರಶಿವಮೂರ್ತಿಯನ್ನು ಪರಮಭಕ್ತಿಯಿ೦ದ ನಮಸ್ಕರಿಸುವೆನು. 

ಎಂದು ಗ್ರಂಥಾರಂಭದಲ್ಲಿ ನಂದಿಕೇಶ್ವರನು ಮಂಗಲಾಚರಣೆ ಮಾಡಿರುವುದನ್ನು 
ನೋಡಿದರೆ ಗ್ರಂಥಕರ್ತನು ಷಟ್‌ಸ್ಥಲ (ವೀರಶೈವ) ಸಿದ್ಧಾಂತವನ್ನು ಚೆನ್ನಾಗಿ ಅರಿತು 
ನುಠಿತವನೆಂದೂ ಈ ಷಟ್‌ಸ್ಥಲ ಸಿದ್ಧಾಂತಕ್ಕೆ ಇಷ್ಟಲಿಂಗಧಾರಣೆಯೇ ಮೂಲಾಧಾರವೆಂದೂ 
ತಿಳಿದುಬರುತ್ತದೆ. ಹೇಗೆ೦ದರೆ-ಚರಾಚರಾತ್ಮಕವಾದ ಪ್ರಪಂಚದ ಸೃಷ್ಟಿ ಸ್ಥಿತಿ, ಸಂಹಾರ, 
ತಿರೋಧಾನ, ಅನುಗ್ರಹ ರೂಪವಾದ ಪಂಚಕ್ಕತ್ಯಗಳೆಂಬೀ ಮಹಾಚಿತ್ರವು ಯಾವ 
ಪರಶಿವಬ್ರಹ್ಮವೆ೦ಬ ಗೋಡೆಯ ಆಧಾರದಲ್ಲಿ ತೋರಿ ಅಡಗುತ್ತಿರುವುದೋ “ಯಸ್ಮಿನ್‌ ಬ್ರಹ್ಮಣಿ 
ಲೀಯೇತ............ ತತ್‌ ಸ್ಮಲಂ ಸ್ಮೃತಂ” ಎಂಬಂತೆ ಅದಕ್ಕೆ ಸ್ಥಲವೆಂದು ಹೆಸರು. ಇಂತಹ 
ಸ್ಥಲಶಬ್ಧವಾಚ್ಯವಾದ ಬ್ರಹ್ಮದಲ್ಲಿ “ತಥಾ ಶಕ್ತಿರ್ವಿಮರ್ಶಾಖ್ಯಾ” ಎ೦ಬ ಪ್ರಮಾಣಾನುಸಾರವಾಗಿ 
ಸ್ಥಾಭಾವಿಕವಾದೊ೦ದು ಅನನ್ಯಶಕ್ತಿಯಿರುತ್ತದೆ. ಇಂತಹ  ನಿತ್ಯಶಕ್ತಿಯಿಂದೊಡಗೂಡಿದ 
ಪರಮೇಶ್ವರನು “ಸ್ಪಶಕ್ತಿ ಶೋಭ ಮಾತ್ರೇಣ” ಎ೦ಬ ಪ್ರಮಾಣಾನುಸಾರವಾಗಿ ಜಗತ್ತನ್ನು 


ಸೃಷ್ಟಿಸುತ್ತಾನೆ. ಒಂದಾನೊಂದು ಸಮಯದಲ್ಲಿ ಅಲೆಗಳಡಗಿದ ಸಮುದ್ರದಲ್ಲಿ ಒಂದು ಸೂಕ್ಷ್ಮವಾದ 
ಚಲನೆಯುಂಟಾಗಿ ತರುವಾಯ ಅದರಿಂದ ನೊರೆ ತೆರೆ ಬುದ್ದುದಾದಿಗಳು ಉದಿಸುವಂತೆ 
ಶಕ್ತಿವಿಶಿಷ್ಟ ಪರಮಾತ್ಮನಲ್ಲಿ “ಸೋತಕಾಮಯತ ಬಹು ಸ್ಯಾಂ ಪ್ರಜಾಯೇಯ” ಎಂಬ 
ಛಾಂದೋಗ್ಯ ವಾಕ್ಯಾನುಸಾರವಾಗಿ ಜಡಾಜಡಾತ್ಮಕವಾದೀ ಪ್ರಪ೦ಚೋತ್ಪತ್ತಿಗಿಂತ ಮೊದಲು 
“ಉಪಾಸ್ಯೋಪಾಸಕತ್ವೇನ ಸ್ವಯಮೇವ ದ್ವಿಧಾ:ಭವತ್‌” ತಾನೊಬ್ಬನೆ ಪೂಜ್ಯನಾಗಿಯೂ, 
ಪೂಜಕನಾಗಿಯೂ ಆಗಬೇಕೆಂಬ ಇಜಚ್ಚೆಯುದಿಸಿತು. ಇದಕ್ಕೆ ಈಷಚ್ಚಲನವೆ೦ದೂ, 
ವಿಮರ್ಶಶಕ್ತಿಸ್ಟುರಣವೆ೦ದೂ ಹೆಸರು. ಹೀಗೆ ಸ್ಟುರಣಮಯವಾದ ಪರಬ್ರಹ್ಮದಲ್ಲಿ ಇಂತಹ 
ಇಚ್ಛಾವಿಶೇಷವೆಂಬ ಚಲನ ಕ್ರಿಯೆಯೂ ಸ್ಫುರಣರೂಪವೇ ಆದುದರಿ೦ದ ಸರ್ವವ್ಯಾಪಕವಾದ ಆ 
ಪರಬ್ರಹ್ಮದಲ್ಲಿ ಚಲನಕ್ರಿಯೆಗೆ ಅವಕಾಶವಿಲ್ಲವೆ೦ಬ ಶಂಕೆಯುತ್ನನ್ನವಾಗಲಾರದು. ಇಂತಹ 
ನಿರಂಕುಶ ಸ್ವಾತ೦ತ್ರ್ಯವುಳ್ಳ ಪರಬ್ರಹ್ಮವು ತನ್ನವಿಮರ್ಶ ಶಕ್ತಿಸ್ಥುರಣರೂಪವಾದ ಈಷಚ್ಚಲನದಿ೦ದ 
ಲಿಂಗಸ್ಥಲವೆಂದೂ ಅಂಗಸ್ಥಲವೆಂದೂ ಎರಡು ವಿಭಾಗವನ್ನು ಪಡೆಯಿತು. ಇವೆರಡರಲ್ಲಿ 
ಅಧಿಕಾ೦ಶವನ್ನು ಹೊಂದಿ ಸ್ವಪ್ರಕಾಶತ್ವಾಂಶದಲ್ಲಿ ಸ್ಟುರಿಸಿದ ಚೇತನವೇ ಲಿ೦ಗತತ್ತ್ವವೆನಿಸಿತು. 
ನ್ಯೂನಭಾವವನ್ನು ಹೊಂದಿ ಸ್ವಪ್ರಕಾಶತ್ವಾಂಶದಲ್ಲಿ ಸುರಿಸಿದ ಶಿವಚೈತನ್ಯವೇ ಅಂಗ (ಜೀವ) 
ತತ್ವ್ವವೆನಿಸಿತು. ಈ ಲಿಂಗಸ್ಥಲವು “ಭಾವಪ್ರಾಣೇಷ್ಟಭೇದೇನ ತ್ರಿಧಾಭೂತಂ ನಗಾತ್ಮಜೇ” ಎಂಬ 
ಆಗಮ ವಾಕ್ಯದಂತೆ ಭಾವಲಿಂಗವೆಂತಲೂ, ಪ್ರಾಣಲಿಂಗವೆಂತಲೂ, ಇಷ್ಟಲಿಂಗವೆಂತಲೂ 
ಮೂರು ವಿಧವಾಯಿತು. ಇವುಗಳಲ್ಲಿ ಭಾವಲಿಂಗವು ಮಹಾಲಿಂಗ-ಪ್ರಸಾದಲಿಂಗವೆಂತಲ್ಲೂ, 
ಪ್ರಾಣಲಿಂಗವು  ಜ೦ಗಮಲಿಂಗ-ಶಿವಲಿಂಗವೆಂತಲೂ, ಇಷ್ಟಲಿಂಗವು ಗುರುಲಿ೦ಗ- 
ಆಚಾರಲಿಂಗವೆಂತಲೂ ಷಡ್ಲಿಂಗರೂಪವನ್ನು ಹೊಂದಿತು. ಆಗ ಪರಶಿವನಲ್ಲಿರುವ ಅನನ್ಯವಾದ 
ಸ್ವಪ್ರಕಾಶತಾಶಕ್ತಿಯು ಸಹ ಚಿಚ್ಛಕ್ತಿ ಪರಾಶಕ್ತಿ, ಆದಿಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಂಬ 
ಷಡ್ರೂಪದಿ೦ದ ಯಥಾಕ್ರಮವಾಗಿ ಮಹಾಲಿಂಗ ಮುಂತಾದ ಷಡ್ಲಿಂಗಗಳನ್ನಾಶ್ರಯಿಸಿತು. 
ಇವುಗಳಲ್ಲಿ ಮಹಾಲಿಂಗವು ಸರ್ವಪದಾರ್ಥಗ್ರಾಹಕವಾದ ಹೃದಯರೂಪವಾದುದರಿಂದ 
ಗೋಪ್ಯಮುಖವೆನಿಸಿತು. ಪರಾಶಕ್ತಿರೂಪವಾದ ಪ್ರಸಾದಲಿಂಗವು ಶಬ್ದಗ್ರಾಹಕವಾದ 
ಶ್ರೋತ್ರೇ೦ದ್ರಿಯವನ್ನಾಶ್ರಯಿಸಿತು. ಆದಿಶಕ್ತಿರೂಪವಾದ ಜ೦ಗಮಲಿ೦ಗವು ಸ್ಪರ್ಶಗ್ರಾಹಕವಾದ 
ತ್ವಗಿ೦ದ್ರಿಯವನ್ನಾಶ್ರಯಿಸಿತು. ಇಚ್ಚಾಶಕ್ತಿರೂಪವಾದ ಶಿವಲಿಂಗವು ರೂಪಗ್ರಾಹಕವಾದ 
ಚಕ್ಷುರಿ೦ದ್ರಿಯವನ್ನಾಶ್ರಯಿಸಿತು. ಜ್ಞಾನಶಕ್ತಿರೂಪವಾದ ಗುರುಲಿ೦ಗವು ರಸಗ್ರಾಹಕವಾದ 


ರಸನೇಂದ್ರಿಯವನ್ನಾಶ್ರಯಿಸಿತು. ಕ್ರಿಯಾಶಕ್ತಿರೂಪವಾದ ಆಚಾರಲಿಂಗ ಗ೦ಧಗ್ರಾಹಕವಾದ 
ಘಫ್ರಾಣೇ೦ದ್ರಿಯವನ್ನಾಶ್ರಯಿಸಿತು. 

ಇನ್ನು ನ್ಯೂನಭಾವವನ್ನು ಹೊಂದಿದ ಅಂಗ (ಜೀವ) ಸ್ಥಲವಾದರೋ “ಅ೦ಗಸ್ಥಲಂ 
ತಥಾ ಪ್ರೋಕ್ತಂ” ಎ೦ಬುಕ್ತಿಯ೦ತೆ ಯೋಗಾಂಗ ಭೋಗಾ೦ಗ ಮತ್ತು ತ್ಯಾಗಾಂಗನೆಂದು ಮೂರು 
ಅನ್ವರ್ಥಕ ನಾಮಗಳನ್ನು ಪಡೆಯಿತು. ಗುರು-ಲಿ೦ಗ-ಜ೦ಗಮರಿಗೆ 
ಅಭೇದವನ್ನೊಳಗೊಂಡಿರುವುದರಿಂದ ಯೋಗಾ೦ಗವೆ೦ದೂ, ಗುರುಲಿ೦ಗಜ೦ಗಮಾರ್ಪಿತ 
ಪ್ರಸಾದವನ್ನು ಭುಂಜಿಸುವುದರಿಂದ  ಭೋಗಾಂಗವೆಂದೂ, ಗುರುಲಿ೦ಗಜ೦ಗಮರಿಗೆ 
ವಂಚನೆಯಿಲ್ಲದೆ ತನು ಮನೋಧನವನ್ನು ತ್ಯಜಿಸುವುದರಿಂದ ತ್ಯಾಗಾಂಗವೆಂದೂ ಹೆಸರಾಯಿತು. 
ಈ ಮೂರು ಅಂಗಸ್ಥಲಗಳಲ್ಲಿ ಯೋಗಾಂಗದಲ್ಲಿ ಐಕ್ಯಶರಣ ಎಂದೂ ಭೋಗಾಂಗದಲ್ಲಿ 
ಪ್ರಾಣಲಿಂಗಿ- ಪ್ರಸಾದಿ ಎಂದೂ ತ್ಯಾಗಾ೦ಗದಲ್ಲಿಮಹೇಶ್ಚರ-ಭಕ್ತ ಎ೦ದೂ ಷಟ್‌ಸ್ಮಲಗಳಾದವು. ಈ 
ಆರು ಸ್ಥಲಗಳಲ್ಲಿ ಮೊದಲನೆಯ ಮೂರು ಸ್ಥಲಗಳು ಲಿಂಗಾಂಗಸಾಮರಸ್ಕರೂಪವಾದ 
ಮುಕ್ತಿಸಿದ್ದಿಗಾಗಿ ಪತಿಕರ್ಮದಿ೦ದ ಕೂಡಿದ ಜ್ಞಾನಭಾಗಕ್ಕೆ ಪ್ರಾಧಾನ್ಯವನ್ನು ಹೇಳುತ್ತವೆ. ಉಳಿದ 
ಮೂರು ಸ್ಥಲಗಳು ಜ್ಞಾನದಿಂದೊಡಗೂಡಿದ ಪತಿಕರ್ಮಭಾಗಕ್ಕೆ ಪ್ರಾಧಾನ್ಯವನ್ನು ಹೇಳುತ್ತವೆ. 

“ಲಿಂಗಸ್ಥಲಾಶ್ರಯಾ ಶಕ್ತಿಃ ಕಲಾರೂಪಾ ಪ್ರಕೀರ್ತಿತಾ | 

ಅಂಗಸ್ಥಲಾಶ್ರಯಾ ಶಕ್ತಿರ್ಭಕ್ತಿರೂಪಾ ಭಯಾಪಹಾ || 

ಶಕ್ತಿಃ ಪ್ರವೃತ್ತಿರಾಖ್ಯಾತಾ ನಿವೃತ್ತಿರ್ಭಕ್ತಿರೀರಿತಾ | 


ರಕ ಪ್ರಜ್ಛತ್ತ 
ಶಕ್ಕ್ಯಾಪ್ರಪ೦ಚ ಸೃಷ್ಟಿಸ್ಟ್ಯಾತ್‌ ಭಕ್ಕಾತದ್ವಿಲಯೋ ಮತಃ || 
-ಅನುಭವ ಸೂತ್ರ 
ಎಂಬ ಪ್ರಮಾಣದಂತೆ ಪರಬ್ರಹ್ಮದಲ್ಲಿರುವ ಶಕ್ತಿಯೇ ಪ್ರವೃತ್ತಿಮಾರ್ಗದಲ್ಲಿ ತಾನು 
ಶಕ್ತಿಯೆನಿಸಿಕೊ೦ಡಿದ್ದು ನಿವೃತ್ತಿ ಮಾರ್ಗದಲ್ಲಿ ಭಕ್ತಿರೂಪವನ್ನು ತಾಳಿ ಶ್ರದ್ಧಾ ನಿಷ್ಠಾ ಅವಧಾನ, 
ಅನುಭವ, ಆನ೦ದ, ಸಮರಸ ಎಂದು ಆರು ಪ್ರಕಾರವಾಗಿ ಶ್ರಮದಿಂದ ಈ ಭಕ್ತಾದಿ 
ಸ್ಮಲಗಳನ್ನಾಶ್ರಯಿಸಿತು. “ತ್ವಮೇವ ಶರಣಂ ಮಮ” ಎಂಬಂತೆ ಸಂಪೂರ್ಣವಾಗಿ ಲಿಂಗಕ್ಕೆ 
ಶರಣಾಗತವಾಗುವುದೇ ಶ್ರದ್ಧಾಭಕ್ತಿ ಶರಣಾಗತಿಯಿ೦ದ ಲಿಂಗದಲ್ಲಿಟ್ಟಿ ಮನಸ್ಸನ್ನು ಕದಡದಂತೆ 
ಏಕಾಗ್ರತೆಗೊಳಿಸುವುದೇ ನಿಷ್ಠಾಭಕ್ತಿ ಏಕಾಗ್ರತೆಯಿಂದ ಆ ಲಿಂಗವನ್ನು ಬಹು ಎಚ್ಚರದಿಂದ 


ಉಪಾಸಿಸುತ್ತಿರುವುದೇ ಅವಧಾನಭಕ್ತಿಯು. ಎಚ್ಚರದಿಂದ ಆ ಲಿ೦ಗತತ್ವವನ್ನುಅನುಭವಿಸುವುದೇ 


ಎದಿ 


ಅನುಭವಭಕ್ತಿಯು. ಹೀಗೆ ಅನುಭವಿಸಿದ ಬಳಿಕ ಆ ಲಿಂಗದಿಂದುಂಟಾಗುವ 
ಅಖಂಡಾನಂದವನ್ನು ಪಡೆವುದೇ ಅನಂದಭಕ್ತಿ ಇಂತಹ ಅಖಂಡಾನಂದ ವೈಭವದಿಂದ “ನ 
ಬಾಹ್ಯಂ ಕಿಂಚನ ವೇದ ನಾಂತರಂ” ಎ೦ಬ ಬೃಹದಾರಣ್ಯಕ ವಾಕ್ಯದಂತೆ ಇದು ಲಿ೦ಗ ಇದು ಅಂಗ 
(ನೀನು-ನಾನು)ಎಂಬ ಬೇದವಡಗಿ ಸರ್ವತ್ರ ಶಿವಭಾವನೆಯುಂಟಾಗುವುದೇ 
ಸಮರಸಭಕ್ತಿಯೆನಿಸುತ್ತದೆ. ಇದನ್ನೇ ಲಿ೦ಗಾ೦ಗಸಾಮರಸ್ಯವೆಂದು ಹೇಳುತ್ತಾರೆ. ಹೀಗೆ 
ನಿವೃತ್ತಿಮಾರ್ಗದಲ್ಲಿ ಭಕ್ತಿರೂಪವನ್ನು ತಳೆದ ಆ ಶಕ್ತಿಯು ಶ್ರದ್ಧಾರೂಪದಿ೦ದ ಪರಿಣಮಿಸಿ 
ಭಕ್ತಿಸ್ಥಲದಲ್ಲಿಯೂ, ನಿಷ್ಠಾರೂಪದಿ೦ದ ಪರಿಣಮಿಸಿ ಮಹೇಶ್ವರಸ್ಥಲದಲ್ಲಿಯೂ, ಅವಧಾನ 
ರೂಪದಿಂದ ಪರಿಣಮಿಸಿ ಪ್ರಸಾದಿಸ್ಮಲದಲ್ಲಿಯೂ ಅನುಭವರೂಪದಿ೦ದ ಪರಿಣಮಿಸಿ 
ಪ್ರಾಣಲಿಂಗಿ ಸ್ಥಲದಲ್ಲಿಯೂ, ಆನ೦ದರೂಪದಿ೦ದ ಪರಿಣಮಿಸಿ ಶರಣ ಸ್ಥಲದಲ್ಲಿಯೂ, 
ಸಮರಸರೂಪದಿ೦ದ ಪರಿಣಮಿಸಿ ಐಕ್ಕಸ್ಥಲದಲ್ಲಿಯೂ ಸಹಾಯವನ್ನು ನೀಡಿ ಆತ್ಮನ 
ಪುನರಾವೃತ್ತಿಗೆ ಅವಕಾಶವನ್ನು ಕೊಡದೆ ಅದ್ವಿತೀಯ ಷಟ್‌ಸ್ಥಲಪರಶಿವಬ್ರಹ್ಮಸಾಕ್ಷಾತ್ಕಾರದಿ೦ದ 
ಸ್ಥಾಭಾವಿಕಮಲತ್ರಯಾತ್ಮಕ ಮಾಯಾಪಾಶದುಃಖನಿವೃತ್ತಿಯಾಗಿ “ಪರ೦ಜ್ಯೋತಿರುಪಸ೦ಪದ್ಯ 
ಸ್ವೇನರೂಪೇಣಾಭಿನಿಷ್ಟದ್ಯತೇ” ಎಂದು ಛಾ೦ದೋಗ್ಯದಲ್ಲಿ ಹೇಳಿರುವಂತೆ ಜೀವನಿಗೆ 
ಶಿವತ್ವಾಭಿವ್ಯಕ್ತಿರೂಪವಾದ ಸಾಮರಸ್ಯಸಿದ್ಧಿಯನ್ನು ಉಂಟುಮಾಡುತ್ತದೆ... ಇಂತಹ 


ಶ್ರ 
ಮುಕ್ತಿಸಾಧನವಾದ ಷಟ್‌ಸ್ಟಲಮಾರ್ಗದಲ್ಲಿ ಪ್ರವೇಶಿಸಲಿಚ್ಛೆಯುಳ್ಳವನು ಲಿ೦ಗಧಾರಣಾತ್ಮಕವಾದ 


ತ್ರ ಫು 
ಶಿವದೀಕ್ಷೆಯನ್ನು ಹೊಂದಿರಲೇಬೇಕು. ಅದಿಲ್ಲದಿದ್ದ ಷಟ್‌ಸ್ಥಲಸ್ವರೂಪವಾಗಲಿ 
ಷಡ್ಲಿಂಗಸ್ತರೂಪವಾಗಲಿ  ಗೋಚರಿಸಲಾರದು. ಆದುದರಿಂದ ಈ ಗ್ರಂಥಕರ್ತನು 
ಮಂಗಲಪದ್ಯದಲ್ಲಿಲಿಂಗಧಾರಣದಿಂದ ಸಿದ್ಧಿಸುವ ಷಟ್‌ಸ್ಕಲ ಷಡ್ಲಿಂಗಸ್ತರೂಪವನ್ನುಗರ್ಭೀಕರಿಸಿ 
ತನ್ನ ಇಷ್ಟದೇವತಾ ಸ್ತೋತ್ರವನ್ನು ಮಾಡಿದ್ದಾನೆ. 

ಮಾಮಕೇ ದಹರಾ೦ಭೋಜೇ ಶಾರಭಂ ಪಾದಪ೦ಕಜಮ್‌ | 

ವಿಷ್ನಾಂಧಕಾರಮಾರ್ತಂಡಮಂಡಲಂ ಸತತಂ ಭಜೇ ||೨|| 

ವಿಘ್ನಗಳೆಂಬ ಕಾರ್ಗತ್ತಲೆಗೆ ಪ್ರಖರಸೂರ್ಯಪ್ರಾಯನಾದ ಪರಶಿವನ 
ಸಗುಣಮೂರ್ತಿಯೆನಿಸಿದ ಶರಭಾವತಾರವನ್ನು ತಳೆದ ಪರಮಾತ್ಮನ ಸಗುಣಮೂರ್ತಿಯ 
ಅಡಿದಾವರೆಗಳನ್ನುನನ್ನ ದಹರಾ (ಹೃದಯಾ) ಕಾಶದಲ್ಲಿ ಧ್ಯಾನಿಸುವೆನು. 

ಕರ್ಮಬ್ರಹ್ಮವಿಚಾರಶಾಸ್ತ್ರನಿಚಯಪ್ರೋತಾಚ್ಛವಾಗ್ಹೈಭವಂ 


ಲಿ೦ಗಾ೦ಗಸ್ಮಲತತ್ತ್ವಬೋಧಕಗಿರಾಮಾಪಾದನೇ ಷಣ್ಮುಖಮ್‌ | 

ವಿದ್ವನೃತ್ತಗಜೇಂದ್ರ ಕುಂಭದಲನೇ ಕ೦ಠೀರವಾಡ೦ಬರ೦ 

ವಿಘ್ನಧ್ವಾಂತರವಿ೦ ನಮಾಮಿ ಶಿರಸಾ ಮಲ್ಲೇಶ್ವರಾಖ್ಯಂ ಗುರುಮ್‌ | |೩| | 

ಸ್ವರ್ಗಸಾಧಕವಾದ ಜ್ಯೋತಿಷ್ಟೋಮಾದಿಯಜ್ಞಗಳ ಸ್ವರೂಪವನ್ನು ಪ್ರತಿಪಾದಿಸುವ 
ಪೂರ್ವಮೀಮಾಂಸೆಯಲ್ಲಿಯೂ, ಮುಕ್ತಿಸಾಧಕವಾದ ಜ್ಞಾನಸ್ಟರೂಪವನ್ನು ಪ್ರತಿಪಾದಿಸುವ 
ಉತ್ತರಮೀಮಾಂಸೆಯಲ್ಲಿಯೂ, ಅಪಾರವಾದ ಪಾಂಡಿತ್ಯವನ್ನು ಅರ್ಜಿಸಿ ಅಪ್ರತಿಹತವಾದ 
ವಾಗ್ವೈಭವವುಳ್ಳವನಾಗಿಯೂ, ಶಕ್ತಿವಿಶಿಷ್ಟಾದ್ವೈತ (ವೀರಶೈವ) ಸಿದ್ಧಾಂತದಲ್ಲಿ ಹೇಳಲ್ಪಟ್ಟ 
ಆಚಾರಾದಿಷಡ್ಲಿಂಗಸ್ಥಲಗಳ, ಭಕ್ತಾದಿ ಷಟ್‌ಸ್ಥಲಗಳ ಯಥಾರ್ಥ ತತ್ತ್ವವನ್ನು ಬೋಧಿಸುವುದರಲ್ಲಿ 
ಸಾಕ್ಷಾತ್‌ ಷಣ್ಮುಖಸ್ವರೂಪನಾಗಿಯೂ, ಶಿವಾದ್ವೈತ (ವೀರಶೈವ) ಸಿದ್ಧಾಂತವನ್ನು ಖಂಡಿಸಲು 
ಪ್ರತಿಭಟಿಸುವ ಪಂಡಿತರೆಂಬ ಮದ್ದಾನೆಗಳ ಕು೦ಭಸ್ಮಲಗಳನ್ನು ಭೇದಿಸುವುದರಲ್ಲಿ 
ಸಿ೦ಹಾಡ೦ಬರವುಳ್ಳವನಾಗಿಯೂ, ಗ್ರಂಥಾರಂಭದಲ್ಲಿ ಬಂದೊದಗುವ ಎಡರುಗಳೆಂಬ ಇರುಳಿಗೆ 
ಪ್ರಚಂಡ ಆದಿತ್ಯಸ್ವರೂಪನಾಗಿಯೂ ಇರುವ ಶ್ರೀ ಮಲ್ಲೇಶ್ವರನೆ೦ಬ ಅಭಿಧಾನವುಳ್ಳ ಶ್ರೀ ಗುರುವಿನ 
ಚರಣ ಸರೋಜಗಳಿಗೆ ನಮಿಸುವೆನು. 

ವೇದಶಾಸ್ತ್ರಾಣ್ಯನಾಲೋಚ್ಯಕೇಚಿತ್‌ ಪಂಡಿತಮಾನಿನಃ | 

ಧಾರಣಂ ಶಿವಲಿಂಗಸ್ಯ ನಾಂಗೀಚಕ್ರರಮರ್ಷತಃ | |೪| | 

ತಮಗೆ ತಾವೇ ಪಂಡಿತರೆಂದು ಅಭಿಮಾನಪಡುವ ಕೆಲವರು ಖುಕ್‌ 
ಯಜುಸ್ನಾಮಗಳೆಂಬ ಮೂರು ವೇದಗಳಲ್ಲಿಯೂ, ಮನ್ವಾದಿ ಸ್ಮೃತಿಗಳಲ್ಲಿಯೂ, ಸ್ಕಾಂದಾದಿ 
ಪುರಾಣಗಳಲ್ಲಿಯೂ, ಶಿವಾಗಮಗಳಲ್ಲಿಯೂ, ವೇದತುಲ್ಯಗಳಾದ ಭಾರತಾದಿ 
ಇತಿಹಾಸಗಳಲ್ಲಿಯೂ ಪಂಚಾವಯವ (ಪಂಚ ಸೂತ್ರ) ಗಳಿ೦ದ ಕೂಡಿದ ಶಿವ (ಇಷ್ಟ) ಲಿಂಗವನ್ನು 
ಕೊರಳಲ್ಲಿ ಧರಿಸಿ, ಅಂಗೈಯಲ್ಲಿಟ್ಟು ಪೂಜಿಸಬೇಕೆಂದು ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದರೂ 
ಅವುಗಳೊಂದನ್ನೂ ಲಕ್ಷಿಸದೆ ಅಸಹನೆಯಿಂದ ಕೂಡಿದವರಾಗಿ ಲಿಂಗಧಾರಣ ವಿಷಯದಲ್ಲಿ 
ತಿರಸ್ಕಾರಬುದ್ಧಿಯುಳ್ಳವರಾಗಿದ್ದಾರೆ. 

ಸ್ವಯಂವರೇ ನರಂ ದೇಹಿ ಕರೋಮಿ ಭವದಾಜ್ಞಯಾ | 


ತೇಷಾಂ ನಿರಾಸಸಿದ್ಧರ್ಥಂ ಲಿಂಗಧಾರಣಚಂದ್ರಿಕಾಮ್‌ | |೫|| 


ಪರಶಿವನ ಇಚ್ಚಾದಿ ಸಮಸ್ತ ಶಕ್ತಿ ಸ್ವರೂಪಿಣಿಯಾದ ಹೇ ಗಿರಿಜಾದೇವಿಯೇ! ನೀನು 
ನಿನ್ನಿಷ್ಟದಿ೦ದಲೇ ಪರಶಿವನನ್ನು ವರಿಸಿರುವುದರಿ೦ದಲೂ ಇನ್ನೊಬ್ಬರ ಅಪೇಕ್ಷೆಯಿಲ್ಲದೆ ನಿನ್ನ 
ಭಕ್ತರಿಗೆ ವರವನ್ನು ಕೊಡಲು ಸಮರ್ಥಳಾಗಿರುವುದರಿಂದಲೂ ಲಿಂಗಧಾರಣವು 
ವೇದಪ್ರತಿಪಾದ್ಯವಲ್ಲವೆಂದು ವಾದಿಸುತ್ತಿರುವ.. ಪ೦ಡಿತಂಮನ್ಯರ ಅಭಿಪ್ರಾಯವೆಂಬ 
ಹೃದಯಗ್ರ೦ಥಿಯನ್ನು ಯುಕ್ತಿ ಪ್ರಮಾಣಗಳಿ೦ದ ಸಡಲಿಸುವುದಕ್ಕಾಗಿ “ಲಿ೦ಗಧಾರಣಚಂದ್ರಿಕೆ” 
ಎಂಬ ಗ್ರಂಥವನ್ನು ರಚಿಸಲು ಉದ್ಯುಕ್ತನಾಗಿರುವ ಪರಮಭಕ್ತನಾದ ನನ್ನ ಮೇಲೆ 
ಕರುಣಾಮೃತವನ್ನುಬೀರಿ ಗ್ರಂಥವನ್ನುರಚಿಸುವ ಸಾಮರ್ಥ್ಯವನ್ನುದಯೆಪಾಲಿಸು. 

ಯೋ ಹಸ್ತಪೀಠೇ ನಿಜಮಿಷ್ಟಲಿಂಗಂ 

ವಿನ್ಯಸ್ಯ ತಲ್ಲೀನಮನಃ ಪ್ರಚಾರಃ | 

ಬಾಹ್ಯಕ್ರಿಯಾಸಂಕುಲನಿಸ್ಟೃಹಾತ್ಮಾ 

ಯಃ ಪೂಜಯತ್ಯಂಗ ಸ ವೀರಶೈವಃ | | 

(ಸ್ಕಾಂದ ಪುರಾಣ) 

ಶಿವಲಿಂಗವನ್ನು ಕ೦ಠಮಸ್ತಕಾದಿ ಉತ್ತಮಾ೦ಗಗಳಲ್ಲೊಂದೆಡೆ ಧರಿಸಿ ಮೂರು 
ಕಾಲಗಳಲ್ಲಿಯೂ ಹಸ್ತ ಪೀಠದೊಳಿಟ್ಟು ಲೌಕಿಕವಿಷಯಗಳಿ೦ದ ಪರಾಜ್ಕುಖನಾಗಿ ಕ್ರಮವಿಡಿದು 
ಪೂಜಿಸುತ್ತ ಮನಸ್ಸನ್ನು ಆ ಲಿಂಗದಲ್ಲಿ ಲಯಗೊಳಿಸುವವನೇ ವೀರಶೈವನೆ೦ದು 
ವ್ಯಾಸಮಹರ್ಷಿಗಳು ಸ್ಕಾಂದ ಪುರಾಣದಲ್ಲಿ ಹೇಳಿರುವುದರಿಂದ ವೀರಶೈವರಿಗೆ ಲಿಂಗಧಾರಣವೇ 
ಮುಖ್ಯ ಲಕ್ಷಣವಾಗಿರುತ್ತದೆ. ಇಂತಹ ಮುಕ್ತಿಸಾಧನವಾದ ಶಿವ (ಇಷ್ಟ) ಲಿಂಗವನ್ನು ಕೊರಳಲ್ಲಿ 
ಧರಿಸದವನು ಶಕ್ತಿವಿಶಿಷ್ಟಾ (ಶಿವಾದ್ವೈತ) ದ್ವೈತಾನುಸಾರವಾಗಿ ಭಕ್ತ ಮಹೇಶ, ಪ್ರಸಾದ, 
ಪ್ರಾಣಲಿಂಗಿ, ಶರಣ, ಐಕ್ಯ ಎ೦ಬಾರು ಮುಕ್ತಿಸೋಪಾನಗಳನ್ನೇರಿ ಶಿವನಲ್ಲಿ ಬೆರೆಯ (ಸಾಮರಸ್ಯ 
ಹೊಂದ) ಲಾರನು. ಆದುದರಿಂದ ಪೂರ್ವಾಚಾರ್ಯರು ಶಿವದೀಕ್ಷಾಪೂರ್ವಕವಾದ 
ಇಷ್ಟಲಿಂಗಧಾರಣೆಯ ತತ್ತ್ವವನ್ನು ವಿಶೇಷವಾಗಿ ವಿವರಿಸಿದ್ದಾರೆ. ವೀರಶೈವಸಿದ್ಧಾಂತವನ್ನರಿಯದ 
ಅನೇಕರು ಈ ಲಿಂಗಧಾರಣೆಯ ವಿಷಯದಲ್ಲಿನಾನಾವಿಧಗಳಾದ ಸ೦ಶಯವುಳ್ಳವರಾಗಿರುತ್ತಾರೆ. 

ಇವರಲ್ಲಿ ಕೆಲವರು ಲಿಂಗಧಾರಣವು ವೇದಗಳಲ್ಲೆಲ್ಲಿಯೂ ಹೇಳದಿರುವುದರಿ೦ದ 
ಅವೈದಿಕವೆ೦ದು ಹೇಳುವರು. ಮತ್ತೆ ಕೆಲವರು ಶಿವಲಿ೦ಗವನ್ನು ತಮ್ಮ ತಮ್ಮ ಶಕ್ತಿಗನುಗುಣವಾಗಿ 
ಶಾಸ್ತ್ರದಲ್ಲಿ ಹೇಳಿರುವಂತೆ ಕಾಷ್ಠತಾಮ್ರ ಸುವರ್ಣ ರಜತಾದಿ ಯಾವುದಾದರೊಂದು ಪೀಠದಲ್ಲಿಟ್ಟು 


ಭಕ್ತಿಯಿ೦ದ ಪೂಜಿಸುವುದನ್ನು ಬಿಟ್ಟು ಹೇಯವೂ ಅಪವಿತ್ರವೂ ಮಾ೦ಸಮಯವೂ ಆದ 
ದೇಹದಲ್ಲಿ ಧರಿಸುವುದು ಯುಕ್ತವಲ್ಲವೆಂದು ವಾದಿಸುವರು. ಇನ್ನೂ ಕೆಲವರು ಸಾಕ್ಷಾತ್‌ 
ಪರಶಿವನೆಂದು ಭಾವಿಸಿರುವ ಇಷ್ಟಲಿಂಗವನ್ನು ಅಪವಿತ್ರವಾದ ಎಡಗೈಯಲ್ಲಿಟ್ಟು 
ಪೂಜಿಸುವುದ೦ತೂ ಲೋಕವಿರುದ್ಧ ಹಾಗೂ ಶಾಸ್ತ್ರವಿರುದ್ಧವೆಂದು ನುಡಿಯುವರು. ಬೇರೆ 
ಕೆಲವರು ಶಿವಲಿಂಗವನ್ನು ಸಂಪುಟಿದೊಳಗಿರಿಸಿ ಕೊರಳಲ್ಲಿ ಧರಿಸಿ ವಾಮಹಸ್ತದಲ್ಲಿ 
ಪೂಜಿಸಬೇಕೆಂದು ಯಾವ ಉಪನಿಷದಾದಿ ಗ್ರಂಥಗಳಲ್ಲಿಯೂ ಹೇಳಿರುವುದಿಲ್ಲ ಯಾವ 
ನಿಯಮವು ಶ್ರುತಿಗಳಲ್ಲಿ ಹೇಳಿರುವುದಿಲ್ಲವೋ ಅದೆಲ್ಲವೂ ಅವೈದಿಕ ಯಾವುದು 
ಶ್ರುತಿವಿಹಿತವಾಗಿರುವುದೋ ಅದೆಲ್ಲವೂ ವೈದಿಕವೆ೦ದು ಸಿದ್ಧಾಂತವಾಗಿದೆ. ಆದರೆ ಲಿಂಗಧಾರಣ 
ವಿಧಾನವು ವೇದಗಳಲ್ಲಿ ವಿಹಿತವಾಗದಿರುವುದರಿಂದ ಅಂತಹ ಲಿಂಗಧಾರಿಗಳು 
ವೈದಿಕರಲ್ಲವೆಂದು ಹೇಳುವರು. ಮತ್ತೆ ಕೆಲವರು ಮಧ್ಯಸ್ಥರು ಗ್ರಂಥಾರಂಭದಲ್ಲಿ 
ಮಂಗಳಾಚರಣೆಯನ್ನು ಮಾಡಬೇಕೆಂದು ಯಾವ ವೇದದಲ್ಲಿಯೂ ಸ್ಪಷ್ಟವಾಗಿ 
ಕ೦ಡುಬರದಿದ್ದರೂ ಪ್ರತಿಯೊಬ್ಬ ಆಸ್ತಿಕಗ್ರಂಥಕಾರರು ಗ್ರಂಥಸಮಾಪ್ತಿಗೂ ಮ೦ಗಳಾಚರಣೆಗೂ 
ಕಾರ್ಯಕಾರಣಭಾವವನ್ನು ಒಪ್ಪಿ “ಸಮಾಪ್ತಿಕಾಮೋಮ೦ಗಲಮಾಚರೇತ” ಎಂದರೆ ಗ್ರಂಥವು 
ವಿಘ್ನವಿಲ್ಲದೆ ಸಾಂಗವಾಗಬೇಕಾದರೆ ಮೊದಲು ಮಂಗಲವನ್ನು ಆಚರಿಸಬೇಕೆಂಬ ಒಂದು 
ಶ್ರುತಿಯನ್ನು ಕಲ್ಪಿಸಿಕೊ೦ಂಡಿರುವಂತೆ ಇಲ್ಲಿಯೂ, ಲಿಂಗಧಾರಣಕ್ಕೂ ಮುಕ್ತಿಗೂ 
ಕಾರ್ಯಕಾರಣಭಾವವಿರುವುದರಿಂದ “ಮುಕ್ತಿಕಾಮೋ ಲಿಂಗಧಾರಣಮಾಚರೇತ” 
ಮೋಕ್ಷವನ್ನು ಬಯಸುವವನು ಆದಕ್ಕೆ ಕಾರಣವಾದ ಶಿವಲಿಂಗವನ್ನು ಕೊರಳಲ್ಲಿ ಧರಿಸಬೇಕೆಂಬ 
ಒಂದು ಶ್ರುತಿಯನ್ನು ಕಲ್ಪಿಸಿ ಲಿಂಗಧಾರಣವನ್ನುಸಾಧಿಸಬಹುದೆಂದು ತಾನೇ ಒ೦ದು ಶಂಕೆಯನ್ನು 
ಕಲ್ಪಿಸಿಕೊಂಡು ಮತ್ತೆ ಇದೂ ಸಹ ಸಮಂಜಸವಾದುವಲ್ಲವೆನ್ನುತ್ತಾರೆ. ಏಕಂದರೆ- 
ಮಂಗಲವನ್ನಾಚರಿಸಿದ ಬಳಿಕ ಗ್ರಂಥವನ್ನು ಆರಂಭಿಸಬೇಕೆಂದು ಪ್ರತ್ಯಕ್ಷವಾಗಿ ಯಾವ 
ಶ್ರುತಿಯಲ್ಲಿಯೂ ಹೇಳದಿದ್ದರೂ ಅನಾದಿಕಾಲದಿ೦ದ ರೂಢಮೂಲವಾಗಿ 
ಶಿಷ್ಟಾಚಾರಪರ೦ಪರೆಯು ಬಂದಿರುವುದರಿಂದ ಅಂಥದೊಂದು ಶ್ರುತಿವಾಕ್ಯವನ್ನು ಕಲ್ಪಿಸಲು 
ಅವಕಾಶವು೦ಟೆ೦ದೂ, ಆದರೆ ಇಲ್ಲಿ ಅನಾದಿಕಾಲದಿಂದ ಶಿಷ್ಟಜನಗಳು ಮುಕ್ತಿಸಿದ್ಧಿಗಾಗಿ 
ಶಿವಲಿಂಗವನ್ನು ಧರಿಸುವ ಸಂಪ್ರದಾಯವು ಕ೦ಡುಬರದೆ ಇತ್ತೀಚೆಗೆ ಕೆಲವರು ಸ್ವತ೦ತ್ರವಾಗಿ 
ಲಿಂಗವನ್ನು ಕಂಠದಲ್ಲಿ ಧರಿಸಿದ ಮಾತ್ರದಿಂದ ಆಂತಹ ಶ್ರುತಿಯೊಂದನ್ನು ಕಲ್ಪಿಸಲು 


ಅವಕಾಶವಿಲ್ಲವೆ೦ದೂ ವಾದಿಸುವರು. ಹೀಗೆ ತರಂಗ ತರ೦ಗವಾಗಿ ವಾದಿಸುವ ವಾದಿಗಳ ಇಂತಹ 
ವಿಪರ್ಯಾಸಗಳನ್ನು ಯುಕ್ತಿ ಪ್ರಮಾಣ ಅನುಭವಗಳಿ೦ದ ಪರಿಹರಿಸಿ ವೀರಶೈವರಿಗೆ 
ಮುಖ್ಯೋಪಾದೇಯವಾದ ಲಿ೦ಗಧಾರಣವು ಮುಕ್ತಿಸಾಧನವೂ, ವೇದೋಪನಿಷತ್ವ ತಿಪಾದ್ಯವೂ, 
ಸಕಲವೈದಿಕ ಪರಿಗ್ರಾಹ್ಯವೂ, ಅನಾದಿಸಂಸಿದ್ಧವೂ ಆಗಿರುವುದೆ೦ಬುದನ್ನು ಸ್ಥಿರಪಡಿಸುವುದೇ ಈ 
ಗ್ರಂಥದ ಉದ್ದೇಶವು. 

ವೇದ ಶಾಸ್ತ್ರ ಪುರಾಣೇಷು ಕಾಮಿಕಾದ್ಯಾಗಮೇಷು ಚ | 

ಲಿಂಗಧಾರಣಮಾಖ್ಯಾತಂ ವೀರಶೈವಸ್ಯ ನಿಶ್ಚಯಾತ್‌ || 

(ಸಿದ್ಧಾಂತಾಗಮ) 

ಖಯಗಾದಿ  ವೇದಗಳಲ್ಲಿಯೂ, ಮನ್ಹಾದಿ ಸ್ಕೃತಿಗಳಲ್ಲಿಯೂ ಲೈಂಗ್ಯಾದಿ 
ಮಹಾಪುರಾಣಗಳಲ್ಲಿಯೂ, ಕಾಮಿಕಾದಿ ವಾತುಲಾ೦ತವಾದ ಇಪ್ಪತ್ತಿಂಟು ಶಿವಾಗಮಗಳಲ್ಲಿಯೂ 
ವೀರಶೈವರು ಶಿವದೀಕ್ಷಾಪೂರ್ವಕವಾಗಿ ಶಿವಕಲಾ ಸಮಾವಿಷ್ಟವಾದ ಇಷ್ಟಲಿ೦ಗವನ್ನು ದೇಹದಲ್ಲಿ 
ಧರಿಸತಕ್ಕದ್ದು ಮತ್ತು 

ಲೀಯತೇ ಗಮ್ಯತೇ ಯತ್ರ ಯೇನ ಸರ್ವಂ ಚರಾಚರಂ | 

ತದೇತಲ್ಲಿಂಗಮಿತ್ಯುಕ್ತಂ ಲಿಂಗತತ್ತಪರಾಯಣ್ಯೆಃ || 

ಶಿವ ಏವ ಸ್ವಯಂ ಲಿಂಗಮಿತಿ ಲಿಂಗಸ್ಯ ವೈಭವಂ | 

ನಾನ್ಯಚಿಹ್ನಾದಿಕಂ ಲಿಂಗಂ ಸರ್ವಂ ತತ್ಯೃತಕಂ ಚ ಯತ್‌ || 

(ಅನುಭವಸೂತ್ರ) 

ಜಡಾಜಡಾತ್ಮಕವಾದ ಈ ಪ್ರಪಂಚವು ಸೃಷ್ಟಿಪೂರ್ವದಲ್ಲಿನಾಮರೂಪಕ್ರಿಯೆಗಳೊ೦ದೂ 
ಇಲ್ಲದೆ ಯಾವ ಬ್ರಹ್ಮನಲ್ಲಿರುವ ಅನನ್ಯವಾದ ವಿಮರ್ಶಶಕ್ತಿಯ ಸ್ಟುರಣದಿ೦ದ ಆಯಾಯ 
ನಾಮರೂಪಾದಿಗಳಿಂದೊಡಗೂಡಿ ಕಣ್ಣಿಗೆ ಗೋಚರಿಸುತ್ತಿರುವುದೋ ಆ ಬ್ರಹ್ಮನೇ 
ಲಿಂಗವೆನಿಸುವುದು. “ಲೀನಮರ್ಥ೦ ಗಮಯಂತೀತಿ ಲಿಂಗಂ” ಎಂಬ ವ್ಯತ್ಪತ್ತಿಯಿಂದಲೂ 
ಇದೇ ಅರ್ಥವು ಸ್ಪಷ್ಟವಾಗುತ್ತದೆ. ಇ೦ತಹ ಸರ್ವಾಧಿಷ್ಠಾನವಾದ ಲಿಂಗವೇ ಪರಶಿವನೆನಿಸುವದು. 
ಇತರ ಚಿಹ್ನೆಗಳೆಲ್ಲವೂ ಕೃತಕವಾದುದರಿಂದ ಅವು ಸಹಜಲಿಂಗವೆನಿಸಲಾರವು 
ಲಿಂಗಧಾರಣವೆಂದರೆ -- ಪರಶಿವಶಬ್ದವಾಚ್ಯವಾದ ಇಂತಹ ಲಿಂಗವನ್ನು ಎಡಬಿಡದೆ 
ಹೃದಯಸ್ಥಾನದಲ್ಲಿಧರಿಸುವುದೆ೦ಬ ಅರ್ಥವು ಸ್ಪಷ್ಟವಾಗುತ್ತದೆ. 


ಅಂತರ್ಲಿಂಗಧಾರಣ ನಿರೂಪಣ 


ಲಿಂಗಧಾರಣವು ಅಂತರ್ಲಿಂಗಧಾರಣವೆ೦ತಲೂ, ಬಾಹ್ಯಲಿಂಗಧಾರಣವೆಂತಲೂ 
ಎರಡು ಪ್ರಕಾರವಾಗಿದೆ. ದಹರಾಕಾಶ (ಹೃದಯ ಪುಂಡರೀಕ)ದಲ್ಲಿ ಜ್ಯೋತೀರೂಪವಾದ 
ಶಿವಲಿಂಗವನ್ನು ಸದಾ ಧ್ಯಾನಿಸುತ್ತಿರುವುದೇ  ಅಂತರ್ಲಿಂಗಧಾರಣವೆನಿಸುವುದು. 
ಭಕ್ತಾನುಗ್ರಹಕ್ಕೋಸ್ಕರ  “ಫೃತಕಾಠಿನ್ಯ' (ಕರಗಿದ ತುಪ್ಪವು. ಹೆಪ್ಪುಗೊಳ್ಳುವುದು) 
ನ್ಯಾಯಾನುಸಾರವಾಗಿ ಅದೇ ಜ್ಯೋತಿರ್ಲಿಂಗವೇ ಇಷ್ಟಲಿಂಗರೂಪವಾಗಿ 
ಪರಿಣಮಿಸಿರುವುದರಿಂದ ಅಂತಹ ಇಷ್ಟಲಿಂಗವನ್ನು ಹೃದಯಸ್ಥಾನದಲ್ಲಿ ಧರಿಸುವುದೇ 
ಬಾಹ್ಯಲಿಂಗಧಾರಣವೆನಿಸುವುದು. ಬಾಹ್ಯಲಿಂಗಧಾರಣವಿಲ್ಲದ ಹೊರತು ಅತಿಸೂಕ್ಷ್ಮವಾದ 
ಅಂತರ್ಲಿಂಗಧಾರಣವು ಸಿದ್ಧಿಸಲಾರದು. ಆದುದರಿ೦ದ ಮುಮುಕ್ಷುಪುರುಷನಿಗೆ ಎರಡು 
ವಿಧವಾದ ಲಿಂಗಧಾರಣವೂ ಅತ್ಯವಶ್ಯಕವಾದುದರಿಂದ ಈ ಉಭಯವಿಧ ಲಿಂಗಧಾರಣವೂ 
ಶ್ರುತಿ ಪ್ರತಿಪಾದ್ಯವೆ೦ದು ಸಾಧಿಸಲು ಉಪಕ್ರಮಿಸಿ ಮೊದಲು ತೈತ್ತಿರೀಯೋಪನಿಷ್ಟ್ರಮಾಣದಿ೦ದ 
ಅ೦ತರ್ಲಿಂಗಧಾರಣವನ್ನು ಸಾಧಿಸಿ ಅನಂತರದಲ್ಲಿ ಬಹಿರ್ಲಿಂಗಧಾರಣವನ್ನು ಸಾಧಿಸಲಾಗುತ್ತದೆ. 
ದಹರಂ ವಿಪಾಪ್ಕಂ ಪರವೇಶ್ಯಭೂತಂ ಹೃತ್ಸುಂಡರೀಕಂ 
ಪುರಮಧ್ಯಸಂಸ್ಥಂ | ತತ್ರಾಪಿ ದಹ್ರೇ ಗಗನಂ ವಿಶೋಕಃ 
ತಸ್ಮಿನ್‌ ಯದಂತಸ್ತದುಪಾಸಿತವ್ಯಮ್‌ | | 
(ತೈ. ಉಪ ೪-೧೦-೨೪) 
ದಹರಂ೦ - ಸೂಕ್ಷ್ಮವಾಗಿರುವ, ವಿಪಾಪ್ಕ೦ - ದುಃಖಹೇತುವಾದ ಪಾಪಕ್ಕೆ ಸಂಬಂಧಿಸದ, 
ಪರವೇಶ್ಯಭೂತಂ- ಪರ-ಶ್ರೇಷ್ಠನಾದ ಪರಶಿವನ, ವೇಶ್ಮ್ಯಭೂತಂ - ನಿತ್ಯಾವಾಸಸ್ಥಾನವಾಗಿರುವ, 
ಪುರಮಧ್ಯಸಂಸ್ಥಂ-ಪುರ- “ಪೂರ್ಯತ ಇತಿ ಪುರಂ” ಎ೦ಬ ವೃತ್ಪತ್ತಿಗನುಗುಣವಾಗಿ 
ಹಸ್ತಪಾದಾದಿ ಅವಯವಗಳಿ೦ದ ಕೂಡಿರುವ ಈ ದೇಹದ, ಮಧ್ಯ-ಎದೆ ಹೊಟ್ಟೆ ಇವೆರಡರ 
ನಡುವೆ, ಸಂಸ್ಥಂ-ಶೋಭಿಸುತ್ತಿರುವ, ಯತ್‌-ಯಾವ, ಪು೦ಡರೀಕಂ-ಹೃತ್ಯಮಲವಿರುತ್ತದೆಯೋ, 
ತತ್ರಾಪಿ-ಅಂತಹ ಹೃದಯ ಕಮಲದಲ್ಲಿ ದಹ್ರೇ- ಸೂಕ್ಷಪ್ರದೇಶದಲ್ಲಿ ಗಗನಂ-ಆಕಾಶದಂತೆ 
ಅಮೂರ್ತವಾದೊಂದು ದಿವ್ಯಜ್ಯೋತಿಯಿರುತ್ತದೆ, ತತ್‌-ಅ೦ತಹ ದಿವ್ಯಜ್ಯೋತಿಯು, ವಿಶೋಕಃ- 
ಶೋಕಮೋಹಾದಿಗಳಿಗೆ ಅತಿದೂರವಾದುದು, ತಸ್ಕಿನ್‌-ಅ೦ತಹ ದಿವ್ಯ ಜ್ಯೋತಿಗಾವಾಸವಾದ ಆ 


ಹೃದಯಚಕ್ರದಲ್ಲಿ ಯತ್‌-ಯಾವ ವಸ್ತುವು ಇರುತ್ತದೆಯೋ, ತತ್‌-ಆ ವಸ್ತುವು, ಉಪಾಸಿತವ್ಯಮ್‌- 
ಸೋತಹಂ ಭಾವನೆಯಿಂದ ಅನವರತವೂ ಧ್ಯಾನಿಸತಕ್ಕದ್ವು 

ವಿಚಾರ ಈ ಮಂತ್ರದಲ್ಲಿ “ಗಗನಂ ವಿಶೋಕಳ” ಎಂದರೆ ಹೃದಯಕಮಲದಲ್ಲಿ 
ಗಗನಶಬ್ದವಾಚ್ಯವಾದ ಬ್ರಹ್ಮತತ್ತವಿರುವುದೆಂಬ ವಾಕ್ಯವಿದ್ದು. ಮುಂದೆ “ತಸ್ಮಿನ್‌ 
ಯದಂತಸ್ತದುಪಾಸಿತವ್ಯಂ” ಎಂಬ ವಾಕ್ಯವಿರುವುದನ್ನು ನೋಡಿದರೆ ಆ ಬ್ರಹ್ಮಕ್ಕಿಂತಲೂ 
ಬೇರೆಯಾಗಿ ಮತ್ತೊಂದು ವಸ್ತುವಿರುವುದೆ೦ಬ ಭ್ರಾಂತಿಯುಂಟಾಗುತ್ತದೆ. ಇಂತಹ 
ಭ್ರಾಂತಿಯು೦ಟಾಗಬಾರದೆ೦ದು ಭಾಷ್ಯಕಾರರು “ಗಗನಂ ವಿಶೋಕಳ” ಎ೦ಬುವವರೆಗೂ ಒಂದು 
ವಾಕ್ಯವನ್ನುಪೂರ್ಣಮಾಡಿ, ಮುಂದೆ “ತಸ್ಮಿನ್‌ ಯದಂತಸ್ತದುಪಾಸಿತವ್ಯಂ” ಎ೦ಬ ವಾಕ್ಯದಲ್ಲಿರುವ 
“ತಸ್ಮಿನ್‌” ಎ೦ಬ ಪದದ ಹಿ೦ದೆ ಅವ್ಯವಹಿತವಾದ ಗಗನಪದವನ್ನು ತೆಗೆದುಕೊಳ್ಳದೆ, ಈ ಗಗನ 
ಪದಕ್ಕೂ ಹಿ೦ದಿರುವ ವ್ಯವಹಿತವಾದ ಪು೦ಡರೀಕ ಪದವನ್ನೇ ತೆಗೆದುಕೊ೦ಡು ಮಂತ್ರಾರ್ಥವನ್ನು 
ಅನ್ವಯಿಸತಕ್ಕುದೆ೦ದು ನಿಶ್ಚೈಸಿರುತ್ತಾರೆ. 

ಈ ಮಂತ್ರಾರ್ಥವಿಚಾರದಿ೦ದ ದಹರಾಕಾಶದಲ್ಲಿ ಅತಿಸೂಕ್ಷ್ಮವೂ, 
ಪಾಪಲೇಪರಹಿತವೂ, ಪರಿಚ್ಛೇದಶೂನ್ಯವೂ ಪೂರ್ಣಕುಂಭದಂತೆ ಶಾ೦ತವೂ ಆಗಿರುವ 
ಜ್ಯೋತೀರೂಪವಾಗಿರುವ ವಸ್ತುವನ್ನು  ಅನವರತವೂ  ಉಪಾಸಿಸುತ್ತಿರಬೇಕೆಂದು 
ಸಿದ್ಧವಾಯಿತಲ್ಲದೆ; ಉಪಾಸಿಸಲ್ಪಡುವ ವಸ್ತುವು ಯಾರೆಂಬುದು ಸಿದ್ಧವಾಗಲಿಲ್ಲ ಉಪಾಸಕನು 
ಒಂದು ವಸ್ತುವನ್ನು ಉಪಾಸಿಸಬೇಕಾದರೆ ಆ ವಸ್ತುವು ಯಾವುದು? ಅದರ ಸ್ವರೂಪವೇನು? 
ಅದರೆ ನಾನುರೂಪಗಳೇನು? ಎ೦ಬುದನ್ನು ಮೊದಲು ತಿಳಿಯಪಡಿಸಿದರೆ ಉಪಾಸಕನಿಗೆ ಆ 
ವಸ್ತುವಿನಲ್ಲಿ ಪ್ರವೃತ್ತಿಯುಂಟಾಗುತ್ತದೆ. ಆದುದರಿಂದ ದಹರಾಕಾಶದಲ್ಲಿ ಬೆಳಗುತ್ತಿರುವ 
ಜ್ಯೋತಿಯು ಯಾವುದೆಂಬುದನ್ನು ತಿಳಿಸುವುದಕ್ಕಾಗಿ ಅದೇ ಶ್ರುತಿಯು ಮುಂದೆ ಆ 
ಉಪಾಸ್ಯವಸ್ತುವು ಇಂತಹುದೆಂಬುದನ್ನು ದೃಢಪಡಿಸುತ್ತದೆ. 

ಯೋ ವೇದಾದ್‌ೌ ಸ್ವರಃ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ | 

ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ ಮಹೇಶ್ವರಃ | | 

ತೈ. ಉ. ೪-೧೦-೨೪ 
ಯಃ-ಯಾವ ಸ್ವರವು ವೇದಾದೌ-ವೇದಗಳ ಪ್ರಾರಂಭದಲ್ಲಿಯೂ ಚ - ಮತ್ತು 
ವೇದಾಂತೇ - ಈಶ ಕೇನಾದ್ಯುಪನಿಷತ್ತುಗಳಲ್ಲಿಯೂ, ಪ್ರೋಕ್ತಃ-ಹೇಳಲ್ಪಟ್ಟಿರುವುದೋ, 


ಪ್ರಕೃತಿಲೀನಸ್ಕ ಅಕಾರ, ಉಕಾರ, ಮಕಾರರೂಪಗಳಾದ ಅವಯವವುಳ್ಳ ತಸ್ಯ ಅ೦ತಹ 
ಓಂಕಾರರೂಪವಾದ ಸ್ವರಕ್ಕೆ ಯಃ-ಯಾವ ದೇವತೆಯು, ಪರಃ-ವಾಚ್ಛಾರ್ಥವಾಗಿದೆಯೋ, ಸಃ- 
ಅಂತಹ ದೇವತೆಯು, ಮಹೇಶ್ವರಃ-ಪರಶಿವನೇ ಆಗಿರುವನು. 

ಶಂಕೆ-- ಈ ಮಂತ್ರದಲ್ಲಿರುವ ಪದಗಳ ಪರ್ಯಾಲೋಚನೆಯಿಂದ ಹಿಂದಿನ 
ಮಂತ್ರದಲ್ಲಿ ಹೇಳಿರುವ ದಹರಾಕಾಶದಲ್ಲಿ ಉಪಾಸಿಸಲ್ಪಡುವ ವಸ್ತುವು “ಮಹೇಶ್ವರ” 
ರೂಪವಾದ ವಸ್ತುವೆಂದು ಗೊತ್ತಾಗುತ್ತದೆ. ಈ ಮಹೇಶ್ಚರಪದವು “ಮಹಾಂ೦ಶ್ಚಾಸೌ ಈಶ್ವರಪ್ಪ” 
ಎಂಬ ಕರ್ಮಧಾರಯಸಮಾಸವನ್ನು ಆಶ್ರಯಿಸಿ ಅವಯವ ಶಕ್ತಿಯಿಂದ ವಿಷ್ಣು ಇಂದ್ರ 
ಮುಂತಾದ ಯಾವ ದೇವತೆಯನ್ನಾದರೂ ಉಪಾಸಿಸಬಹುದೆ೦ದು ಅರ್ಥವಾಗುತ್ತದೆಯಲ್ಲದೆ 
ನಿಯಮದಿಂದ ಪರಶಿವನೊಬ್ಬನೇ ಉಪಾಸ್ಕನೆಂಬ ಅರ್ಥವನ್ನು ಕೊಡುವುದಿಲ್ಲ. 

ಸಮಾಧಾನ ಯದ್ಯಪಿ ಮಹೇಶ್ವರಪದಕ್ಕೆ ಅವಯವಾರ್ಥದಿ೦ದ ಇತರ 
ದೇವತೆಯೆ೦ದು ಅರ್ಥಮಾಡಲು ಅವಕಾಶವಿದ್ದರೂ “ರೂಢಿರ್ಯೋಗ ಮಪಹರತಿ” ಎಂಬ 
ಪ್ರಮಾಣದಿಂದ ರೂಢ್ಯರ್ಥವು ಅವಯವಾ(ಯೋಗಾ)ರ್ಥವನ್ನು ದುರ್ಬಲಗೊಳಿಸುವುದರಿ೦ದ 
ಮಂತ್ರದಲ್ಲಿರುವ “ಮಹೇಶ್ವರ” ಎ೦ಬ ಪದವು ಶಿವನಲ್ಲಿ ರೂಢನಾಗಿರುವಂತೆ ಇತರ ಯಾವ 
ದೇವತೆಗಳಲ್ಲಿಯೂ ರೂಢವಾಗಿರುವುದಿಲ್ಲ. ಆದುದರಿಂದ ಮಹೇಶ್ವರ ಪದಕ್ಕೆ ಶಿವನೆಂದು 
ಅರ್ಥಮಾಡುವುದೇ ಸಾಧುವಾದುದು. ಈ ವಿಷಯದಲ್ಲಿ ಅನೇಕ ಆದ್ಯೋಕ್ತಿಗಳಿರುವುದಲ್ಲದೆ 
“ಶ೦ಭುರೀಶಃ ಪಶುಪತಿಶ್ಶಿವ ಶ್ಯೂಲೀ ಮಹೇಶ್ವರಃ” ಎಂಬ ಅಮರಕೋಶದಿಂದಲೂ 
ಮಹೇಶ್ವರ ಪದವು ಪರಶಿವನ ಪರ್ಯಾಯನಾಮವಾಗಿರುತ್ತದೆಯಲ್ಲದೆ ಇನ್ನಾವದೇವತೆಗಳ 
ಪರ್ಯಾಯನಾಮವಾಗಿಲ್ಲವೆ೦ದು ಸ್ಪಷ್ಟವಾಗುತ್ತದೆ. ಆದುದರಿಂದ ಶಿವನೊಬ್ಬನಲ್ಲಿಯೇ 
ಶಕ್ತಿಯುಳ್ಳ ಇಂತಹ ಮಹೇಶ್ವರಪದವು ಈ ಮಂತ್ರದಲ್ಲಿ ಪ್ರಧಾನಭೂತವಾದ 
ವಿಶೇಷ್ಠಪದವಾದುದರಿಂದ ಇಂತಹ ಸಮೀಪದಲ್ಲಿರುವ ಮಹೇಶ್ವರಶಬ್ದವಾಚ್ಯನಾದ ಶಿವನನ್ನು 
ಬಿಟ್ಟು ವಿಷ್ಣಾದಿ ಇತರ ದೇವತೆಗಳನ್ನು ದಹರಾಕಾಶದಲ್ಲಿ ಉಪಾಸ್ಯುವಸ್ತುವನ್ನಾಗಿ 
ಸ್ವೀಕರಿಸುವುದು ಸನ್ನಿಹಿತಪದದಲ್ಲಿಯೇ ಅನ್ವಯಿಸಬೇಕೆಂಬ “ಪ್ರತ್ಯಾಸತ್ತಿ ನ್ಯಾಯಕ್ಕೆ” 
ವಿರೋಧವಾಗುತ್ತದೆ. ಆದುದರಿಂದ ಈ ನ್ಯಾಯವನ್ನನುಸರಿಸಿ “ದಹರಂ......... 
ತದುಪಾಸಿತವ್ಯಂ” ಎಂಬ ಹಿಂದಿನ ಮಂತ್ರಕ್ಕೆ ದಹರಾಕಾಶದಲ್ಲಿ ಬೆಳಗುತ್ತಿರುವ 
ಜ್ಯೋತೀರೂಪವಸ್ತುವು ಶಿವರೂಪವಾದ ವಸ್ತುವೆಂದೇ ನಿಶ್ಚಯವಾಗುತ್ತದೆ. “ತಂ ಯಥೋ 


ಪಾಸತೇ ತತ್ತದೇವ ಭವತಿ” ಎ೦ದರೆ ಉಪಾಸಕನು ಪರಮಾತ್ಮನನ್ನುಯಾವ ಯಾವ ಗುಣ ಮತ್ತು 
ಆಕಾರವುಳ್ಳವನನ್ನಾಗಿ ಉಪಾಸನೆ ಮಾಡುವನೋ ಆಯಾಯ ಗುಣ ಮತ್ತು ಆಯಾಯ 
ಆಕಾರವನ್ನೇ ಆತನು ಪಡೆಯುತ್ತಾನೆ೦ದು ಪರಮಾಪ್ತವಾದ ಶ್ರುತಿಯು ಅನುಜ್ಞೆಯಿತ್ತಿರುವುದು. 
ಮತ್ತು ಉಪಾಸ್ಯವಸ್ತುನಿನಲ್ಲಿ ಅಸಾಧಾರಣವಾದ ಗುಣಗಳಿಲ್ಲದಿದ್ದರೆ ಉಪಾಸಕನಿಗೆ ಆ 
ವಸ್ತುವಿನಲ್ಲಿ ಪ್ರವೃತ್ತಿಯುಂಟಾಗುವುದಿಲ್ಲವಾದುದರಿಂದ ಆ ಮಹೇಶ್ವರನಲ್ಲಿ ಅನಂತ 
ಕಲ್ಯಾಣಗುಣಗಳನ್ನು ತೋರಿಸುವುದಕ್ಕಾಗಿ ಅದೇ ತೈತ್ತಿರೀಯ ಶ್ರುತಿಯು ಮುಂದೆ ಆ ಮಹೇಶ್ವರನ 
ಗುಣಾವಳಿಯನ್ನು ತೋರಿಸುತ್ತದೆ. 
ಖತಂ ಸತ್ಯಂ ಪರಂ ಬ್ರಹ್ಮಪುರುಷಂ ಕೃಷ್ಣಪಿ೦ಗಲ೦ | 
ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ಠ್ವರೂಪಾಯ ವೈನಮಃ | | 
(ತೈ. ಆ. ೭-೧೨) 
ಖಯತಂ-ವಾಗ್ದಿಪರ್ಯಾಸವಿಲ್ಲದುದು, ಸತ್ಯಂ-ಮನೋವಿಪರ್ಯಾಸವಿಲ್ಲದುದು, ಪರಂ- 
ೇಷ್ಠವಾದುದು, ಬ್ರಹ್ಮ ದೊಡ್ಡದಕ್ಕಿಂತ 'ದೊಡ್ಡದು' ತಾನೇ ಪ್ರಪಂಚಾಕಾರವಾಗಿ 
ರಿಣಮಿಸಿದುದು. ಪುರುಷಂ-ಸಕಲಪ್ರಾಣಿಗಳ ಹೃದಯಾಕಾಶದಲ್ಲಿ ವಾಸವಾಗಿರುವುದು, 
ಕೃಷ್ಣಪಿ೦ಗಲ೦- ಬಲಭಾಗದಲ್ಲಿ ಕಪ್ಪಾಗಿಯೂ ಎಡಭಾಗದಲ್ಲಿ ಹೊ೦ಬಣ್ಣವಾಗಿಯೂ ಇರುವುದು. 
ಊರ್ದ್ವರೇತ೦-ಉರ್ದ್ವರೇತಸ್ಸುಳ್ಳುದು, ವಿರೂಪಾಕ್ಷಂ-ಸೂರ್ಯ ಚಂದ್ರ ಆಗ್ನಿಗಳೆಂಬ 
ಕಣ್ಣುಳ್ಕ್ಳದೂೂ ಆದ ಯಾವ ವಸ್ತುವುಂಟೋ, ತಸ್ಕ್ಯೈಅಂತಹ ವಿಶ್ವರೂಪಾಯ- 
ಜಗತ್ಸ್ವರೂಪವಾಗಿರುವ ಬ್ರಹ್ಮಪದವಾಚ್ಯವಾದ ಮಹೇಶ್ವರ ವಸ್ತುವಿಗೆ, ನಮಃ-ನಮಸ್ಕಾರವು. 
ವಿಚಾರ-- ಈ ಮಂತ್ರದಲ್ಲಿ “ಯತಂ, ಸತ್ಯಂ” ಎಂಬ ಎರಡು ವಿಶೇಷಣಗಳಿವೆ. 
ಇವೆರಡು ಪದಗಳು ಸತ್ಯವೆಂಬ ಒಂದೇ ಅರ್ಥವನ್ನು ಕೊಡುವುದರಿಂದ “ಮತಂ” ಎಂಬ ಪದಕ್ಕೆ 
ವ್ಯಾವಹಾರಿಕಸತ್ಯವೆಂದೂ, “ಸತ್ಯಂ” ಎಂಬ ಪದಕ್ಕೆ ಪಾರಮಾರ್ಥಿಕ ಸತ್ಯವೆಂದೂ ಕೆಲವರು 
ಅರ್ಥಮಾಡುತ್ತಾರೆ. ಈ ಅರ್ಥವು ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ವಿರೋಧವಾಗುವುದರಿಂದ ಈ 
ಭಾಷ್ಯಕಾರರು ಆ ಪದಕ್ಕೆ ಬೇರೆ ಅರ್ಥವನ್ನು ಅಂಗೀಕರಿಸಿದ್ದಾರೆ. ಅ೦ದರೆ- ಪ್ರಪಂಚದಲ್ಲಿರುವ 
ಸಕಲಮಾನವರು ಕಿಂಚಿಜ್ಜರಾದುದರಿಂದ ಅವರು ತಮ್ಮ ತಮ್ಮ ಮಾತುಗಳಲ್ಲಿಯೂ 
ಮನಸ್ಸುಗಳಲ್ಲಿಯೂ ಅನೇಕ ಬದಲಾವಣೆಗಳನ್ನು ಹೊಂದಿರುತ್ತಾರೆ. ಬ್ರಹ್ಮಶಬ್ದ ವಾಚ್ಯನಾದ 
ಪರಶಿವನಾದರೋ ಅಂತಹ ವಾಗ್ದಿಪರ್ಯಾಸವುಳ್ಳವನಲ್ಲವೆಂಬುದು “ಯತಂ” ಎಂಬ 


ಶಬ್ದದಿಂದಲೂ ಯಾವ ಕಾಲದಲ್ಲಿಯೂ ಅಂತಹ ಮನೋವಿಪರ್ಯಾಸವುಳ್ಳವನಲ್ಲನೆಂದು 
“ಸತ್ಯಂ” ಎ೦ಬ ಪದದಿ೦ದಲೂ ವ್ಯಕ್ತವಾಗುತ್ತದೆ. ಮತ್ತು “ ಪುರುಷಂ” ಎ೦ಬ ಪದಕ್ಕೆ “ಪುರಿ ಶೇತ 
ಇತಿ ಪುರುಷಃ” ಎಂಬ ವೃೃತ್ಪತ್ತಿಗನುಗುಣವಾಗಿ ಸಕಲ ಪ್ರಾಣಿಗಳ ಹೃದಯದಲ್ಲಿ 
ಪ್ರಕಾಶಿಸುತ್ತಿರುವುದು. ಬ್ರಹವೆಂಬ ಪದಕ್ಕೆ “ಬ್ಯಹತ್ವಾತ್‌ ಬೃಹ್ಮಣತ್ವಾಚ್ಚೈವಾತ್ಕಾ 
ಬ್ರಹ್ಮೇತಿಗೀಯತೇ” ಎಂಬ ವ್ಯೃತ್ಪತ್ತಿಗನುಗುಣವಾಗಿ ದೊಡ್ಡದಕ್ಕಿಂತ ದೊಡ್ಡದಾಗಿಯೂ ತಾನೇ 
ಪ್ರಪ೦ಚಾಕಾರನಾಗಿ ಪರಿಣಮಿಸಿದುದಾಗಿಯೂ “ಕೃಷ್ಣ ಪಿ೦ಗಳ೦” ಎ೦ಬ ಪದಕ್ಕೆ ಅಗ್ನಿಯಲ್ಲಿ 
ದಾಹಜನಕ ಶಕ್ತಿಯಿರುವಂತೆ ಪರಶಿವನಲ್ಲಿ ಒ೦ದು ಅನನ್ಯವಾದ es ಅಂತಹ 
ಶಕ್ತಿವಿಕಾಸದಿ೦ದ ಶಿವನು ಪ್ರಪ೦ಚಾಕಾರವಾಗಿ ಪರಿಣಮಿಸಿರುತ್ತಾನೆ. “ಸರ್ವೋ ವೈ ರುದ್ರಃ” 
“ತಸ್ಯಾವಯವಭೊತೇನ” ಇತ್ಯಾದಿ ಶ್ರುತಿಗಳು ಇದೇ ಅರ್ಥವನ್ನು ಬ (| . ಹ್‌ 
ನಿಜಶಕ್ತಿಯಿ೦ದ ಪರಶಿವನು ಶಬಲ(ಚಿತ್ರ) ವರ್ಣವುಳ್ಳವನಾದುದರಿ೦ದ ಬಲಭಾಗದಲ್ಲಿ 
ಕಪ್ಪಾಗಿಯೂ ಎಡಭಾಗದಲ್ಲಿ ಪಿ೦ಗಲವರ್ಣವಾಗಿಯೂ ಇರುವನೆಂದು ಅರ್ಥವು. 
“ಊರ್ಧ್ವರೇತಂ” ಎಂಬ ಪದಕ್ಕೆ ಕೆಲವರು ಭಾಷ್ಯಕಾರರು ಬ್ರಹ್ಮವು ಯೋಗಬಲದಿಂದ 
ಊರ್ಧ್ವರೇತಸ್ನುಳ್ಳುದೆ೦ಬ ಅರ್ಥವನ್ನು ಹೇಳಿರುತ್ತಾರೆ. ಇಲ್ಲಿ “ಕೃಶಾನುರೇತಾಸ್ಪರ್ವಜ್ಞಃ” ಎಂಬ 
ಅಮರಕೋಶಪ್ರಮಾಣಾನುಸಾರವಾಗಿ ಶಿವನು ಅಗ್ನಿಯೇ ರೇತಸ್ಸುಳ್ಳವನಾದುದರಿ೦ದ 
“ಕೃಶಾನುರೇತಾಃ” ಎನಿಸಿಕೊಳ್ಳುತ್ತಾನೆ. ಇ೦ತಹ ಅಗ್ನಿರೂಪವಾದ ರೇತಸ್ಸಿನ ಜ್ಹಾಲೆಯಾದರೊ 
ಊರ್ಧ್ವಾಕಾರವಾದ ಜ್ಹಾಲೆಯುಳ್ಳದ್ದಾದ್ದರಿ೦ದ ಪರಶಿವ ಬ್ರಹ್ಮನು 
ಊರ್ಧ್ವರೇತಸ್ಕವೆನಿಸುವದೆ೦ದೂ “ವಿರೂಪಾಕ್ಷಂ” ಎಂಬ ಪದಕ್ಕೆ “ವಿರೂಪಾಕ್ಷಸ್ತ್ರಿರೋಚನಃ” 
ಎ೦ಬ ಕೋಶೋಕ್ತಿಯಂತೆ ಸಕಲಜಗತ್ತಿಗೆ ಆಧಾರಭೂತಗಳಾದ ಸೂರ್ಯ ಚಂದ್ರ ಅಗ್ನಿಗಳೇ 
ಕಣ್ಣುಳ್ಳವನೆಂದೂ “ವಿಶ್ಚರೂಪಾಯ” ಎಂಬ ಪದಕ್ಕೆ ತಾನೇ ವಿಶ್ವಾಕಾರವಾಗಿ 
ಪರಿಣಮಿಸಿರುವುದರಿಂದ ಉಪಾದಾನಕಾರಣನಾಗಿಯೂ, ಜಗನ್ನಿಯಾಮಕನಾದುದರಿ೦ದ 
ನಿಮಿತ್ತಕಾರಣನಾಗಿಯೂ ಇರುವದೆ೦ದೂ “ಸರ್ವೋ ವೈರುದ್ರಃ” “ವಿಶ್ವಾಧಿಕೋ ರುದ್ರಃ” ಎಂಬ 
ಶ್ರುತಿಗಳೂ ಸಹ ಶಿವನಿಗೆ ವಿಶ್ವರೂಪತ್ವವನ್ನೂ ವಿಶ್ವಾಧಿಪತಿತ್ವವನ್ನೂ 
ಪ್ರತಿಪಾದಿಸುತ್ತವೆಯಾದುದರಿ೦ದ ಇ೦ತಹ ಪರಶಿವನಿಗೆ ನಮಸ್ಕಾರಮಾಡುವೆನೆ೦ದು ಶ್ರುತಿಯು 
ಪರಶಿವನನ್ನು ಸ್ತುತಿಸಿರುತ್ತದೆ. ಹೀಗೆ ಮಂತ್ರದಲ್ಲಿ ಬಂದಿರುವ ಯತ, ಸತ್ಯ ಪುರುಷ, ಕೃಷ್ಣಪಿ೦ಗಳ, 
ಊರ್ಧ್ವರೇತ, ವಿರೂಪಾಕ್ಷ ವಿಶ್ವರೂಪ ಎ೦ಬ ವಿಶೇಷಣಗಳು ಶಿವನಲ್ಲಿರುವ ಅಸಾಧಾರಣವಾದ 


ಗುಣಗಳನ್ನು ಬೋಧಿಸುವುದರಿಂದ ದಹರಪುಂಡರೀಕದಲ್ಲಿ ಉಪಾಸಿಸಲ್ಪಡುವ ವಸ್ತುವು 
ಶಕ್ತಿವಿಶಿಷ್ಟ ಪರಶಿವನೇ ಹೊರತು ಬೇರೆ ಪಸ್ತುವಲ್ಲವೆಂದು ಸ್ಪಷ್ಟವಾಗುತ್ತದೆ. 

ಶಂಕೆ: ಓಹೊ! ಇದೇನು? ದಹರಾಕಾಶದಲ್ಲಿ ಉಪಾಸಿಸಲ್ಪಡುವ ವಸ್ತುವು 
ಪರಶಿವರೆ೦ದು ಒಪ್ಪುತ್ತೇವೆ. ಆದರೆ ಆ ಶಿವನು ಮೂರು ಕಣ್ಣುಗಳುಳ್ಳವನು. ಉಮಾರೂಪವಾದ 
ಸ್ಥೂಲಪರಿಣಾಮವನ್ನು ಹೊಂದಿದ ಶಕ್ತಿಯುಳ್ಳವನು. ಕೃಶಾನುರೇತಸ್ನುಳ್ಳವನೂ, ಮಾನವರಂತೆ 
ವಾಗ್ದಿಪರ್ಯಾಸ, ಮನೋವಿಪರ್ಯಾಸಗಳಿಲ್ಲದವನು, ಎಂದು ಹೇಳಿರುವುದನ್ನು ನೋಡಿದರೆ 
ಶಿವನಿಗೂ ಒಂದು ಶರೀರವನ್ನು ಕಲ್ಪಿಸಿದ೦ತಾಗುವುದು. ಹಾಗೆ ಶಿವನಿಗೆ 
ಸ್ಥೂಲಶರೀರವಿರುವದಾದರೆ ಮಾನವಶರೀರಿಗಳಿಗುಂಟಾಗುವಂತೆ ಅವನಿಗೆ ಸುಖ ದುಃಖಾದಿ 
ಭೋಗಗಳು೦ಟಾಗಬಹುದಲ್ಲವೆ? 

ಸಮಾಧಾನ-- ಶರೀರವನ್ನು ಧರಿಸಿದ ಮೇಲೆ ಸುಖ ದುಃಖ ಭೋಗಾದಿಗಳನ್ನು 
ಅನುಭವಿಸಬೇಕೆ೦ಬುದನ್ನು ಅ೦ಗೀಕರಿಸಲೇಬೇಕು. ಆದರೆ ಸುಖ ದುಃಖ ಭೋಗಗಳೆಲ್ಲ ಜೀವ 
ಶರೀರಿಗಳಿಗೆ ಉ೦ಟಾಗುವುವಲ್ಲದೆ ಮಿಕ್ಕ ಶರೀರಿಗಳಿಗೆ ಬರಲಾರವು. ಪರಶಿವ ಬ್ರಹ್ಮದ 
ಶರೀರಕ್ಕೂ ಸುಖ ದುಃಖ ಭೋಗಗಳಿಗೆ ಕಾರಣವಾದ ಜೀವ ಶರೀರಗಳಿಗೂ ಬಹಳ 
ತಾರತಮ್ಯವು೦ಟು. ಪರಶಿವನಲ್ಲಿರುವ ತ್ರಿಲೋಚನತ್ವ ಕೃಷ್ಣ ಪಿ೦ಗಲತ್ವ ಊರ್ಧ್ವರೇತಸ್ವಾದಿ 
ಗುಣಗಳು ತನ್ನ ಇಚ್ಛಾವಶದಿ೦ದ ಬಂದಿರುತ್ತವೆ. ಜೀವರಿಗೆ ಬಂದಿರುವ ಶರೀರಗಳಾದರೋ 
ಅವರವರು ಮಾಡುವ ಪುಣ್ಯ ಪಾಪಕರ್ಮಗಳಿ೦ದ ಬಂದಿರುತ್ತವೆ. ಪರಶಿವನು ತ್ರಿಲೋಚನತ್ಹಾದಿ 
ಶರೀರವುಳ್ಳವನಾಗಿದ್ದರೂ 

“ಏಷ ಅಪಹತಪಾಪ್ಕಾವಿಜರೋ ವಿಮ್ಯತ್ಯುರ್ವಿಶೋಕೋ | 

ವಿಜಿಘತ್ಸೋತಪಿಪಾಸಃ ಸತ್ಯಕಾಮಃ ಸತ್ಯಸ೦ಕಲ್ಪಃ' 

(ಛಾಂದೋಗ್ಯ) 

ಪರಮಾತ್ಮನು ಪಾಪರಹಿತನೂ, ಮುಪ್ಪಿಲ್ಲದವನೂ, ಮರಣವಿಲ್ಲದವನೂ, 
ಶೋಕರಹಿತನೂ ಹಸಿವಿಲ್ಲವನನೂ, ಬಾಯಾರಿಕೆಯಿಲ್ಲದವನೂ, ಸತ್ಯಕಾಮನೂ, 
ಸತ್ಯಸ೦ಕಲ್ಪನೂ ಆಗಿರುತ್ತಾನೆ. ಜೀವಾತ್ಮನಾದರೋ ಪಾಪಪುಣ್ಯ ಕರ್ಮದಿಂದುಂಟಾದ 
ಶರೀರಗಳನ್ನು ಧರಿಸಿ ಆ ಪಾಪಪುಣ್ಯಗಳಿಗೆ ಅನುಗುಣವಾಗಿ “ರಮಣೀಯಚರಣಾಃ 
ರಮಣೀಯಾ೦ ಯೋನಿ ಮಾಪದ್ಯಂತೆ” “ಕಪೂಯಚರಣಾಃ ಕಪೂಯಾ೦ ಯೋನಿಂ” ಎಂದು 


ಅದೇ ಛಾ೦ದೋಗ್ಯದಲ್ಲಿ ಹೇಳಿರುವಂತೆ ಸುಖದುಃಖಗಳನ್ನನುಭವಿಸುತ್ತಾನೆ. ಪರಶಿವನು 
ಇಂತಹ ಹೇಯವಾದ ಶರೀರವನ್ನು ಧರಿಸದೆ ಸ್ವೇಚ್ಛಾಕಲ್ಪಿತರೀಲಾಮ೦ಗಲರೂಪಗಳಾದ 
ಅಪ್ರಾಕೃತದಿವ್ಯಶರೀರಗಳನ್ನು ಹೊ೦ದಿರುವುದರಿ೦ದ ಕರ್ಮಜನ್ಯವಾದ ಜೀವಶರೀರಗಳಿಗಿರುವ 
ದೋಷಗಳು ಇವನನ್ನೆಂದೂ ಸ್ಪರ್ಶಿಸುವುದಿಲ್ಲ “ಸ್ಥಿರೇಭಿರಂಗೈಃ ಪುರುರೂಪ ಉಗ್ರಃ” ಎ೦ಬ 
ಖಯಕ್‌ ಸಂಹಿತೆಯು ಇದೇ ಅರ್ಥವನ್ನೇ ಪ್ರತಿಪಾದಿಸಿರುತ್ತದೆ. 

ಶಂಕೆ-- ದಹರಾಕಾಶದಲ್ಲಿ ಉಪಾಸಿಸಲ್ಪಡುವ ವಸ್ತುವು ಪರಶಿವರೂಪವಾದ 
ವಸ್ತುವೆಂದು ನಿಶ್ಚಯವನಾದರೂ ಅದೇ ತೈತ್ತಿರೀಯ ಶ್ರುತಿಯಲ್ಲಿ 

ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ | 

ವಿಶ್ವಂ ನಾರಾಯಣಂ ದೇವಮಕ್ಷರಂ ಪರಮಂ ಪ್ರಭುಮ್‌ || 

ವಿಶ್ವತಃ ಪರಮಂ ನಿತ್ಯಂ ವಿಶ್ವಂ ನಾರಾಯಣಂ ಹರಿಂ | 

ವಿಶ್ವಮೇವೇದಂ ಪುರಷಃ ತದ್ದಿಶ್ರಮುಪಜೀವತಿ | | 

ಪತಿಂ ವಿಶ್ವಸ್ಯಾತ್ಮೇಶ್ವರ೦ ಶಾಶ್ವತಂ ಶಿವಮಚ್ಯುತಂ | 

ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಕಾನಂ ಪರಾಯಣಮ್‌ || 

ನಾರಾಯಣಃ ಪರೋಜ್ಯೋತಿರಾತ್ಮಾನಾರಾಯಣಃ ಪರಃ | 

ನಾರಾಯಣಪರಂ ಬ್ರಹ್ಮತತ್ತ್ವಂ ನಾರಾಯಣಃ ಪರಃ | | 

ನಾರಾಯಣಪರೋ ಧ್ಯಾತಾ ಧ್ಯಾನಂ ನಾರಾಯಣಃ ಪರಃ | 

ಯಚ್ಚ ಕಿ೦ಜಿಜ್ಜಗತ್ಸರ್ವ೦ ದೃಶ್ಯತೇ ಶ್ರೂಯತೇಇಪಿ ವಾ ||0೧|| 

(ತೈ. ಉ. ೪-೧೧-೨೪) 

ಯಾವನು ಸಾವಿರಾರು ತಲೆಗಳುಳ್ಳವನೂ, ಸಾವಿರಾರು ಕಣ್ಣುಳ್ಳವನೂ, ಪ್ರಪಂಚಕ್ಕೆ 
ಸುಖವನ್ನು ಕೊಡುವವನೂ, ಪ್ರಪಂಚ ಸ್ವರೂಪನೂ ನಾಶರಹಿತನೂ, ಶ್ರೇಷ್ಠನೂ, 
ನಿಗ್ರಹಾನುಗ್ರಹಶಕ್ತನೂ, ವ್ಯಾಪಕನೂ, ಸತ್ಯಸ್ವರೂಪನೂ, ವಿಶ್ವಕಾರಣನೂ, ಪುರುಷಶಬ್ದವಾಚ್ಕನೂ, 
ಪತಿಶಬ್ದವಾಚ್ಯನೂ, ಜೀವಾಧಿಪತಿಯೂ, ಶಾಶ್ವತನೂ, ನಿತ್ಯಮ೦ಗಳಸ್ವರೂಪನೂ, ಅಚ್ಯುತನೂ, 
ನಾರಾಯಣನಾಮಧೇಯನೂ ಆಗಿರುತ್ತಾನೆಯೋ, ಆತನೇ ಆತ್ಮನು, ಆತನೇ ಜ್ಯೋತಿ ಸ್ವರೂಪನು. 
ಆತನೇ ಪರಬ್ರಹ್ಮವೂ, ಪರವಸ್ತುವೂ, ಧ್ಯೇಯಸ್ವರೂಪವೂ, ಧ್ಯಾನಸ್ವರೂಪವೂ, 


ಧ್ಯಾತೃಸ್ವರೂಪವೂ ಆಗಿ ಕಾಣಲ್ಪಡುತ್ತಿರುವ ಚರಾಚರಾತ್ಮಕ ಜಗತ್ತೆಲ್ಲವೂ ನಾರಾಯಣಸ್ವರೂಪವೇ 
ಅಗಿರುತ್ತದೆ. 

ಎಂದು ನಾರಯಣನೇ ಪರಬ್ರಹ್ಮನೆಂದು ಹೇಳುವುದರಿಂದ ದಹರಾಕಾಶದಲ್ಲಿ 
ಧ್ಯಾನಿಸಲ್ಲಡುವ ವಸ್ತುವು ನಾರಾಯಣರೂಪವಸ್ತುವೇ ಹೊರತು ಪರಶಿವ ಸ್ವರೂಪ 
ವಸ್ತುವಲ್ಲವೆಂದು ನಿಶ್ಚಯವಾಗುವುದರಿ೦ದ ಹಿಂದೆ ಬಂದಿರುವ “ಯಃ ಪರಸ್ಪಮಹೇಶ್ವರಃ” 
ಎಂಬ ಮಂತ್ರದಲ್ಲಿರುವ ಮಹೇಶ್ವರ ಪದವು ಶಿವನಲ್ಲಿ ರೂಢವಾಗಿದ್ದರೂ ಮುಂದಿನ 
ಅನುವಾಕದಲ್ಲಿರುವ ನಾರಾಯಣ, ಹರಿ, ಅಚ್ಯುತ ಇತ್ಯಾದಿ ಪದಗಳ ಪರ್ಯಾಲೋಚನೆಯಿಂದ 
ಮಹೇಶ್ವರ ಶಬ್ದಕ್ಕೆ “ಮಹಾಂಶ್ಚಾಸೌ ಈಶ್ವರಶ್ಚ ಮಹೇಶ್ವರಃ” ಎಂದು ಕರ್ಮಧಾರಯ 
ಸಮಾಸವನ್ನಾಶ್ರಯಿಸಿ ಮಹೇಶ್ವರಪದದ ರೂಢ್ಯರ್ಥವನ್ನು ಬಿಟ್ಟು ಅವಯವಾರ್ಥಸ್ವೀಕಾರಮಾಡಿ 
ನಾರಾಯಣಪರವೆಂದು ಅರ್ಥ ಮಾಡುವುದಾದರೆ ಉಪಕ್ರಮ, ಉಪಸಂಹಾರಗಳಿಗೆ 
ಏಕಾರ್ಥವು ಸಿದ್ಧಿಸಿದ೦ತಾಗುತ್ತದೆ. 

ಸಮಾಧಾನ-- ಇದಕ್ಕಾಗಿ ಬೇರೆ ಬೇರೆ ಶ್ರುತಿಗಳನ್ನೂ ಪ್ರಕರಣವನ್ನೂ 
ಪರ್ಯಾಲೋಚಿಸಿ ಮಹೇಶ್ವರಪದಕ್ಕೆ ಅರ್ಥವನ್ನು ನಿರ್ಧರಿಸಬೇಕಾಗಿದೆ. 

ಹೃತ್ಸುಂಡರೀಕಂ ವಿರಜಂ ವಿಶುದ್ಧಂ ವಿಚಿ೦ತ್ಯ ಮಧ್ಯೇ ವಿಶದ೦ ವಿಶೋಕಮ್‌ | 

ಅಚಿ೦ತ್ಯಮವ್ಯಕ್ತಮನ೦ತರೂಪಂ ಶಿವಂ ಪ್ರಶಾ೦ತಮಮೃತಂ ಬ್ರಹ್ಮಯೋನಿಮ್‌ || 

ತದಾದಿಮಧ್ಯಾಂತವಿಹೀನಮೇಕ೦ ವಿಭುಂ ಚಿದಾನಂದ ಮರೂಪಮದ್ದುತಮ್‌ | 

ಉಮಾಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾ೦ತಂ 


(ಕೈವಲ್ಯೋಪನಿಷತ್‌ ಖಂ. ೧) 

ಹೃತ್ಬುಂಡರೀಕ೦- ಯಾವ ಹೈದಯಕಮಲವಿರುತ್ತದೆಯೋ, ತಸ್ಯ ಮಧ್ಯೇ-ಆ ಕಮಲದ 
ಮಧ್ಯಭಾಗದಲ್ಲಿ ವಿರಜ೦-ರಾಗದ್ವೇಷಗಳಿ೦ದ ಶೂನ್ಯವಾದ, ವಿಶುದ್ಧಂ-ಹುಟ್ಟುವುದು, ಇರುವುದು, 
ಬೆಳೆಯುವುದು ಪರಿಣಾಮ ಹೊಂದುವುದು, ಕ್ಷೀಣವಾಗುವುದು, ನಶಿಸುವುದು ಎಂಬ 
ಷಡೂರ್ಮಿಗಳಿಲ್ಲದ, ವಿಚಿ೦ತ್ಯಂ-ಇಷ್ಟೆ ಪರಿಮಾಣವುಳ್ಳದ್ದೆಂದು ಮನಸ್ಸಿಗೆ ಗೋಚರಿಸದ, 
ಅವ್ಯಕ್ತಂ-ಅಜ್ಞಾನಾವೃತನಾದ ಜೀವಾತ್ಮನಿಗೆ ನಿಲುಕದ, ಅನ೦ತರೂಪ೦-ಅಪರಿಚ್ಛಿನ್ನಾಕಾರವಾದ, 
ಶಿವಂ-ಸರ್ವಾಧಾರನೂ, ಮ೦ಗಲಸ್ವರೂಪನೂ ಆಗಿರುವ, ಪ್ರಶಾ೦ತ೦-ಗಾಳಿಯಿಲ್ಲದ ದೀಪದಂತೆ 


ನಿಶ್ಚಂಚಲವಾದ, ಅಮೃತ೦- ನಿತ್ಯವಾಗಿರುವ ಬ್ರಹ್ಯಯೋನಿಂ- ಯಗಾದಿವೇದಗಳಿಗೂ 
ಚತುರ್ಮುಖ ಬ್ರಹ್ಮನಿಗೂ ಉತ್ಪತ್ತಿಗೆ ಕಾರಣವಾದ, ತತ್‌ - ಪ್ರಸಿದ್ದವಾದ ಆದಿಮಧ್ಯಾಂತ 
ವಿಹೀನ೦- ಉತ್ಪತ್ತಿವೃದ್ಧಿಹಾನಿಗಳಿಲ್ಲದ, ಏಕ೦- ಸಜಾತೀಯಾದಿ ಭೇದಶೂನ್ಯವಾದ, ವಿಭುಂ- 
ಆಕಾಶದಂತೆ ವ್ಯಾಪಕವಾದ, ಚಿದಾನ೦ದ೦-ನಿತ್ಯಜ್ಞಾನ ನಿತ್ಯಸುಖಗಳಿಗಾಶ್ರಯವಾದ, ಅರೂಪಂ- 


ಅವಯನಶೂನ್ಯವಾದ, ಅದ್ಬುತಂ-ಅಣಿಮಾದಿ ಅಷ್ಟೆ ಫ್ರರ್ಯಗಳಿಂದ 
ಆಶ್ಚರ್ಯವನ್ನುಂಟುಮಾಡುವ, ಉಮಾಸಹಾಯಂ ಸೃಷ್ಟಿಸ್ಥಿತ್ಯಾದಿಗಳಿಗೆ ಅನುಕೂಲವಾಗಿರುವ 


ನಿಜಶಕ್ತಿಯಿ೦ದ ಕೂಡಿದ ಪರಮೇಶ್ವರಂ- ನಿರತಿಶಯವಾದ ಐಶ್ವರ್ಯವುಳ್ಳ ಪ್ರಭುಂ- 
ನಿಗ್ರಹಾನುಗ್ರಹದಲ್ಲಿ ಶಕ್ತನಾದ, ತ್ರಿಲೋಚನ೦- ಸೂರ್ಯ ಇಂದ್ರ ಅಗ್ನಿಯೆ೦ಬ ಮೂರು ಕಣ್ಣುಳ್ಳ 
ನೀಲಕ೦ಠ೦- ಸಮುದ್ರಮಥನದಲ್ಲಿ ಹುಟ್ಟಿದ ವಿಷವನ್ನು ಕ೦ಠದಲ್ಲಿ ಧರಿಸಿದ, ಪ್ರಶಾ೦ತ೦- 
ಪೂರ್ಣಕುಂಭದಂತೆ ಶಾಂತವಾಗಿರುವ ಬ್ರಹ್ಮವನ್ನು ಧ್ಯಾನಿಸಬೇಕು. 
ವಾಲಾಗ್ರಮಾತ್ರಂ ಹೃದಯಸ್ಯ ಮಧ್ಯೇ ವಿಶ್ವೇದೇವ೦ ಜಾತವೇದಂ ವರೇಣ್ಯಂ | | 
(ಅಥರ್ವಶಿರಸ್ಸು) 
“ವಾಲಾಗ್ರಮಾತ್ರಂ- ಕೂದಲಿನ ತುದಿಯೋಪಾದಿಯಲ್ಲಿ ಅತಿಸೂಕ್ಷ್ಮವಾಗಿರುವ, 
ವಿಶ್ವೇದೇವಂ- ಸಕಲದೇವತಾಸ್ವರೂಪನಾಗಿರುವ, ಜಾತವೇದಂ- ವೇದಗಳ 
ಉತ್ಪತ್ತಿಸ್ಥಾನನಾಗಿಯೂ, ಅಥವಾ-ಸಕಲಪ್ರಾಣಿಗಳಿಗೆ ಆಧಾರವಾಗಿಯೂ, ಸಕಲ 
ಚರಾಚರಪ್ರಪ೦ಚಜನಕನಾಗಿಯೂ ಇರುವ, ವರೇಣ್ಯಂ - ಶ್ರೇಷ್ಠನಾಗಿರುವ ಬ್ರಹ್ಮವಾಚ್ಯವಾದ 
ಪರಶಿವನನ್ನು ಹೃದಯಸ್ಯ ಹೊಟ್ಟೆ ಮತ್ತು ಎದೆ ಇವುಗಳ ನಡುವೆ ಇರುವ ದಹರಪು೦ಡರೀಕದ, 
ಮಧ್ಯೇ - ಮಧ್ಯಭಾಗದಲ್ಲಿ ಧ್ಯಾನಿಸತಕ್ಕದ್ದು ಮತ್ತು 
ಅ೦ಗುಷ್ಕಮಾತ್ರಃ ಪುರುಷೋ ಜ್ಯೋತಿರಿವಾಧೂಮಕಃ ಈಶಾನೋ ಭೂತಭವ್ಯಸ್ಯ | 
(ಕಠ ಆಧ್ಯಾ ೨-ಮಂ. ೧೩) 
ಅ೦ಗುಷ್ಕಮಾತ್ರಃ- ಹೆಬ್ಬೆರಳಿನಷ್ಟು ಅಳತೆಯುಳ್ಳ ಪುರುಷಃ “ಪುರಿ ಶೇತ ಇತಿ 
ಪುರುಷಃ” ಎಂಬ ವೃೃತ್ಪತ್ತಿಯಂತೆ ಹೃದಯಪುಂಡರೀಕದ ಮಧ್ಯದಲ್ಲಿ ವಾಸವಾಗಿರುವ, 
ಅಧೂಮಕಃ- ಹೊಗೆಯಾಡದಿರುವ, ಜ್ಯೂತಿರಿವ- ಬೆಂಕಿಯ ಜ್ಞಾಲೆಯೋಪಾದಿಯಲ್ಲಿ 
ನಿರ್ಮಲಪ್ರಕಾಶವುಳ್ಳ ಪರಶಿವನು, ಭೂತಭವ್ಯಸ್ಯ- ಭೂತಭವಿಷ್ಯದ್ದರ್ತಮಾನಕಾಲೀನವಾದ 
ವಸ್ತುಗಳಿಗೆಲ್ಲ ಈಶಾನಃ - ನಿಯಾಮಕನಾಗಿರುತ್ತಾನೆ. 


ಶಂಕೆ- ಈ ಮಂತ್ರದಲ್ಲಿ “ಅಂಗುಷ್ಠಮಾತ್ರಃ” ಹೆಬ್ಬೆರಳಿನಷ್ಟು ಸೂಕ್ಷ್ಮಾಕಾರವುಳ್ಳವನು 


ಬ ಬ 
ಎ೦ಬ ಶಬ್ದವಿರುತ್ತದೆ. ಈ ಶಬ್ದವು ಪರಿಚ್ಚಿನ್ನನೂ, ಅಲ್ಪಜ್ಞನೂ, ಅಲ್ಪಶಕ್ತನೂ ಆದ ಜೀವಾತ್ಮನ 


ಧರ್ಮವನ್ನು ಬೋಧಿಸುತ್ತದೆಯಲ್ಲದೆ, ಅಪರಿಚ್ಛಿನ್ನನೂ, ಪರಿಮಾಣರಹಿತನೂ, ಸರ್ವಜ್ಞನೂ, 
ಅನ೦ತಶಕ್ತಿಯುತನೂ ಆದ ಪರಶಿವನ ಧರ್ಮವನ್ನು ಬೋಧಿಸುವುದಿಲ್ಲ ಮತ್ತು 

ಅ೦ಗುಷ್ಕಮಾತ್ರೋ ರವಿತುಲ್ಕರೂಪಃ 

ಸ೦ಕಲ್ಪಾಹಂಕಾರಸಮನ್ವಿತೋ ಯಃ | | 

(ಶ್ವೇತಾಶ್ಚತರ ಅಧ್ಯಾ ೫-ಮಂ. ೮) 

ಎಂಬ ಶ್ವೇತಾಶ್ಚತರೋಪನಿಷತ್ತಿನಲ್ಲಿಯೂ ಸಹ ಜೀವಾತ್ಮನಿಗೆ 
ಅ೦ಗುಷ್ಠಪರಿಮಾಣತ್ವವನ್ನು ಸ್ಪಷ್ಟವಾಗಿ ಹೇಳಿರುತ್ತದೆ. ಪರಶಿವನಿಗೆ ಅಂತಹ ಅಂಗುಷ್ಠ 
ಪರಿಮಾಣತ್ವವನ್ನು ಯಾವ ಶ್ರುತಿಯಲ್ಲಿಯೂ ಹೇಳಿರುವುದಿಲ್ಲ ಆದುದರಿಂದ ಈ ಮಂತ್ರವು 
ಜೀವಾತ್ಮಬೋಧಕವೇ ಹೊರತು ಪರಶಿವಬೋಧಕವಲ್ಲವೆಂದು ನಿರ್ಧರಿಸಬೇಕಾಗುವುದು. 
“ಅ೦ಗುಷ್ಠಮಾತ್ರಃ ಪುರುಷಃ” ಎಂಬೀ ಪೂರ್ವವಾಕ್ಕದ ಮುಂದೆ “ಜ್ಯೋತಿರಿವಾಧೂಮಕಃ” 
ಹೊಗೆಯಿಲ್ಲವ ಜ್ಯೋತಿಯಂತೆ ಪ್ರಕಾಶವುಳ್ಳವನೆಂದೂ “ಈಶಾನೋ ಭೂತಭವ್ಯಸ್ಯ' 
ಭೂತಭವಿಷ್ಯದ್ದರ್ತಮಾನಕಾಲದಲ್ಲಿರುವ ವಸ್ತುಗಳಿಗೆಲ್ಲ ಸ್ಥಾಮಿಯೆ೦ದೂ, ಸರ್ವಕರ್ತನೂ, 
ನಿತ್ಯಶುದ್ದನೂ ಆದ ಪರಮಾತ್ಮನೆಂಬ ಅರ್ಥವನ್ನು ಕೊಡುವ ವಾಕ್ಯಗಳಿರುತ್ತವೆ. ಹೀಗೆ 
ಪೂರ್ವೋತ್ತರ ವಾಕ್ಯಗಳು ಜೀವಾತ್ಮ ಪರಮಾತ್ಮ ಇವರೀರ್ವರನ್ನು ಬೋಧಿಸುವುದರಿಂದ 
ದಹರಾಕಾಶದಲ್ಲಿ ಪ್ರಕಾಶಿಸುತ್ತಿರುವ ವಸ್ತುವು ಪರಶಿವರೂಪವಾದ ವಸ್ತುವೇ ಎಂದು ಹೇಗೆ 
ನಿಶ್ಚಯಿಸಲಾದೀತು! 

ಸಮಾಧಾನ ಬ್ರಹ್ಮಸೂತ್ರದ ಪ್ರಥಮಾಧ್ಯಾಯದ ಮೂರನೆಯ ಪಾದದಲ್ಲಿ 
ಇಪ್ಪತ್ತುಮೂರನೆಯ “ಶಬ್ದಾದೇವ ಪ್ರಮಿತಃ' ಎಂಬ ಸೂತ್ರದಲ್ಲಿ ಅಂಗುಷ್ಪ ಪರಿಮಾಣತ್ವವು 
ಪರಶಿವನಿಗೆ ಇರುತ್ತದೆಯಲ್ಲದೆ ಜೀವಾತ್ಮನಿಗಿರುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿರುತ್ತದೆ. 
ಹೇಗಂದರೆ “ಪ್ರಮಿತಃ” ಕಠೋಪನಿಷತ್ತಿನಲ್ಲಿ ಬಂದಿರುವ ಅಂಗುಷ್ಟ ಪರಿಮಾಣವುಳ್ಳ ಪುರುಷನು 
ಪರಮಾತ್ಮನೇ ಆಗಿರುವನಲ್ಲದೆ ಜೀವಾತ್ಮನಾಗಿರುವುದಿಲ್ಲ ಏಕಂದರೆ “ಶಬ್ದಾದೇವ” 
ಪರಮೇಶ್ವರತ್ವಬೋಧಕವಾದ ಶಬ್ದವಿರುವುದರಿ೦ದ ಅಂದರೆ “ಅ೦ಗುಷ್ಠಮಾತ್ರಃ ಪುರುಷಃ” 
ಎ೦ಬ ವಾಕ್ಕದ ಮುಂದೆ “ಈಶಾನೋ ಭೂತಭವ್ಯಸ್ಯ” ಹಿಂದೆಯೂ, ಈಗಲೂ, ಮುಂದೆಯೂ 


ಇರುವ ಸಮಸ್ತಪದಾರ್ಥಗಳಿಗೆಲ್ಲ ಸ್ಥಾಮಿಯಾಗಿರುವನು ಎಂಬ ವಾಕ್ಕದಲ್ಲಿರುವ ಸಕಲ 
ವಸ್ತುನಿಯಾಮಕತ್ವರೂಪವಾದ ಅಸಾಧಾರಣಧರ್ಮವೂ ಮತ್ತು “ಈಶಾನ” ಪದವಾಚ್ಯತ್ವವೂ 
ಅಲ್ಪಜ್ಞನಾದ ಜೀವಾತ್ಮನಿಗೆ ಎಂದಿಗೂ ಸಂಭವಿಸುವುದಿಲ್ಲ ಅಂತಹ ಧರ್ಮವು ವಸ್ತುತಃ 
ಅಪರಿಚ್ಚಿನ್ನನಾದ ಪರಶಿವನೊಬ್ಬನಲ್ಲಿಯೇ ಇರುತ್ತದೆಯೆಂದು ನಿಶ್ಚಯಿಸತಕ್ಕದ್ದು ಹಾಗಾದರೆ - 
ಅಮಂತ್ರದ ಪೂರ್ವವಾಕ್ಯದಲ್ಲಿ ಬಂದಿರುವ “ಅ೦ಗುಷ್ಕಮಾತ್ರಃ ಪುರುಷಃ” ಎಂಬಲ್ಲಿರುವ 
ಅ೦ಗುಷ್ಠ ಪರಿಮಾಣತ್ಚವು ಪರಶಿವನಲ್ಲಿ ಹೇಗೆ ಸ೦ಭವಿಸುವುದೆ೦ದರೆ, ಈ ಅಂಗುಷ್ಠ 
ಪರಿಮಾಣತ್ನನೆಂಬ ಧರ್ಮವು ಪರಶಿವನಲ್ಲಿರುವ ಸ್ವಾಭಾವಿಕ ಧರ್ಮವಲ್ಲದಿದ್ದರೂ 
ಔಪಾಧಿಕಧರ್ಮವೆ೦ದು ಅಂಗೀಕರಿಸಲೇಬೇಕು. ಏಕೆ೦ದರೆ- ಸಕಲಮಾನವರ ಹೃದಯಕೋಶವು 
ಅವರವರ ಅಂಗುಷ್ಠ (ಹೆಬ್ಬೆರಳು) ಪರಿಮಾಣ (ಅಳತೆ) ವುಳ್ಳದ್ದಾದ್ದರಿಂದ ಅಂತಹ ಉಪಾಸಕರ 
ಅ೦ಗುಷ್ಠ ಪರಿಮಾಣದ ಹೃದಯಕೋಶದಲ್ಲಿ ಸರ್ವಾನುಗ್ರಾಹಕನಾದ ಪರಶಿವನು ಯಾವಾಗಲೂ 
ಆ ಹೃದಯಕೋಶ ಪರಿಮಿತಿಯಾಗಿಯೇ ವಾಸಮಾಡುತ್ತಾನೆ. ಆದ್ದರಿಂದ ಅಂತಹ 
ಹೃದಯಕೋಶಾ೦ತರ್ವರ್ತಿಯಾದ ಪರಶಿವನಿಗೂ ಸಹ ಔಪಾಧಿಕವಾದ ಅಂಗುಷ್ಠ ಪರಿಮಿತತ್ವವು 
ಸಂಭವಿಸುತ್ತದೆಯೇ ಹೊರತು ಅಣುಪರಿಮಾಣನಾದ ಜೀವಾತ್ಮನಿಗೆ ಅಂಗುಷ್ಟ ಪರಿಮಾಣತ್ವವು 
ಸಂಭವಿಸುವುದಿಲ್ಲ ಮತ್ತು ಈ ಮಂತ್ರದಲ್ಲಿ “ಈಶಾನ” ಎಂಬುದೊಂದು 
ವಿಶೇಷಪದವಿರುವುದರಿಂದ ಈ ಈಶಾನಪದವು “ಈಶ್ವರಃ ಶರ್ವ ಈಶಾನಃ” ಎಂಬ 
ಕೋಶಪ್ರಮಾಣದಿಂದಲೂ ಶಿವನೊಬ್ಬನಲ್ಲಿಯೇ ಪ್ರಸಿದ್ಧವಾಗಿರುವುದರಿಂದಲೂ ಸಹ 
“ಅಂಗುಷ್ಟ. et ಈಶಾನೋ ಭೂತಭವ್ಯಸ್ಯ” ಎಂಬೀ ಕಠವಲ್ಲಿಯ ಮಂತ್ರದಿಂದ 
ದಹರಪುಂಡರೀಕದಲ್ಲಿ ಉಪಾಸಿಸಲ್ಪಡುವ ವಸ್ತುವು ಶಿವರೂಪವಸ್ತುವಲ್ಲದೆ ಬೇರೆ ಯಾವದೂ 
ಅಲ್ಲವೆಂದು ದೃಢಪಡುತ್ತದೆ. 

ಹೀಗೆ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬಂದಿರುವ ಪರಶಿವನನ್ನು ಬೋಧಿಸುವ 
ವಿಶೇಷಶಬ್ದಗಳನ್ನು ಪರಿಶೀಲಿಸುವುದರಿ೦ದ “ತಸ್ಮಿನ್‌ ಯದಂತಸ್ತದುಪಾಸಿತವ್ಯಂ” ಎಂಬ 
ತೈಕ್ತಿರೀಯಶ್ರುತಿಯಲ್ಲಿ ಬಂದಿರುವ ಸಾಮಾನ್ಯವಾದ “ಯತ್‌ ತತ್‌” ಎಂಬ ಪದಗಳಿಗೆ 
ಶಿವರೂಪವಾದ ವಸ್ತುವೆಂದೇ ಸಿದ್ಧವಾಗುತ್ತದೆ. ಹಾಗಿಲ್ಲದಿದ್ದರೆ ಅದೇ ತೈತ್ತಿರೀಯದಲ್ಲಿ ಮುಂದೆ 
ಬರುವ ಮಂತ್ರಗಳಲ್ಲಿ “ಮಹೇಶ್ವರ, ವಿರೂಪಾಕ್ಷ, ಕೃಷ್ಣಪಿಂಗಳ” ಮುಂತಾದ ವಿಶೇಷಶಬ್ದಗಳಿಗೆ 
ಅರ್ಥವೇ ಇಲ್ಲದಂತಾಗುತ್ತದೆಯೆಲ್ಲದೆ, “ಕೈವಲ್ಯ ಅಥರ್ವಶಿರಸ್ಸು ಕಠವಲ್ಲಿ” ಮುಂತಾದ ಅನೇಕ 


ಉಪನಿಷತ್ತುಗಳಲ್ಲಿ ಬಂದಿರುವ “ಶಿವ, ಅಮೃತ, ಉಮಾಸಹಾಯ, ಪರಮೇಶ್ವರ, ನೀಲಕ೦ಠ, 
ತ್ರಿಲೋಚನ, ಜಾತವೇದ, ಈಶಾನ” ಮುಂತಾದ ಶಿವನಲ್ಲಿ ರೂಢವಾಗಿರುವ ವಿಶೇಷಪದಗಳು 
ಸಹ ವ್ಯರ್ಥಗಳಾಗಬೇಕಾಗುತ್ತವೆ. “ಅಗ್ನೀಷೋಮೀಯಂ ಪಶುಮಾಲಭೇತ” ಅಗ್ನೀಷೋಮ 
ಎಂಬುದೊಂದು ಯಾಗ. ಆ ಯಾಗದಲ್ಲಿ ಪಶುವನ್ನು ವಧಿಸಬೇಕೆಂಬ ಈ ಮಂತ್ರವು 
ಪಶುವಧೆಯನ್ನು ವಿಧಿಸುತ್ತದೆ. ಈ ಪ್ರೇರಣವಾಕ್ಕದಲ್ಲಿ “ಪಶು” ಎಂಬ 
ಸಾಮಾನ್ಯಪದವಿರುವುದರಿ೦ದ ಅದು ನಾಲ್ಕು ಕಾಲುಳ್ಳ ಯಾವ ಪಶುವನ್ನಾದರೂ ವಧಿಸಬೇಕೆಂಬ 
ಅರ್ಥವನ್ನು ಕೊಡುತ್ತದೆಯಲ್ಲದೆ ಇಂತಹ ಪಶುವನ್ನೇ ವಧಿಸಬೇಕೆಂಬ ವಿಶೇಷಾಕಾರವಾದ 
ಅರ್ಥವನ್ನು ಕೊಡುವುದಿಲ್ಲ. ಆದುದರಿಂದ ಆ ಅಗ್ನೀಷೋಮಯಾಗದಲ್ಲಿ ವಧಿಸಬೇಕಾದುದು 
ಎಂತಹ ಪಶುವಾಗಿರಬೇಕೆ೦ಂಬ ಸ೦ದೇಹವು೦ಟಾಗುತ್ತದೆ. 

ಪರಿಹಾರ- ಹೀಗೆ ಸಾಮಾನ್ಯವಾಗಿ ಪಶುವಿಧಾನಮಾಡಿ ಮುಂದೆ “ಛಾಗಸ್ಯ ಹವಿಷೋ 
ವಪಾಯಾ ಮೇಧಸಃ” ಆ ಗಂಡು ಅಡಿನ ಹೃದಯದಲ್ಲಿರುವ ವಪೆ (ಮಾ೦ಸದಪೊರೆ) ಯನ್ನು 
ಹವಿಸ್ಸನ್ನಾಗಿ ಮಾಡಬೇಕೆಂಬ ಅರ್ಥವನ್ನು ಕೊಡುವ ವಿನಿಯೋಗ ಮಂತ್ರವು ಬಂದಿರುತ್ತದೆ. ಈ 
ಮಂತ್ರದಲ್ಲಿ ಛಾಗವೆಂಬ ವಿಶೇಷ ಪದವು ಬಂದಿರುವುದರಿಂದ “ಅಗ್ನೀಷೋಮೀಯಂ 
ಪಶುಮಾಲಭೇತ” ಎ೦ಬ ವಿಧಿವಾಕ್ಯದಲ್ಲಿರುವ ಸಾಮಾನ್ಯವಾದ ಪಶುಪದಕ್ಕೆ ಛಾಗರೂಪವಾದ 
ಪಶುವೆಂಬ ಅರ್ಥವು ದೃಢಪಡುತ್ತದೆ. ಹೀಗೆ ಸಾಮಾನ್ಯವಾದ ಪಶುಪದಕ್ಕೆ ಭಾಗರೂಪವಾದ 
ವಿಶೇಷಾರ್ಥವನ್ನು ಮಾಡದಿದ್ದಲ್ಲಿ “ಅಗ್ನೀಷೋಮೀಯಂ” ಎಂಬ ವಿಧಿವಾಕ್ಯಕ್ಕೂ “ಛಾಗಸ್ಯ 
ಹವಿಷೋ” ಎಂಬ ವಿನಿಯೋಗವಾಕ್ಕಕ್ಕೂ ಏಕವಾಕ್ಯತ್ವವೇ ಬರುವುದಿಲ್ಲವಾದುದರಿಂದ 
ಸಾಮಾನ್ಯವಾದ ಪಶುಪದಕ್ಕೆ ಛಾಗರೂಪ ವಿಶೇಷಾರ್ಥವನ್ನು ಸ್ವೀಕರಿಸಬೇಕೆಂದು 
ಪೂರ್ವಮೀಮಾಂಸೆಯಲ್ಲಿ “ಛಾಗೋ ವಾ ಮಂತ್ರವರ್ಣಾತ್‌” ಎಂಬ ಸೂತ್ರದಿಂದ 
ಸಿದ್ಧಾ೦ತಗೊಳಿಸಲ್ಪಟ್ಟಿರುತ್ತದೆ. ಇದಕ್ಕೆ “ಛಾಗಪಶುನ್ಯಾಯ”ವೆಂದು ಹೇಳುತ್ತಾರೆ. ಹೀಗೆ ಬೇರೆ 
ಬೇರೆ ಮಂತ್ರಗಳಲ್ಲಿ ಬಂದಿರುವ ಆಯಾಯ ವಿಶೇಷಪದಗಳನ್ನು ಪರ್ಯಾಲೋಚಿಸಿ, ಸಾಮಾನ್ಯ 
ಪದಗಳಿಗೆ ಅರ್ಥನಿಶ್ಚಯ ಮಾಡಬೇಕೆಂಬ “ಛಾಗಪಶುನ್ಯಾಯ” ಪರಾಮರ್ಶೆಯಿಂದ “ತಸ್ಮಿನ್‌ 
ಯದಂತಸ್ತದುಪಾಸಿತವ್ಯಂ” ಎಂಬ ಸಾಮಾನ್ಯಾರ್ಥಬೋಧಕವಾದ ಹಿಂದಿನ ಮಂತ್ರದಲ್ಲಿ 
ಯತ್‌ತತ್‌ ಪದಗಳಿಗೆ ದಹರಪು೦ಡರೀಕದಲ್ಲಿರುವ ವಸ್ತುವೆಂದು ಸಿದ್ಧವಾಗುತ್ತದೆ. ಇದರಂತೆ 


“ಅಥ ಯದಿದಮಸ್ಕಿನ್‌ ಬ್ರಹ್ಮಪುರೇ ದಹರಂ ಪುಂಡರೀಕ೦ 
ವೇಶ್ವದಹರೋಸಸ್ಥಿನ್ನಂತರಾಕಾಶಸ್ತ್ರಸ್ಕಿನ್‌ ಯದಂತಸ್ತದನ್ನೇಷ್ಟವ್ಯಂ ತದ್ದಾವ ಜಿಜ್ಞಾಸಿತವ್ಯಂ” 
(ಛಾಂದೋಗ್ಯ) 

ಹಿಂದೆ ಬೇರೆ ಬೇರೆ ವಿದ್ಯೆಗಳನ್ನು ಉಪದೇಶಮಾಡಿದ ಬಳಿಕ ದಹರವಿದ್ಯೆಯನ್ನು 
ಉಪದೇಶಿಸುವ ಸಮಯದಲ್ಲಿ“ಉದ್ದಾಲಕನು ಶ್ವೇತಕೇತು” ಎ೦ಬ ತನ್ನಮಗನನ್ನುಕುರಿತು ಎಲೈ 
ಶ್ವೇತಕೇತುವೇ! ಅಥ- ಇತರ ವಿದ್ಯೆಯನ್ನು ಉಪದೇಶ ಮಾಡಿದನಂತರದಲ್ಲಿ ಯದಿದಂ - 
ಸಮೀಪದಲ್ಲಿರುವ ಬ್ರಹ್ಮದ ವಾಸಸ್ಥಾನವೆನಿಸಿದ ಯಾವ ಶರೀರರೂಪವಾದ ಗೃಹವಿರುತ್ತದೆಯೋ! 
ಅಸ್ಮಿನ್‌ ಬ್ರಹ್ಮಪುರೇ- ಈ ಬ್ರಹ್ಮಪುರವೆನಿಸಿದ ಶರೀರದಲ್ಲಿ ದಹರ೦ - ಅತಿಸೂಕ್ಷ್ಮವಾದ, 
ಪುಂಡರೀಕಂ- ಯಾವ ದಹರಾಕಾಶವು, ವೇಶ್ಯ ಆ ಬ್ರಹ್ಮಕ್ಕೆ ಗೃಹವಾಗಿರುತ್ತದೆಯೋ ! ಅಸ್ಕಿನ್‌- ಈ 
ದಹರಾಕಾಶದಲ್ಲಿ ಅ೦ತರಾಕಾಶಃ- ಮಧ್ಯದಲ್ಲಿ ಆಕಾಶದಂತೆ ವ್ಯಾಪಕವೂ, ಅಮೂರ್ತವೂ ಆದ 
ಬ್ರಹ್ಮವಿರುತ್ತದೆ, ಹೀಗಿರಲು, ತಸ್ಮಿನ್‌- ಆ ಹೃದಯಾಕಾಶದಲ್ಲಿ ಯತ್‌ ಅಂತಃ 
ಅ೦ತರ್ಯಾಮಿಯಾದ ಯಾವ ವಸ್ತುವಿರುತ್ತದೆಯೋ ತತ್‌- ಆ ಬ್ರಹ್ಮರೂಪವಾದ ವಸ್ತುವನ್ನು 
ಅನ್ವೇಷ್ಟವ್ಯಂ- ಹುಡುಕತಕ್ಕದ್ದು ತದ್ದಾವ- ಅನ್ನೇಷಿಜೀಯವಾದ ಅಂತಹ ವಸ್ತುವನ್ನು 
ಜಿಜ್ಞಾಸಿತವ್ಯಂ- ವಿಚಾರ ಪುರ್ವಕ ನಿರ್ಣಯಿಸಿ ಅರಿಯತಕ್ಕದ್ವು 

ಈ ಮಂತ್ರದಲ್ಲಿ ಹೃದಯಪುಂಡರೀಕದಲ್ಲಿ ಯಾವುದು ಇದೆಯೋ ಆ ವಸ್ತುವನ್ನೇ 
ಅರಿಯತಕ್ಕದ್ದು ಎ೦ದು ಹೇಳಿರುವುದರಿಂದ ಅಲ್ಲಿ ಶಿವ ಎ೦ಬ ವಿಶೇಷಾರ್ಥವನ್ನು ಬೋಧಿಸುವ 
ಪದವಾಗಲಿ ಮತ್ತು ಇತರ ದೇವತೆಯನ್ನು ಬೋಧಿಸುವ ಪದವಾಗಲಿ ಒಂದೂ ಕಂಡು 
ಬರುವುದಿಲ್ಲ. ಹೃದಯಾಕಾಶದಲ್ಲಿ ಯಾವ ವಸ್ತುವಿದೆಯೋ ಆ ವಸ್ತುವನ್ನು ಹುಡುಕಬೇಕು. ಆ 
ವಸ್ತುಸ್ವರೂಪನನ್ನೇ ತಿಳಿಯಬೇಕೆಂದು ಹೇಳಿದ್ದರೂ “ಕೈವಲ್ಯ ಅಥರ್ವಶಿರ, ಕಠವಲ್ಲಿ' 
ಮುಂತಾದ ಅನೇಕ ಉಪನಿಷತ್ತುಗಳಲ್ಲಿ ಬಂದಿರುವ ಶಿವನಲ್ಲಿಯೇ ರೂಢವಾಗಿರುವ 
“ಉಮಾಸಹಾಯ, ತ್ರಿಲೋಚನ, ನೀಲಕಂಠ” ಮುಂತಾದ ಅಸಾಧಾರಣಗಳಾದ ವಿಶೇಷ 
ಪದಗಳಿಂದ ಹೃತ್ಸುಂಡರೀಕದಲ್ಲಿ ಉಪಾಸಿಸಲ್ಲಡುವ ವಸ್ತುವು ಶಿವರೂಪವಸ್ತುವೇ ಆಗಿರುವುದು. 
ಅದನ್ನೇ ಹುಡುಕಬೇಕು. ಅದನ್ನೇ ಅರಿಯಬೇಕೆ೦ಬುದು ಹೇಗೆ ಸ್ಪಷ್ಟವಾಗುತ್ತದೆಯೋ 
ಅದರಂತೆಯೇ “ದಹರಂ..... ತದುಪಾಸಿತವ್ಯಂ” ಎಂಬ ತೈತ್ತಿರೀಯ ವಾಕ್ಕವು ಸಹ 
ಶಿವರೂಪವಾದ ವಸ್ತುವನ್ನೇ ದಹರಾಕಾಶದಲ್ಲಿಉಪಾಸಿಸಬೇಕೆಂದು ವಿಧಿಸುತ್ತದೆ. 


ಶಂಕೆ- “ಸಹಸ್ರಶೀರ್ಷಂ............ ನಾರಾಯಣಂ ಮಹಾಜ್ಞೇಯಂ” ಎಂದು ಅದೇ 
ತೈತ್ತಿರೀಯ ಪ್ರಥಮಾನುವಾಕ ದ್ವಿತೀಯಾನುವಾಕಗಳಲ್ಲಿ “ನಾರಾಯಣ” ಪದವು 
ಬಂದಿರುವುದರಿಂದ ಹೃದಯಪು೦ಡರೀಕದಲ್ಲಿ ಉಪಾಸಿಸಲ್ಪಡುವ ವಸ್ತುವು 
ನಾರಾಯಣರೂಪವಾದ ವಸ್ತುವೆಂದು ಏಕೆ ನಿರ್ಣಯಿಸಬಾರದು? 

ಸಮಾಧಾನ:- ಇದೇ ತೈತ್ತಿರೀಯ ಶ್ರುತಿಯಲ್ಲಿಯೂ ಮತ್ತು ಕೈವಲ್ಯ ಕಠವಲ್ಯಾದಿ 
ಅನ೦ತಶ್ರುತಿಗಳಲ್ಲಿಯೂ “ಮಹೇಶ್ವರ, ಕೃಷ್ಣಪಿ೦ಗಳ, ವಿರೂಪಾಕ್ಷ, ತ್ರಿಲೋಚನ, ನೀಲಕಂಠ, 
ಉಮಾಸಹಾಯ” ಮುಂತಾದ ವಿಶೇಷಪದಗಳು ಬಂದಿರುತ್ತವೆ. ಈ ಪದಗಳಿಗೆ ಶಿವನೆಂಬ 
ಅರ್ಥವನ್ನು ಮಾಡಬೇಕಲ್ಲದೆ ಇತರ ದೇವತೆಯೆಂಬ ಅರ್ಥವನ್ನು ಮಾಡಲು ಅವಕಾಶವಿಲ್ಲ. 
ಆದುದರಿಂದ “ಸಹಸ್ರಶೀರ್ಷ” ಎಂಬ ಅನುವಾಕದಲ್ಲಿ ಬಂದಿರುವ “ನಾರಾಯಣ” ಎಂಬ 
ಪದಕ್ಕೆ “ನರಾ ಅಯನಂ ಅಸ್ಯೇತಿ” “ನರಾಣಾಂ ಸಮೂಹಃ ಅಯನಂ ಅಸ್ಯೇತಿ” ಎಂಬ 
ವ್ಯುತ್ಪಕ್ತಿಬಲದಿ೦ದ ನಾರಾಯಣಪದಕ್ಕೆ ಅವಯವಾರ್ಥಸ್ವೀಕಾರ ಮಾಡುವುದರಿಂದ ಆ 
ನಾರಾಯಣ ಪದವು ಶಿವಪರವಾಗುವುದಲ್ಲದೆ ಸರ್ವವಾಕ್ಯಗಳಿಗೂ ಸಮನ್ಹಯವಾಗುತ್ತದೆ. ಮತ್ತು 
ತ್ರಿಲೋಚನ, ನೀಲಕ೦ಠ, ಉಮಾಸಹಾಯ, ಮುಂತಾದ ಪದಗಳಿಗಿರುವ ರೂಢ್ಯರ್ಥವನ್ನು ಬಿಟ್ಟು 
ಅನ್ಯಾರ್ಥವನ್ನು ಕಲ್ಪಿಸಲು ಶಕ್ಕವಿಲ್ಲವಾದುದರಿ೦ದ ಒ೦ದೇ ಒ೦ದಾದ ನಾರಾಯಣ ಪದಕ್ಕೆ 
ಯೌಗಿಕಾರ್ಥವನ್ನು ಸ್ವೀಕಾರಮಾಡಿ ಉಳಿದ ಸರ್ವವಾಕ್ಯಗಳಿಗೂ ಸಮನ್ಹಯಗೊಳಿಸುವುದು 
ನ್ಯಾಯವಾದುದಾಗಿದೆ. 

ಹೀಗೆ ದಹರಾಕಾಶದಲ್ಲಿ ಇರುವ ಉಪಾಸ್ಯವಸ್ತುವನ್ನು ನಿರ್ಣಯಿಸಿಕೊಳ್ಳದೆ ಅವರವರ 
ಇಷ್ಟದ೦ತೆ ಯಾವ ಯಾವ ದೇವತೆಯನ್ನಾದರೂ ಉಪಾಸನೆಗೆ ವಿಷಯವನ್ನಾಗಿ ಹೇಳುವುದಾದರೆ 
ವಿಷ್ಣುವನ್ನು ಉಪಾಸಿಸಬೇಕೊ? ಶಿವನನ್ನು ಉಪಾಸಿಸಬೇಕೊ? ಇನ್ನಾವ ದೇವತೆಯನ್ನು 
ಉಪಾಸಿಸಬೇಕೊ? ಎ೦ದು ಅನೇಕ ಸ೦ಶಯಗಳು ಉದಿಸುವುವು. ಆಗ ಮನಸ್ಸಿನಲ್ಲಿ 
ಅನೇಕಾ೦ತ (ಅನಿಯಮ)ವು ಹುಟ್ಟಿ ಸಂದೇಹಕ್ಕೊಳಗಾಗಬೇಕಾಗುವುದು. ಶಾಸ್ತ್ರಕಾರರು ಹೀಗೆ 
ಹಲವು ಬಗೆಯಾಗಿ ಹಂಬಲಿಸುವುದಕ್ಕೆ “ಅನಿಯಿತವಿಷಯಕತ್ವ”ವೆಂಬ ದೋಷವನ್ನು 
ಹೇಳಿರುತ್ತಾರೆ. ಇಂತಹ ದೋಷಕ್ಕೆ ಎಡೆಗೊಡದೆ ದಹರಾಕಾಶದಲ್ಲಿ ಬೆಳಗುವ ವಸ್ತುವನ್ನು 
ಶಿವರೂಪವಸ್ತುವನ್ನಾಗಿ ನಿರ್ಧರಿಸಿ ಉಪಾಸಕನು ಧ್ಯಾನಿಸುತ್ತ ಪರಮಪುರುಷಾರ್ಥವನ್ನು 
ಪಡೆಯಬೇಕು. 


ಶಂಕೆ:- ಸಾಲಿಗ್ರಾಮ ಮುಂತಾದ ಒಂದೊಂದು ಸ್ಥಾನದಲ್ಲಿ ಅನೇಕ ದೇವತೆಗಳನ್ನು 
ಪೂಜಿಸುವ ಸ೦ಪ್ರದಾಯವು ಲೋಕದಲ್ಲಿ ಕ೦ಡುಬರುವುದರಿ೦ದ ಪ್ರತೀಕ (ವಿಗ್ರಹುವು ಒಂದೆ 
ಆದರೂ ಉಪಾಸನೆಗಳು ಅನ೦ತವಾಗಿರುವುದರಿ೦ದ ಅನಿಯತವಿಷಯಕತ್ವವನ್ನು (ಒಂದರಲ್ಲಿ 
ಹಲವು ದೇವರನ್ನು ಪೂಜಿಸುವುದು) ಎ೦ಬ ದೋಷವನ್ನು ಪರಿಗಣಿಸಲವಕಾಶವಿಲ್ಲ 

ಸಮಾಧಾನ:- ಅಂತಹ ಸ್ಥಲದಲ್ಲಿ ನಿಯಮದಿಂದ ಆಯಾಯ ದೇವತೆಗಳನ್ನು 
ಬೋಧಿಸುವ ಭಿನ್ನ ಭಿನ್ನ ಪದಗಳು ಕಂಡುಬರುವುದರಿಂದ ಅನೇಕ ದೇವತೆಗಳ 
ಉಪಾಸನಾಭೇದವು ನಿರ್ಣಯವಾಗುತ್ತದೆ. ಆದ್ದರಿ೦ದ ಆ ಸ್ಥಲದಲ್ಲಿ 
“ಅನಿಯತವಿಷಯಕತ್ವ”ವೆ೦ಬ ದೋಷವಿರುವುದಿಲ್ಲ. ಆದರೆ ನಿಯತವಾಗಿ ಒಂದೇ ದೇವರನ್ನು 
ಉಪಾಸಿಸಬೇಕೆಂದು ಸಿದ್ಧವಾಗುವ ಸ್ಥಲದಲ್ಲಿ ಅನಿಯತವಿಷಯಕತ್ವ ದೋಷವನ್ನು 
ಅ೦ಗೀಕರಿಸುವುದೇ ನ್ಯಾಯವಾಗಿರುತ್ತದೆ. ಪ್ರಕೃತದಲ್ಲಿ ಒಂದೇ ತೈತ್ತಿರೀಯ ವಾಕ್ಯದಲ್ಲಿ 
ನಾನಾವಿಧವಾದ ದೇವತೋಪಾಸನೆಯನ್ನುವಿಧಾನಮಾಡುವುದಾದರೆ ಅದರಿ೦ದ ಉಪಾಸಕನಿಗೆ 
ಮತ್ತಷ್ಟು ಸಂದೇಹವೇ ಉಂಟಾಗುವುದರಿಂದ ಯಾರಿಗೂ ಉಪಾಸನೆಯಲ್ಲಿ ಪ್ರವೃತ್ತಿಯೇ 
ಉ೦ಟಾಗದೆ ಹೋದೀತು! ಆದ್ದರಿ೦ದ ತೈಕ್ತಿರೀಯದಲ್ಲಿರುವ ಮೂರು ಅನುವಾಕಗಳಿಗೂ ಒಂದೇ 
ದೇವತೆಯನ್ನೇ ಉಪಾಸ್ಯವಸ್ತುವನ್ನಾಗಿ ಹೇಳಬೇಕೆ೦ಬುದೇ ಮುಖ್ಯಾಶಯನಾಗಿರುವುದರಿಂದ ಈ 
“ಅನಿಯತವಿಷಯಕತ್ನ” ವೆಂಬುದನ್ನು ದೋಷವನ್ನಾಗಿ ಪರಿಗಣಿಸಲೇಬೇಕು. 

ಶಂಕೆ:- ಹಾಗಾದರೆ ತೈತ್ರಿರೀಯದಲ್ಲಿ ಬಂದಿರುವ ನಾರಾಯಣ ಪದಕ್ಕೆ 
ಅವಯವಾರ್ಥವನ್ನು ಸ್ವೀಕರಿಸಿ ಶಿವನಿಗೆ ವಿಶೇಷಣವನ್ನಾಗಿ ನಾವು ಅ೦ಗೀಕರಿಸುವುದಿಲ್ಲ 
ನಾರಾಯಣನೇ ದಹರಾಕಾಶದಲ್ಲಿಉಪಾಸಿಸಲ್ಪಡುವ ವಸ್ತುವೆಂದು ಹೇಳುತ್ತೇವೆ. 

ಸಮಾಧಾನ :- ತೈತ್ತಿರೀಯ ಶ್ರುತಿಯಲ್ಲಿ “ನಾರಾಯಣ ಪರಂ ಬ್ರಹ್ಮ' ಎಂದು 
ನಾರಾಯಣನಿಗೆ ಪರಬ್ರಹ್ಮತ್ವವನ್ನು ಪ್ರತಿಪಾದಿಸುವ ಪದವೇನೊ ಇರುತ್ತದೆ. ಅದಕ್ಕೆ ಉಪಕ್ರಮ- 
ಉಪಸಂಹಾರ, ಅಭ್ಯಾಸ, ಅಪೂರ್ವತಾ, ಫಲ, ಅರ್ಥವಾದ, ಉಪಪತ್ತಿ ಎ೦ಬ ಷಡ್ಲಿಂಗಗಳಿಂದ 
ಶ್ರುತಿಗಳಿಗೆ ತಾತ್ಪರ್ಯವನ್ನು ನಿಶ್ಚಯಿಸಬೇಕಾಗಿದೆ. ಇಲ್ಲಿ ಮೊದಲು “ಅಣೋರಣೀಯಾನ್‌” 
ಮೊದಲು ಮಾಡಿಕೊಂಡು “ಮಹಿಮಾನಮೀಶಂ” ಎ೦ಬುವವರೆಗೂ ಸಮಸ್ತಪ್ರಾಣಿಗಳ 
ಹೃದಯಗುಹೆಯೊಳಗೆ ಈಶನು ಅಂತರ್ವರ್ತಿಯಾಗಿರುತ್ತಾನೆಂದೂ, ಮತ್ತು ಆ ಈಶನ 
ಅನುಗ್ರಹದಿ೦ದ ಎಲ್ಲರೂ ವೀತಶೋಕರಾಗಿ ಪರಮಾತ್ಮನನ್ನು ಸಾಕ್ಷಾತ್ಕರಿಸುವರೆ೦ದೂ, ಆ ಈಶನ 


ಆ 


೧ 


ಮಹಿಮಾತಿಶಯವನ್ನು ಉಪಕ್ರಮಿಸಿ; ಪುನಃ ಮುಂದೆ “ಸಪ್ತ ಪ್ರಾಣಾಃ ಪ್ರಭವಂತಿ ತಸ್ಮಾತ್‌” 
ಎಂದು ಅಂತಹ ಅಪಾರಶಕ್ತಿಯುಳ್ಳ ಆ ಈಶನೇ ಸಕಲ ಜಗತ್ತಿಗೆ ಉಪಾದಾನಕಾರಣನೆಂದು 
ನಿರೂಪಿಸಿ ಆ ಮೇಲೆ “ಯೋ ದೇವಾನಾಂ ಪ್ರಥಮಂ ಪುರಸ್ತಾತ್‌ ವಿಶ್ವಾಧಿಕೋ ರುದ್ರೋ 
ಮಹರ್ಷಿಃ | ಹಿರಣ್ಯಗರ್ಭಂ ಪಶ್ಯತ ಜಾಯಮಾನಂ” ಎಂದು ವಿಶ್ವಾಧಿಕನೂ, ಸರ್ವಜ್ಞನೂ ಆದ 
ಈಶನು ಪ್ರಪಂಚ ಸೃಷ್ಟಿಯ ಮೊದಲು ಹಿರಣ್ಯಗರ್ಭನನ್ನು ಹುಟ್ಟಿಸಿದನೆಂದೂ ಹೇಳುವುದರಿಂದ 
ತಾನು ಪ್ರಪಂಚಕ್ಕೆ ನಿಮಿತ್ತ ಕಾರಣನೆಂದು ಸ್ಪಷ್ಟಪಡಿಸಿ; ಪುನಃ ತಾನೆ “ಪರೇಣ ನಾಕಂ ನಿಹಿತಂ 
ಗುಹಾಯಾಂ” ಎಂದು ದಹರಪುಂಡರೀಕದಲ್ಲಿದ್ದುಕೊಂಡು ನಿಷ್ಕಾಮಕರ್ಮಾನುಷ್ಠಾನ 
ಮಾಡುತ್ತಿರುವ ಸಕಲ ವೇದಾಂತ ತಾತ್ಪರ್ಯವನ್ನು ತಿಳಿದಿರುವ ಜಿತೇ೦ದ್ರಿಯರಾದ ಯತಿಗಳಿಗೆ 
“ಪರಾಮೃತಾತ್ನರಿಮುಚ್ಯಂತಿ” ಎಂದು ಬಂಧವನ್ನು ನಿವೃತ್ತಿಗೊಳಿಸಿ ಉತ್ಕೃಷ್ಟವಾದ ಮುಕ್ತಿಯನ್ನು 
ಕೊಡುವನೆಂದು ವರ್ಣಿಸಲ್ಪಟ್ಟಿದೆ. ಅನಂತರದಲ್ಲಿ ಅ೦ತಹ ಮುಕ್ತಿಯನ್ನು ಪಡೆಯಲು 
ಉಪಾಯವನ್ನು ತೋರಿಸುವುದಕ್ಕಾಗಿ ಮುಂದೆ “ದಹರಂ ್ಛವಿಪಾಪ್ಕಂ” ಎಂದು 
ದಹರಪುಂಡರೀಕೋಪಾಸನೆಯನ್ನು ಆರಂಭಿಸಿ ಅಲ್ಲಿ “ತಸ್ಮಿನ್‌ ಯದಂತಸ್ತದುಪಾಸಿತವ್ಯಂ” 
ಎಂಬುದಾಗಿ ದಹರ ಪು೦ಡರೀಕದಲ್ಲಿಯಾವುದು ಇರುತ್ತದೆಯೋ ಅದನ್ನೇ ಉಪಾಸಿಸಬೇಕೆಂದು 
ಸಾಮಾನ್ಯವಾಗಿ ಬೋಧಿಸಿ, ಉಪಾಸ್ಯವಾದ ಆ ವಸ್ತುವು ಯಾವುದೆಂದು ಆಕಾಂಕ್ಷೆಯುಂಟಾಗಿ 
ಮುಂದೆ “ಯಃ ಪರಸ್ಪಮಹೇಶ್ವರಃ” ಎಂದು ದಹರಾಕಾಶದಲ್ಲಿರುವ ವಸ್ತುವು 
ಮಹೇಶ್ವರರೂಪವಸ್ತುವೆಂದು ಸ್ಪಷ್ಟಪಡಿಸಿದೆ. ಅನಂತರ ಅ೦ತಹ ಉಪಾಸ್ಯವಸ್ತುವಿನ 
ರೂಪವೇನೆಂಬ ಶಂಕೆಗೆ “ಯತಂ ಸತ್ಯಂ.....ವಿರೂಪಾಕ್ಷ೦ ವಿಶ್ವರೂಪಾಯ ವೈ ನಮಃ” ಎಂದು 
ಕೃಷ್ಣಪಿಂಗಲತ್ವ ವಿರೂಪಾಕ್ಷತ್ವಾದಿ ಲಕ್ಷಣವನ್ನು ತೋರಿಸಿ ಉಪಸ೦ಹಾರಮಾಡಲಾಗಿದೆ. ಇಂತಹ 

ಮ ಉಪಸಂಹಾರದ ಮಧ್ಯದಲ್ಲಿ “ನಾರಾಯಣ ಪರಂ ಬ್ರಹ್ಮ” ಎಂಬುದೊಂದು ವಿಶೇಷ 
ವಾಕ್ಯವು ಬಂದಿರುವುದರಿಂದ ಆ ನಾರಾಯಣಪದಕ್ಕೆ “ಪೂರ್ವಾಧಿಕರಣ” 
ನ್ಯಾಯಾನುಸಾರವಾಗಿ ಉಪಾಸಕನೆಂದೇ ಅರ್ಥ ಮಾಡಬೇಕೆಂದು ಸಿದ್ಧವಾಗುತ್ತದೆ. ಆದರೆ 
ಎಲ್ಲರೂ  ಉಪಾಸಕರಾಗಿರುವಾಗ ಇಲ್ಲಿ ನಾರಾಯಣನನ್ನೇ  ಉಪಾಸಕನನ್ನಾಗಿ 
ಸ್ವೀಕರಿಸುವುದರಿ೦ದ ಎಲ್ಲಾ ಉಪಾಸಕರಿಗಿ೦ತಲೂ ನಾರಾಯಣನು ಅತ್ಯಧಿಕನೆಂಬ ಅರ್ಥವು 
ತೋರುತ್ತದೆ. ಅದುದರಿ೦ದ ಇಲ್ಲಿ ಉಪಾಸ್ಯನೂ, ವಿರೂಪಾಕ್ಷ ಶಬ್ದವಾಚ್ಯನೂ ಆದ ಬ್ರಹ್ಮಕ್ಕೂ ಆ 
ಬ್ರಹ್ಮೋಪಾಸಕನಾದ ನಾರಾಯಣನಿಗೂ “ನಾರಾಯಣ ಪರಂ ಬ್ರಹ್ಮ ವೆಂದು ಅಭೇದವನ್ನು 


ಟ್ರ 
೮ ೪ 8 
(ಈ 


ತೋರಿಸಿರುತ್ತಾರೆ. ಹಾಗಿಲ್ಲದಿದ್ದರೆ,  ಉಪಕ್ರಮೋಪಸಂಹಾರಾದಿ ಷಡ್ಲಿಂಗ ತಾತ್ಸರ್ಯಕ್ಕೆ 
ವಿರೋಧವಾಗುತ್ತದೆ. ಈ ಅಭಿಪ್ರಾಯವು “ಸರ್ವತ್ರ ಪ್ರಸಿದ್ಧೋಪದೇಶಾತ್‌” 
“ವಿವಿಕ್ಷಿತಗುಣೋಪಪತ್ತೇಶ್ನ” 
ಪರಿಷ್ಕರಿಸಲ್ಪಟ್ಟಿದೆ. 

ಶಂಕೆ:-: ಹೀಗೆ ಪೂರ್ವೋತ್ತರ ವಾಕ್ಯಗಳನ್ನು ವಿಚಾರಮಾಡುವುದರಿಂದ 
ದಹರಾಕಾಶದಲ್ಲಿ ಉಪಾಸಿಸಲ್ಪಡುವ ವಸ್ತುವು ಶಿವರೂಪ ವಸ್ತುವೆಂದು ನಿರ್ಣಯವಾದರೂ 
ಲೋಕದಲ್ಲಿ ಯಾರಾದರೂ ಉಪಾಸನೆ ಮಾಡಬೇಕಾದರೆ ಉಪಾಸಕ, ಉಪಾಸ್ಯ, ಉಪಾಸನೆ 
ಎಂಬ ಮೂರರ ಅವಶ್ಯಕತೆಯು ಇರಬೇಕು. ಇಲ್ಲಿ ದಹರಾಕಾಶದಲ್ಲಿ ಉಪಾಸ್ಯ ವಸ್ತುವು 
ಶಿವನೆಂದು ಹೇಳಿದ ಮೇಲೆ ಇಂಥ ಶಿವನನ್ನು ಉಪಾಸನೆಮಾಡುನ ಉಪಾಸಕನಾರು? 

ಸಮಾಧಾನ: ತೈತ್ತಿರೀಯದಲ್ಲಿ “ನಾರಾಯಣಂ ಮಹಾಜ್ಞೇಯಂ” ಎಂದು ಹೇಳುತ್ತ 
ಮುಂದೆ “ಪದ್ಮಕೋಶ ಪ್ರತೀಕಾಶಂ” ಎಂದು ಕಮಲಸದ್ಯಶವಾದ ದಹರಪುಂಡರೀಕವನ್ನು 
ತೋರಿಸಿರುತ್ತಾರೆ. ಈ ವಾಕ್ಯದ ಸಮೀಪದಲ್ಲಿ “ನಾರಾಯಣಂ ಮಹಾಜ್ಞೇಯಂ” ಎಂಬ 
ವಾಕೃವಿರುವುದರಿಂದ ನಾರಾಯಣನ ಹ್ಯದಯಕಮಲವೆಂದೇ ್ಹನಿಶ್ಚಯಿಸಬೇಕು. 
ಸಮೀಪದಲ್ಲಿರುವ ಪದವನ್ನು ಬಿಟ್ಟು ದೂರದಲ್ಲಿರುವ ಪದವನ್ನು ತೆಗದುಕೊಳ್ಳುವುದು 
“ಅಪರಿಮಿತಾಧಿಕರಣ” ಎಂಬ ಮೀಮಾಂಸಾ ನ್ಯಾಯಕ್ಕೆ ವಿರೋಧವೆನಿಸುತ್ತದೆ. ಆ 
ನ್ಯಾಯಸ್ಪರೂಪವಾದರೊ ಯಾಗೀಯವಾದ ಆಧಾನದಲ್ಲಿ 'ಅವನಿಗೆ ಒಂದನ್ನು ಕೊಡಬೇಕು', 
'ಇವನಿಗೆ ಅರು ಕೊಡಬೇಕು', 'ಮತ್ತೊಬ್ಬನಿಗೆ ಹನ್ನೆರಡನ್ನು ಕೊಡಬೇಕು', 'ಇನ್ನೊಬ್ಬನಿಗೆ 
ಇಪ್ಪತ್ತುನಾಲ್ಕು ಕೊಡಬೇಕು', 'ಇವನಿಗೆ ನೂರು ಕೊಡಬೇಕು', 'ಅವನಿಗೆ ಸಾವಿರ ಕೊಡಬೇಕು', 
`ಆತನಿಗೆ ಅಪರಿಮಿತವಾಗಿ ಕೊಡಬೇಕು' ಎಂದು ಹೇಳಲ್ಪಟ್ಟಿದೆ. ಇಲ್ಲಿ ಅಪರಿಮಿತಪದವು 
ಸಮೀಪದಲ್ಲಿರುವ ಸಹಸ್ರ ಶತ, ಏಕತ್ಪಾದಿ ಪದಗಳನ್ನು ನಿಷೇಧಿಸುತ್ತದೆಯೊ ಆಥವಾ ಲೋಕದಲ್ಲಿ 
ವ್ಯವಹರಿಸುವ ಸ೦ಖ್ಯಾಸಾಮಾನ್ಯವನ್ನೇ ನಿಷೇಧಿಸುತ್ತದೆಯೊ ಎಂಬ ಸ೦ದೇಹವುತ್ಪನ್ನವಾಗಿ ಆ 
ಅಪರಿಮಿತಪದವು ಸಮೀಪದಲ್ಲಿರುವ ಏಕತ್ವ್ವಾದಿ ಸಂಖ್ಯೆಗಳನ್ನು ಮಾತ್ರ ನಿಷೇಧಿಸುವುದಲ್ಲದೆ 
ಲೋಕದಲ್ಲಿರುವ ಎಲ್ಲಾ ಸಂಖ್ಯೆಗಳನ್ನೂ ನಿಷೇಧಿಸುವುದಿಲ್ಲ ಇದರಂತೆ 
“ಪದ್ಮಕೋಶಪ್ರತೀಕಾಶಂ"” ಎ೦ಬ ವಾಕ್ಯದ ಸಮೀಪದಲ್ಲಿ ನಾರಾಯಣಪದವಿರುವುದರಿ೦ದ 
ಅಂಥ ನಾರಾಯಣನ ಹೃದಯಕಮಲವೆಂದೇ ನಿರ್ಣಯವಾಗುವುದರಿಂದಲೂ, ತನ್ನ 


೦ 
(ಬ್ರ. ಸೂ) ೧-೨. ೧-೨ ಎಂಬ ಬ್ರಹ್ಮಸೂತ್ರ ಭಾಷದಲ್ಲಿ 


ಹೃದಯದಲ್ಲಿ ತಾನೇ ಉಪಾಸ್ಯವೆನಿಸದಿರುವುದರಿ೦ದ ನಾರಾಯಣನೇ ಉಪಾಸಕನೆಂದೂ, 
ಶಿವನೇ ಉಪಾಸ್ಕನೆಂದೂ ಸಿದ್ಧವಾಗುತ್ತದೆ. 

ಶಂಕೆ- ನಾರಾಯಣನು ತನ್ನ ಹೃದಯಕಮಲದಲ್ಲಿ ಶಿವನನ್ನು ಉಪಾಸಿಸುತ್ತಾನೆಂಬ 
ಅರ್ಥವನ್ನೇಕೆ ಮಾಡಬೇಕು? ಈ ದಹರವಾಕ್ಕದ ಸಮೀಪದಲ್ಲಿಯೇ 

ವೇದಾಂತವಿಜ್ಞಾನ ಸುನಿಶ್ಚಿತಾರ್ಥಾಃ | ಸ೦ನ್ಯಾಸಯೋಗಾ 

ದ್ಯತಯಶೃುದ್ಧಸತ್ತ್ವಾಃ | ತೇ ಬ್ರಹ್ಮಲೋಕೇ ತು ಪರಾ೦ತ 

ಕಾಲೇ ಪರಾಮೃತಾತ್ನರಿಮುಚ್ಯಂತಿ ಸರ್ವೇ || 

(ತೈ. ಉ. ೪-೧೨-೨೮) 

“ವೇದಾಂತವಿಚಾರದಿಂದ ತತ್ತ್ವವನ್ನು ನಿರ್ಣಯಿಸಿ ಪರಿಶುದ್ಧಗುಣವುಳ್ಳವರಾಗಿ 
ಸರ್ವಸ೦ಗಪರಿತ್ಯಾಗಮಾಡಿದ ಸಂನ್ಯಾಸಿಗಳು ಇರುವವರೆಗೆ ಜೀವನ್ಮುಕ್ತರಂತೆ ವ್ಯವಹರಿಸಿ 
ದೇಹಾವಸಾನದಲ್ಲಿ ಆ ಪರಮಾತ್ಮನನ್ನು ಸೇರಿ ನಿತ್ಯಸುಖನನ್ನು ಪಡೆಯುವರು” ಎಂಬ 
ಮಂತ್ರವಿರುವುದರಿಂದ ಸಂನ್ಯಾಸಿಗಳೇ ದಹರಾಕಾಶದಲ್ಲಿ. ಉಪಾಸನೆಮಾಡಲು 
ಅಧಿಕಾರಿಗಳೆ೦ದು ಸ್ಪಷ್ಟಪಡುವುದರಿ೦ದ ಅಂಥ ಸರ್ವಸ೦ಗಪರಿತ್ಯಾಗ ಮಾಡಿದ ಸಂನ್ಯಾಸಿಗಳು 
ಉಪಾಸಕರೆಂದು ಹೇಳುವುದನ್ನು ಬಿಟ್ಟು ನಾರಾಯಣನನ್ನು ಉಪಾಸಕನನ್ನಾಗಿ 
ಹೇಳುವುದುಚಿತವಲ್ವ 

ಸಮಾಧಾನ:- ಪೂರ್ಜಿಮೆಯಲ್ಲಿಯೂ, ಅಮಾವಾಸ್ಯೆಯಲ್ಲಿಯೂ ಮಾಡುವ ಯಾಗಕ್ಕೆ 
“ದರ್ಶಪೂರ್ಣಮಾಸೇಷ್ಟಿ” ಎಂದು ಹೇಳುತ್ತಾರೆ. ಈ ಪ್ರಕರಣದಲ್ಲಿ “ಸಮಿಧೋ ಯಜತಿ”, 
“ಇಡೋ ಯಜತಿ” “ಬರ್ಹಿರ್ಯಜತಿ” “ತನೂನಪಾತ೦ ಯಜತಿ” “ಸ್ವಾಹಾಕಾರ೦ ಯಜತಿ” 
ಎಂದು ಪಂಚ ಪ್ರಯಾಜಗಳು ಹೇಳಲ್ಪಟ್ಟಿರುತ್ತವೆ. ಈ ಪ್ರಯಾಜಗಳು 
ದರ್ಶಪೂರ್ಣಮಾಸೇಷ್ಟಿಪ್ರಕರಣದಲ್ಲಿ ಹೇಳಲ್ಪಟ್ಟಿರುವುದರಿಂದ ಆ 
ದರ್ಶಪೂರ್ಣಮಾಸೇಷ್ಟಿಯೆಂಬ ಯಾಗಕ್ಕೆ ಅಂಗಗಳಾಗುವುವೇ ಹೊರತು ಮತ್ತೊಂದು 
ಯಾಗದಲ್ಲಿ ಅ೦ಗಗಳೆನಿಸಲಾರವೆ೦ದು ಮೀಮಾಂಸಾ ಶಾಸ್ತ್ರದಲ್ಲಿ ನಿರ್ಧರಿಸಲ್ಪಟ್ಟಿದೆ. ಅದರಂತೆ 
“ನಾರಾಯಣಂ ಮಹಾಜ್ಛೇಯಂ” “ನಾರಾಯಣಂ ಪರಂ ಜ್ಯೋತಿಃ” “ನಾರಾಯಣಂ ಪರೋ 
ಧ್ಯಾತಾ” ಎ೦ಬ ನಾರಾಯಣ ಪ್ರಕರಣದಲ್ಲಿ “ಪದಕೋಶ ಪ್ರತೀಕಾಶಂ” ಎಂದು ಹೃದಯ 
ಕಮಲವನ್ನು ತೋರಿಸಿರುವುದರಿಂದ ನಾರಾಯಣನ ಸಂಬಂಧಿ ಹೃದಯಕಮಲವೆಂದು 


ಅರ್ಥಮಾಡುವುದೇ ಉಚಿತವಲ್ಲದೆ ಸಂನ್ಯಾಸಿಗಳ ಹೃದಯಕಮಲವೆಂದು ಅರ್ಥಮಾಡುವುದು 
ಪ್ರಕರಣ ವಿರೋಧವೆನಿಸುವುದು. ಇದಲ್ಲದೆ ನಾರಾಯಣನು ತನ್ನ ಹೃದಯಕಮಲದಲ್ಲಿ ಶಿವನನ್ನು 
ಉಪಾಸಿಸುತ್ತಿರುವನೆಂಬ ವಿಷಯವು ವಾಮನಪುರಾಣ, ಭಗವದ್ಗೀತೆಗಳಿ೦ದಲೂ 
ಸ್ಪಷ್ಟವಾಗುತ್ತದೆ. 
ತತೋನವ್ಯಯಾತ್ಮಾಸಹರಿಃ ಸ್ವಹೃತ್ಚಂಕಜಶಾಯಿನಮ್‌ | 
ದರ್ಶಯಾಮಾಸ ದೇವಾನಾಂ ಮುರಾರಿರ್ಲಿಂಗಮೈಶ್ಚರಮ್‌ || 
(ವಾಮನಪುರಾಣ.) 
ನಾಶರಹಿತನಾದ ಶ್ರೀ ನಾರಾಯಣನು ತನ್ನ ಹೃದಯಪುಂಡರೀಕದಲ್ಲಿರುವ 
ಲಿ೦ಗರೂಪನಾದ ಸದಾಶಿವನನ್ನು ದೇವತೆಗಳಿಗೆ ತೋರಿಸಿದನು. 
ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೇ 
ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣೇ | 
(ಭಗವದ್ಗೀತಾ) 
ಎಲೌ ಅರ್ಜುನನೇ, ಜಗದಾದಿಯಲ್ಲಿ ಯಾವ ಪುರುಷನ ದೆಸೆಯಿ೦ದ ಜಗನ್ನಿರ್ಮಾಣ 
ರೂಪವಾದ ಪ್ರವೃತ್ತಿಯು೦ಟಾಯಿತೊ ಅ೦ಥ ಆದಿಪುರುಷನಿಗೆ ನಾನು ಶರಣಾಗತನಾಗುವೆನು. 
ಹೀಗೆ ಶ್ರೀ ಕೃಷ್ಣನು ತನ್ನಿಂದ ಉಪಾಸಿಸಲ್ಪಡುವ ವಸ್ತುವನ್ನು ಅರ್ಜುನನಿಗೆ ಬೋಧಿಸುತ್ತ 
ತನಗೆ ಉಪಾಸ್ಯವಾದ ವಸ್ತುವಾವುದೆಂದು ತಾನೇ ಆಕ್ಷೇಪಿಸಿ ಮುಂದೆ 
“ಉತ್ತಮಃ ಪುರುಷಸ್ವನ್ಯಃ ಪರಮಾತ್ಮೇತ್ಯುದಾಹೃತಃ | 
ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ || 
ಈಶ್ವರಸ್ಪರ್ವಭೂತಾನಾ೦ ಹೃದ್ದೇಶೇಇರ್ಜುನ ತಿಷ್ಠತಿ || 
(ಭಗವದ್ಗೀತಾ) 
ಎಲೌ ಅರ್ಜುನನೇ? ನನ್ನಿಂದ ಉಪಾಸಿಸಲ್ಪಡುವ ಪುರುಷನಾದರೋ 
ಸರ್ವೋತ್ತಮನಾಗಿರುತ್ತಾನೆ. ಅವನು ನನಗಿಂತಲೂ ಬೇರೆಯಾಗಿರುತ್ತಾನೆ. ಅವನನ್ನೇ 
ಪರಮೇಶ್ವರನೆ೦ದು ಹೇಳುತ್ತಾರೆ. ನಾಶರಹಿತನಾದ ಯಾವ ಈಶ್ವರನು ಸ್ಪರ್ಗ ಮರ್ತ್ಯ 
ಪಾತಾಳಗಳೆಂಬ ಮೂರು ಲೋಕಗಳನ್ನೂ ಅ೦ತರ್ಯಾಮಿ ರೂಪದಿಂದಿದ್ದು ಕಾಪಾಡುತ್ತಿರುವನೊ 
ಅಂಥ ಸರ್ವನಿಯಾಮಕನಾದ ಈಶ್ವರನು ಹೃದಯಕಮಲದಲ್ಲಿರುತ್ತಾನೆ. 


ಹೀಗೆ ಶ್ರೀ ಕೃಷ್ಣನು ಯಾವಾಗಲೂ ತನ್ನ ಹೃದಯಕಮಲದಲ್ಲಿ ತನ್ನಿಂದ 
ಉಪಾಸಿಸಲ್ಪಡುತ್ತಿರುವ ಶಿವರೂಪ ವಸ್ತುವನ್ನು ಅರ್ಜುನನಿಗೆ ಬೋಧಿಸಿರುತ್ತಾನೆ. ಮತ್ತು ಇಲ್ಲಿ 
ಶಿವನೋರ್ವನಲ್ಲಿ  ರೂಢವಾಗಿರುವ ಈಶ್ವರ ಎಂಬ ಪದವನ್ನು ಶ್ರೀ ಕೃಷ್ಣನು 
ಪ್ರಯೋಗಿಸಿರುವುದರಿ೦ದಲೂ, ಈ ಈಶ್ವರ ಶಬ್ದವು “ಈಶ್ಚರಶ್ಶರ್ವ ಈಶಾನ” ಎಂಬ 
ನಿಘಂಟುವಿನ ಪ್ರಮಾಣದಿ೦ದ ಶಿವನಲ್ಲಿಯೇ ಶಕ್ತಿಯುಳ್ಳುದುದರಿ೦ದಲೂ ಶ್ರುತಿಯಲ್ಲಿ 
ತೋರಿಸಿದ “ದಹರಂ ವಿಪಾಷ್ಕಂ.......ತದುಪಾಸಿತವ್ಯಂ” ಎಂಬ ತೈತ್ತಿರೀಯದಲ್ಲಿ ಹೇಳಲ್ಪಟ್ಟ 
ದಹರೋಪಾಸನೆಗೆ ಆಶ್ರಯವಾದ ಹೃದಯಕಮಲನಾದರೋ ನಾರಾಯಣನ 
ಹೃದಯಕಮಲವೆಂದೇ ಸಿದ್ಧವಾಗುವುದರಿ೦ದ ಶಿವನೇ ಉಪಾಸ್ಯನೆ೦ಂದೂ ನಾರಾಯಣನೇ 
ಉಪಾಸಕನೆಂದೂ ಸ್ಪಷ್ಟವಾಗುತ್ತದೆ. 

ಶಂಕೆ:- ಆದರೆ ಶಿವನು ಉಪಾಸ್ಯವಸ್ತುವೆಂದು ಸಿದ್ಧವಾದರೂ ಆ ಶಿವನು 
ಲಿಂಗರೂಪನಾಗಿರುವನೆಂಬುದು ಸ್ಪಷ್ಟವಾಗಲಿಲ್ಲ ಆದುದರಿಂದ  ಉಪಕ್ರಮಿಸಿದ 
ಅಂತರ್ಲಿಂಗಧಾರಣವೇ ಸಿದ್ದಿಯಾಗಲಿಲ್ಲ. 

ಸಮಾಧಾನ:- ಹಿಂದೆ ಉದಾಹರಿಸಿದ “ಮುರಾರಿರ್ಲಿಂಗಮೈಶ್ಚರಂ” ಎಂದು 
ವಾಮನಪುರಾಣೋಕ್ತಿಯಿ೦ದಲೇ ಶಿವನಿಗೆ. ಲಿಂಗರೂಪತ್ನವು ಸಿದ್ಧಿಸುವುದಲ್ಲದೆ 
ಹಂಸೋಪನಿಷತ್ತು ಶಿವಾಗಮ, ಪುರಾಣಾದಿಗಳಲ್ಲಿ ಶಿವನು ಲಿ೦ಗರೂಪನಾಗಿರುತ್ತಾನೆ೦ದು 
ಸ್ಪಷ್ಟವಾಗಿ ಹೇಳಿರುತ್ತದೆ. 

ಏಷೋಸ್‌ ಪರಮೋ ಹ೦ಸೋ ಭಾನುಕೋಟಿಪ್ರತೀಕಾಶೋ 

ಏನೇದಂ ವ್ಯಾಪ್ತಮ್‌ | ತಸ್ಯಾಷ್ಟಧಾ ವೃತ್ತಿರ್ಭವತಿ ಪೂರ್ವದಲೇ 

ಪುಣ್ಯವೃತ್ತಿಃ | ಆಗ್ನೇಯೇ ನಿದ್ರಾಲಸ್ಯಾದಯೋ ಭವಂತಿ | 

ಯಾಮ್ಯೇ ಕ್ರೌರ್ಯಮತಿಃ । ನೈಯತೇ ಪಾಪೇ ಮನಿಷಾ | 

ವಾರುಣ್ಯಾಂಕ್ರೀಡಾ | ವಾಯವ್ಯೇ ಗಮನಾದೌ ಬುದ್ಧಿಃ | 

ಸೌಮ್ಯೇ ರತಿಪ್ರೀತಿಃ | ಐಶಾನ್ಯೇ ದ್ರವ್ಯಾದಾನ೦ | ಮಧ್ಯೇ ವೈರಾಗ್ಯಮ್‌ | 

ಕೇಸರೇ ಜಾಗ್ರದವಸ್ಥಾ | ಕರ್ಣಿಕಾಯಾಂ ಸ್ವಪ್ನಃ | 

ಲಿಂಗೇ ಸುಷುಪ್ತಿಃ | ಪದ್ಮತ್ಯಾಗೇ ತುರೀಯ೦ | ಯದಾ ಹ೦ಸೋ 

ನಾದೇ ವಿಲೀನೋ ಭವತಿ ತದಾ ತತ್ತುರ್ಯಾತೀತವವಪಿ || 


(ಹ೦ಸೋಪನಿಷತ್ತು) 
ಅನ್ವಯಾರ್ಥ--ಯೇನ- ಯಾವ ಹೃದಯಕಮಲದಲ್ಲಿರುವ ಈಶ್ವರನಿಂದ ಇದಂ- 
ಚೇತನಾಚೇತನಾತ್ಮಕವಾದೀ ಜಗತ್ತು ವ್ಯಾಪ್ತಂ- ವ್ಯಾಪಿಸಲ್ಪಟ್ಟಿರುತ್ತದೆಯೋ, ಏಷಃ- ಇಂಥ, ಅಸೌ- 
ಈ ಪರಮೇಶ್ವರನು, ಪರಮಃ- ನಿರತಿಶಯವಾದ ಉತ್ಕೃಷ್ಟತೆಯುಳ್ಳವನು, ಹ೦ಸಃ- ಹಾಲು ಮತ್ತು 
ನೀರನ್ನು ಬೇರ್ಪಡಿಸುವ ಹ೦ಸಪಕ್ಷಿಯೋಪಾದಿಯಲ್ಲಿ ವಿವೇಚನೆ, ನಿರ್ಮಲತೆ ಮುಂತಾದ 
ಸದ್ಗುಣಗಳಿ೦ದ ಮಂಡಿತನಾಗಿಹನು, ತಸ್ಯ: ಅಂಥ ಪರಮಹಂಸ ರೂಪಿಯಾಗಿರುವ ಶಿವನ 
ವಾಸಸ್ಥಾನವಾಗಿರುವ ಆ ಹೃದಯಕಮಲಕ್ಕೆ ಅಷ್ಟಧಾ- ಎಂಟು ವಿಧಗಳಾದ, ವೃತ್ತೀ- 
ದಳಗಳಿರುತ್ತವೆ. ಆ ದಳಗಳಲ್ಲಿ ಸ೦ಚರಿಸುವ ಆತ್ಮನು, ಪೂರ್ವದಳೇ- ಪೂರ್ವದಳಕ್ಕೆ ಬರಲು 
ಪುಣ್ಯ ಕರ್ಮವನ್ನು ಮಾಡಬೇಕೆಂಬ ಬುದ್ಧಿಯು೦ಟಾಗುತ್ತದೆ. ಆಗ್ನೆಯೇ, ಅಗ್ನಿ ದಿಕ್ಕಿನ ದಳಕ್ಕೆ 
ಬರಲು, ನಿದ್ರಾಲಸ್ಯಾದಯಃ- ನಿದ್ರೆ ಜಾಡ್ಯಮಾ೦ದ್ಯಾದಿ ದೋಷಗಳು ಭವಂತಿ- ಹುಟ್ಟುತ್ತವೆ. 
ಯಾಮ್ಯೇ- ದಕ್ಷಿಣದಿಕ್ಕಿಗೆ ಬರಲು, ಕ್ರೌರ್ಯಮತಿಃ- ಕ್ರೂರಬುದ್ಧಿಯುದಯಿಸುವುದು. ನೈಯತ್ಯೇ- 
ನೈಯತ್ಯ ದಿಕ್ಕಿಗೆ ಬರಲು ಪಾಪೇ ಪಾಪಕರ್ಮವನ್ನು ಮಾಡಬೇಕೆಂಬ ಮನೀಷಾ- 
ಬುದ್ಧಿಯುದಯಿಸುವುದು. ವಾರುಣ್ಯಾಂ- ಪಶ್ಚಿಮದಿಕ್ಕಿಗೆ ಬರಲು, ಕ್ರೀಡಾ- ವಿಹರಿಸಬೇಕೆಂಬ 
ಇಚ್ಛೆಯುಂಟಾಗುವುದು, ವಾಯವ್ಯೇ- ವಾಯವ್ಯದಿಕ್ಕಿಗೆ ಬರಲು ಗಮನಾದೌ- ಹೋಗುವುದು, 
ಬರುವುದು, ಮುಂತಾದುದರಲ್ಲಿ ಬುದ್ಧೀ- ಇಚ್ಛೆಯು೦ಟಾಗುವುದು. ಸೌಮ್ಯೇ- ಉತ್ತರಕ್ಕೆ ಬರಲು 
ರತಿಪ್ರೀತಿ&॥ ಕಾಮೇಚ್ಛೆಯು೦ಟಾಗುವುದು. ಐಶಾನ್ಯೇ- ಈಶಾನ್ಯದಿಕ್ಕಿಗೆ ಬರಲು, ದ್ರವ್ಯಾದಾನಂ- 
ಹಣವನ್ನು ಗಳಿಸಬೇಕೆಂಬ ಇಚ್ಛೆಯುಂಟಾಗುವುದು. ಮಧ್ಯೇ- ಮಧ್ಯ ಭಾಗದಲ್ಲಿರಲು, ವೈರಾಗ್ಯಂ- 
ವಿಷಯದಲ್ಲಿ ವಿರಕ್ತಿ ಹುಟ್ಟುವುದು. ಕೇಸರೇ- ಕಿ೦ಜಲ್ಕದಲ್ಲಿ ನಿಲ್ಲಲು ಜಾಗ್ರದವಸ್ಥಾ 
ಜಾಗರಣೆಯುಂಟಾಗುವುದು. ಕರ್ಣಿಕಾಯಾ೦- ಕಮಲಮಧ್ಯದ ಕರ್ಣಿಕೆಯಲ್ಲಿರಲು, ಸ್ಪಷ್ಟ್ಯ- 
ಸ್ವಪ್ಟಾವಸ್ಥೆಯುಂಟಾಗುವುದು. ಲಿಂಗೇ- ಲಿಂಗದಲ್ಲಿ ನಿಲ್ಲಲು ಸುಷುಪ್ತಾವಸ್ಥೆಯು೦ಟಾಗುವುದು. 
ಪದ್ಮತ್ಯಾಗೇ- ಆ ಹೃದಯಕಮಲವನ್ನೇ ಬಿಡಲು, ತುರೀಯಂ- ತುರೀಯಾವಸ್ಥೆಯೂ, ಯದಾ- 
ಯಾವಾಗ, ಹಂಸಃ- ಹಂಸಪಕ್ಷಿಯಂತೆ ಗುಣದೋಷಗಳ ವಿವೇಚನೆಯುಳ್ಳ ಆತ್ಮನು, ನಾದೇ- 
ನಾದ ಸ್ವರೂಪ ಬ್ರಹ್ಮದಲ್ಲಿ ವಿಲೀನಃ- ಸೇರಿದವನಾಗಿ, ಭವತಿ ಆಗುತ್ತಾನೆಯೋ, ತದಾ- ಆಗ, ತತ್‌- 
ಅದು, ತುರ್ಯಾತೀತಂ-ತುರೀಯಾತೀತಾವಸ್ಥೆಯೆನಿಸುವುದು. 


ಹೃದಯಕಮಲದಲ್ಲಿ ಸಂಚರಿಸುವ ಹಂಸ ಸ್ವರೂಪಿಯಾದ ಆತ್ಮನು ಆ ಕಮಲದ 
ಯಾವ ಯಾವ ದಳದಲ್ಲಿ ಸಂಚರಿಸುವನೋ ಆಯಾಯ ವ ವೃತ್ತಿಗಳು ಉದಯವಾಗುವುವು. 
ಕಮಲಮಧ್ಯದ ಕೇಸರದಲ್ಲಿ ಸಂಚರಿಸುವಾಗ ಆತ್ಮನು ಜಾಗ್ರದವಸ್ಥೆಯಿಂದೊಡಗೂಡುವನು. 
ಕರ್ಣಿಕೆಯಲ್ಲಿ ಸೇರಲು ಸ್ಪಪ್ನಾವಸ್ಥೆಯಿಂದೊಡಗೂಡುವನು. ಲಿಂಗದಲ್ಲಿ ಸೇರಲು 
ಸುಷುಪ್ಪವಸ್ಥೆಯಿಂದೊಡಗೂಡುವನು. ಆ ಹೃದಯಸ್ಥಾನವನ್ನೇ ತ್ಯಜಿಸಲು 
ತುರೀಯಾವಸ್ಥೆಯಿಂದೊಡಗೂಡುವನು. ಬ್ರಹ್ಮದಲ್ಲಿ ಲೀನವಾಗಲು 
ತುರೀಯಾತೀತಾವಸ್ಥೆಯಿಂದೊಡಗೂಡುವನು. ಅಂದರೆ ಮುಖದಲ್ಲಿ ಜಾಗ್ರದವಸ್ಥೆಯೂ, 
ಹೃದಯದಲ್ಲಿ ಸ್ವಪ್ಪಾವಸ್ಥೆಯೂ, ನಾಭಿಯಲ್ಲಿ ಸುಷುಪ್ಯವಸ್ಥೆಯೂ, ವಸ್ತಿಯಲ್ಲಿ ತುರಿಯಾವಸ್ಥೆಯೂ, 
ಲಿಂಗದಲ್ಲಿ ತುರೀಯಾತೀತಾವಸ್ಥೆಯೂ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುತ್ತವೆ. ಅವುಗಳಲ್ಲಿ ತ್ವಕ್‌, ರಸನಾ, 
ಫ್ರಾಣ, ಚಕ್ಷುಃ ಶ್ರೋತ್ರಗಳೆ೦ಬ ಪಂಚಜ್ಞಾನೇಂದ್ರಿಯಗಳ ಶಬ್ದ ಸ್ಪರ್ಶ, ರೂಪ, ರಸ, ಗಂಧಗಳೆಂಬ 
ಪಂಚ ತನ್ಯಾತ್ರಿಳೂ ವಾಕ್‌, ಪಾಣಿ, ಪಾದ ಪಾಯು, ಉಪಸ್ಥೆಗಳೆಂಬ 
ಪಂಚಕರ್ಮೇಂದ್ರಿಯಗಳೂ, ವಚನ, ಆದಾನ, ಗಮನ, ರೇಚನ, ವಿಸರ್ಜನ ಎಂಬ 
ಪಂಚವಿಷಯಗಳೂ ದಶವಾಯುಗಳೂ ಮನೋ ಬುದ್ಧಿ ಅಹಂಕಾರ ಚಿತ್ತಗಳೆಂಬ 
ಅಂತಃಕರಣಚತುಷ್ಟಯ ಮತ್ತು ಕ್ಷೇತ್ರಜ್ಞ ಎಂಬ ಮುವತ್ತೆದು ತತ್ತ್ವಗಳು 
ಜಾಗ್ರದವಸ್ಥೆಯಲ್ಲಿರುವುವು. ಶಬ್ದಾದಿ ತನ್ಮಾತ್ರಿಗಳ್ಳೆದು, ವಚನಾದಿ ಪಂಚ ವಿಷಯಗಳು, ಪ್ರಾಣಾದಿ 
ದಶವಾಯುಗಳು, ಅಂತಃಕರಣ ಚತುಷ್ಟಯ, ಕ್ಷೇತ್ರಜ್ಞ ಈ ಇಪ್ಪತ್ತೈದು ತತ್ತ್ವಗಳು 
ಸ್ವಪ್ನಾವಸ್ಥೆಯಲ್ಲಿರುತ್ತವೆ. ಜಾಗ್ರದವಸ್ಥೆಯಲ್ಲಿ ವಿಷಯಗಳ ಅನುಭವವು೦ಟು. ಸ್ವಪ್ನಾವಸ್ಥೆಯಲ್ಲಿ ಆ 
ವಿಷಯಗಳ ಸ್ಫೂರ್ತಿ ಮಾತ್ರವು೦ಟು, ಸುಷುಪ್ಯವಸ್ಥೆಯಲ್ಲಿ ಪ್ರಾಣ, ಚಿತ್ರ ಕ್ಷೇತ್ರಜ್ಞ ಎಂಬ ಮೂರು 
ತತ್ತ್ವಗಳು ಮಾತ್ರವುಂಟು. ತುರೀಯಾವಸ್ಥೆಯಲ್ಲಿ ಪ್ರಾಣ, ಆತ್ಮ ಎಂಬ ಎರಡು ತತ್ತ್ವಗಳು 
ಮಾತ್ರವು೦ಟು, ತುರೀಯಾತೀತಾವಸ್ಥೆಯಲ್ಲಿ ಆತ್ಮ ಮಾತ್ರವು೦ಟೆ೦ದು ತಿಳಿಯಬೇಕು. ಹೀಗೆ ಈ 
ಐದು ಅವಸ್ಥೆಗಳು ಮಲಸಂಬಂಧಿಯಾದ ಆತ್ಮನಿಗುಂಟಾಗುತ್ತವೆ. ಅನಂತರದಲ್ಲಿ 
ನಿರ್ಮಲಾತ್ಮಸ್ವರೂಪಕ್ಕೆ ಶಿವನೊಡನೆ ಪರಮಸಾಮ್ಯಾಪತ್ತಿಯೆಂಬ 
ಶಿವತ್ಚಪ್ರಾಪ್ತಿಯು೦ಟಾಗುವುದು, ಇಂಥ ಆತ್ಮ ಸ್ವರೂಪಕ್ಕೆ ಸಮಲಜಾಗ್ರದಾದ್ಯವಸ್ಥೆಗಳಿಲ್ಲದಿದ್ದರೂ 
ಅಮಲಜಾಗ್ರದಾವ್ಯವಸ್ಥೆಗಳು೦ಟಾಗುತ್ತವೆ. ಬೀಜಾಕ್ಷರದ ಉಚ್ಛಾರಣೆಯೆ ಜಾಗ್ರದವಸ್ಥೆಯು. 
ಬಿಂದು ಪರಿಗ್ರಹವೇ ಸ್ವಪ್ನಾವಸ್ಥೆಯು. ನಾದಸಂಯೋಗವೇ ಸುಷುಪ್ಯವಸ್ಥೆಯು, 


ಶಕ್ತಿಸಮಾಗಮವೇ ತುರೀಯಾವಸ್ಥೆಯು. ಪರಶಿವತೇಜಸ್ಸಿನಲ್ಲಿ ಶಾಂತನಾಗಿ 
ಪರಮಸಾಮ್ಯಾಪತ್ತಿಯೆ೦ಬ ಲಯವನ್ನು ಪಡೆಯುವಿಕೆಯೇ ತುರೀಯಾತೀತಾವಸ್ಥೆಯು. ಇಲ್ಲಿ 
ಮೊದಲು ಎಂಟು ದಳಗಳೆಂದು ಹೇಳಿ ಹದಿನಾರು ಭಾಗಗಳನ್ನುತೋರಿಸಿರುವುದನ್ನುನೋಡಿದರೆ 
ಮೊದಲಿನ ಎಂಟು ಭಾಗಗಳನ್ನುಮಾತ್ರದಳಗಳೆಂದು ತಿಳಿಯಬೇಕು. 

ಈ ಮಂತ್ರದಲ್ಲಿ “ಲಿಂಗೇ ಸುಷುಪ್ತೀ” ಎಂಬ ವಾಕ್ಯವಿರುವುದರಿಂದ ಇಂಥ 
ಹೃದಯಕಮಲದಲ್ಲಿ ಮಧ್ಯಭಾಗ, ಕೇಸರ, ಕರ್ಣಿಕೆ ಇವುಗಳ ಹೊರತು ನಾಲ್ಕನೆಯದಾದ 
ಮತ್ತೊಂದು ಭಾಗವು ಇಲ್ಲದುದರಿಂದ “ಲಿಂಗೇ ಸುಷುಪ್ತೀ” ಎಂಬ ವಾಕ್ಯವೇ 
ವ್ಯರ್ಥವಾಗಬೇಕಾಗುವುದು. ಆದುದರಿಂದ ಲಿ೦ಗಶಬ್ದಕ್ಕೆ ಶಿವನೆಂದು ಅರ್ಥಮಾಡುವುದೇ 
ಸಾಧುವಾದುದು. ಇದರಿಂದ ಶಿವನಿಗೆ ಲಿಂಗರೂಪತ್ನವು ಸಿದ್ಧವಾಯಿತು. ಈ ವಿಷಯದಲ್ಲಿ ಅನೇಕ 
ಶಿವಾಗಮವಾಕ್ಕಗಳಿರುತ್ತವೆ. 

ಆಧಾರೇ ಕನಕಪ್ರಖ್ಯಂ ಹೃದಯೇ ವಿದ್ರುಮಪ್ರಭಮ್‌ | 

ಭ್ರೂ ಮಧ್ಯೇ ಸ್ಪಟಿಕಚ್ಚಾಯಂ ಲಿ೦ಗ೦ ಯೋಗೀ ವಿಭಾವಯೇತ್‌ | | 

ನಿರುಪಾಧಿಕಮಾಖ್ಯಾತಂ ಲಿಂಗಸ್ಕಾಂತರಧಾರಣಮ್‌ | 

ವಿಶಿಷ್ಟಂ ಕೋಟಿಗುಣಿತಂ ಬಾಹ್ಯಲಿ೦ಗಸ್ಯ ಧಾರಣಾತ್‌ | | 

ಯೇ ಧಾರಯಂತಿ ಹೃದಯೇ ಲಿಂಗಂ ಚಿದ್ರೋಪಮೈಶ್ಚರಂ | 

ನ ತೇಷಾಂ ಪುನರಾವೃಕ್ತಿರ್ಫೋರಸ೦ಸಾರಮಂ೦ಡಲೇ || 

ಶಿವಧ್ಯಾನಾಸಕ್ತನಾದ ಶಿವಯೋಗಿಯು ಲಿಂಗಶಬ್ದವಾಚ್ಯನಾದ ಶಿವನನ್ನು ಆಧಾರದಲ್ಲಿ 
ಬಂಗಾರದಂತೆ ಹೊಳೆಯುವವನನ್ನಾಗಿಯೂ,  ಅನಾಹತಚಕ್ರದಲ್ಲಿ  ಹವಳದಂತೆ 
ಹೊಳೆಯುವವನನ್ನಾಗಿಯೂ, ಆಜ್ಞಾ ಚಕ್ರದಲ್ಲಿ ಸ್ಫಟಿಕಮಣಿಯಂತೆ ಬೆಳಗುವವನನ್ನಾಗಿಯೂ, 
ಧ್ಯಾನಿಸಬೇಕು. ಯಾರು ಶಿವಲಿಂಗವನ್ನು ಹೃದಯದಲ್ಲಿ ಧರಿಸುತ್ತಾರೆಯೋ ಅವರು 
ಭವಸಾಗರವನ್ನುದಾಟುತ್ತಾರೆ೦ದು ಶಿವಾಗಮಗಳು ಹೇಳುತ್ತವೆ. ಇದರಿ೦ದ ಹೃದಯ ಪುಂಡರೀಕ 
ಮಧ್ಯದಲ್ಲಿರುವ ಗಗನಶಬ್ದವಾಚ್ಯನಾದ ಶಿವನು ಲಿಂಗರೂಪನೆಂದು ಸ್ಪಷ್ಟವಾಗುತ್ತದೆ. 

ಶಂಕೆ:- “ನಾರಾಯಣಪರಂ ಬ್ರಹ್ಮ” “ತತ್ತ್ವ೦ನಾರಾಯಣಃ ಪರಃ” 'ನಾರಾಯಣನೇ 
ಪರಬ್ರಹ್ಮವು ನಾರಾಯಣನೇ ಪರತತ್ವ್ವವು' ಎಂಬ ತೈತ್ತಿರೀಯ ವಾಕ್ಯಗಳಿಗೆ ಅರ್ಥವೇ 
ಇಲ್ಲದ೦ತಾಯಿತಲ್ಲವೆ? 


ಸಮಾಧಾನ:- ನಾರಾಯಣನು ಸಕಲ ದೇವಮಾನವರಿಗಿ೦ತಲೂ ಶಿವೋಪಾಸನೆ 
ಮಾಡುವುದರಲ್ಲಿ ಶ್ರೇಷ್ಠನಾದುದರಿ೦ದ ನಿರವಧಿಕವಾದ ಧ್ಯಾನ ಪರಂಪರೆಯಿಂದ ತನ್ನ 
ಹೃದಯಸ್ಥಾನದಲ್ಲಿರುವ ಜ್ಯೋತಿರ್ಲಿಂಗಕ್ಕೂ ತನಗೂ ಧಾರಾಕಾರವಾದ 
ಅಹ೦ಗ್ರಹೋಪಾಸನಾಬುದ್ಧಿಯು೦ಟಾಗಿ ಸರ್ವತ್ರ ಶಿವಭಾವನೆಯು ನೆಲಸಿದುದರಿಂದ 
“ನಾರಾಯಣಪರಂಬ್ರಹ್ಮ” ಎಂದು ಶಿವನಾರಾಯಣರಿಗೆ ಅಭೇದವು ಹೇಳಲ್ಪಟ್ಟಿರುತ್ತದೆ. ಹಾಗೆ 
ಅಭೇದಾರ್ಥ ಸ್ವೀಕಾರಮಾಡಲು ಇಷ್ಟವಿಲ್ಲದಿದ್ದರೆ “ನಾರಾಯಣಪರಂಬ್ರಹ್ಮ' ಎಂಬಲ್ಲಿ 
“ನಾರಾಯಣಾತ್‌ ಪರಂಬ್ರಹ್ಮ' ಎಂದು ಪಂಚಮೀ ತತ್ಪುರುಷಸಮಾಸವನ್ನಾಶ್ರಯಿಸಿ 
ಪರಬ್ರಹ್ಮವು ನಾರಾಯಣನಿಗಿಂತಲೂ ಭಿನ್ನವಹುದೆಂದು ಅರ್ಥಮಾಡಲೂಬಹುದು. ಹಾಗೆ 
ಪರಬ್ರಹ್ಮತ್ವವು ನಾರಾಯಣನಿಗೇ ಇರುವ ಪಕ್ಷದಲ್ಲಿ ಶ್ರುತಿಯಲ್ಲಿ “ನಾರಾಯಣಃ ಪರಂ ಬ್ರಹ್ಮ' 
ಎ೦ದು ಭಿನ್ನ ಭಿನ್ನ ಪದಗಳೇ ಇರಬೇಕಾಗಿದ್ದಿತು. ಹಾಗಿಲ್ಲದಿದ್ದರೆ ಆ ನಾರಾಯಣಪದಕ್ಕೆ 
“ನರಾಣಾಂ ಸಮೂಹಂ ನಾರ೦ ಅಯನಂ ಅಸ್ಯ” ಎ೦ದು ಬಹುವ್ರೀಹಿ ಸಮಾಸವನ್ನಾಶ್ರಯಿಸಿ 
ಆ ನಾರಾಯಣಪದವನ್ನು ಶಿವನಿಗೆ ವಿಶೇಷಣವನ್ನಾಗಿ ಮಾಡಿ ಏಕವಾಕ್ಯತೆಯನ್ನು ಕಲ್ಪಿಸಬೇಕು. 
ಇದರಿಂದ ಪ್ರಕರಣವಿರೋಧವೂ ಪರಿಹಾರವಾಗುತ್ತದೆ, ಹೀಗೆ ತೈತ್ತಿರೀಯದಲ್ಲಿರುವ 
ಮಂತ್ರಾರ್ಥವಿಚಾರದಿಂದ ಅಂತರ್ಲಿಂಗಧಾರಣವನ್ನು ಸಿದ್ಧಮಾಡಿ ಮುಂದೆ ಬರುವ 
“ಸರ್ವಲಿಂಗಗ್‌ಂ೦ ಸ್ಥಾಪಯತಿ” ಎಂಬ ಮಂತ್ರಾಧಾರದಿಂದ ಬಾಹ್ಯಲಿಂಗಧಾರಣವನ್ನು 
ಸಾಧಿಸುವೆವು. 


ಬಹಿರ್ಲಿ೦ಗ (ಇಷ್ಟಲಿಂಗ) ಧಾರಣ ನಿರೂಪಣ 


ನಿಧನಪತಯೇ ನಮಃ | ನಿಧನಪತಾ೦ತಿಕಾಯ ನಮಃ 
ಊರ್ಧ್ಯಾಯ ನಮಃ | ಊರ್ಧ್ವಲಿಂಗಾಯ ನಮಃ 
ಹಿರಣ್ಯಾಯ ನಮಃ | ಹಿರಣ್ಯಲಿಂಗಾಯ ನಮಃ 
ಸುವರ್ಣಾಯ ನಮಃ | ಸುವರ್ಣಲಿ೦ಗಾಯ ನಮಃ 
ದಿವ್ಯಾಯ ನಮಃ | ದಿವ್ಯಲಿಂಗಾಯ ನಮಃ 
ಭವಾಯ ನಮಃ | ಭವಲಿಂಗಾಯ ನಮಃ 
ಶರ್ವಾಯ ನಮಃ | ಶರ್ವಲಿಂಗಾಯ ನಮಃ 
ಶಿವಾಯ ನಮಃ | ಶಿವಲಿಂಗಾಯ ನಮಃ 
ಜ್ವಲಾಯ ನಮಃ | ಜ್ವಲಲಿಂಗಾಯ ನಮಃ 
ಆತ್ಮಾಯ ನಮಃ | ಆತ್ಮಲಿಂಗಾಯ ನಮಃ 
ಪರಮಾಯ ನಮಃ | ಪರಮಲಿಂಗಾಯ ನಮಃ 
ಏತತ್ತೋಮಸ್ಯ ಸೂರ್ಯಸ್ಯ ಸರ್ವಲಿಂಗಗ್ಗ್‌ಂ 
ಸ್ಥಾಪಯತಿ ಪಾಣಿಮಂತ್ರಂ ಪವಿತ್ರಮ್‌ || 


ತೈ. ಉ, ೪-೧೬-೩೩, ೩೪) 


ನಿಧನಪತಯೇ- ಕಾಲರೂಪನಾದ ಶಿವನಿಗೆ, ನಮಃ- ನಮಸ್ಕಾರವು, 
ನಿಧನಪತಾಂತಿಕಾಯ- ಮರಣ ಶಯನದಲ್ಲಿರುವ ಜನಗಳಿಗೆ, ಅಂತಿಕಾಯ- ಸಮೀಪದಲ್ಲಿದ್ದು 
ರಕ್ಷಿಸುತ್ತಿರುವ ಶಿವನಿಗೆ, ನಮಃ- ನಮಸ್ಕಾರವು, ಊರ್ದ್ವಾಯ- ಶಿವಾದಿ ಭೂಮ್ಯಂತವಾದ 
ಮೂವತ್ತಾರು ತತ್ತ್ವಗಳ ಮೇಲಿರುವ ಶಿವನಿಗೆ, ನಮಃ- ನಮಸ್ಕಾರವು. ಊರ್ದ್ವಲಿಂಗಾಯ- 
ಅದಕ್ಕಿಂತಲೂ ಮೇಲಿರುವ ಶೂನ್ಯಲಿಂಗಕ್ಕೆ ನಮಃ- ನಮಸ್ಕಾರವು, ಹಿರಣ್ಯಾಯ- 
ಶೋಭನವರ್ಣವುಳ್ಳ ಅಥವಾ ಸುವರ್ಣಸ್ಟರೂಪನಾದ ಶಿವನಿಗೆ ನಮಃ- ನಮಸ್ಕಾರವು, 
ಹಿರಣ್ಯಲಿಂಗಾಯ ನಮಃ- ಸುವರ್ಣಮಯವಾದ ಅಥವಾ ಶೋಭನಾಕ್ಷರಗಳಿಂದೊಡಗೂಡಿದ 


ಲಿಂಗಕ್ಕೆ ನಮಸ್ಕಾರವು, ದಿವ್ಯಾಯ ನಮಃ- ಪ್ರಕಾಶಸ್ಟರೂಪನಾದ ಲಿಂಗಕ್ಕೆ ನಮಸ್ಕಾರವು, 


ಭವಾಯನಮಃ- ಪ್ರಾಣಿಗಳುತೃತ್ತಿಯ ಕರ್ತೃವಿಗೆ ನಮಸ್ಕಾರವು, ಭವಲಿಂಗಾಯ ನಮಃ 
ಜನ್ಮಧಾರಿಗಳ ಪ್ರಾಣಸ್ವರೂಪವಾದ ಲಿಂಗಕ್ಕೆ ನಮಸ್ಕಾರವು, ಶರ್ವಾಯ ನಮಃ- ಸಕಲ 
ಸಂಹಾರಕನಿಗೆ ನಮಸ್ಕಾರವು. ಶರ್ವಲಿಂಗಾಯ ನಮಃ- ಸಂಹಾರ ಕನಿಗಾಧಾರವಾದ ಲಿಂಗಕ್ಕೆ 
ನಮಸ್ಕಾರವು, ಶಿವಾಯ ನಮಃ- ಸತ್ಪುರುಷರ ಮನಸ್ಸಿನಲ್ಲಿ ವಾಸಿಸಿರುವವನಿಗೆ ನಮಸ್ಕಾರವು, 
ಶಿವಲಿಂಗಾಯ ನಮಃ- ಸಕಲಮ೦ಗಲಗಳ ಚಿಹ್ನಸ್ವರೂಪವಾದ ಲಿಂಗಕ್ಕೆ ನಮಸ್ಕಾರವು, ಜ್ವಲಾಯ 
ನಮಃ- ಅಗ್ನಿಸ್ಟರೂಪನಿಗೆ ನಮಸ್ಕಾರವು, ಜ್ವಲಲಿಂಗಾಯ ನಮಃ- ಅಗ್ನಿಯೊಳಗಿರುವ ಲಿಂಗಕ್ಕೆ 
ನಮಸ್ಕಾರವು, ಆತ್ಮಾಯ ನಮಃ- ಜೀವಾತ್ಮಸ್ವರೂಪನಿಗೆ ನಮಸ್ಕಾರವು, ಆತ್ಮಲಿಂಗಾಯ ನಮಃ- 
ಜೀವಾ೦ತರ್ಗತವಾದ ಲಿ೦ಗರೂಪ ಪರಮಾತ್ಮನಿಗೆ ನಮಸ್ಕಾರವು, ಪರಮಾಯ ನಮಃ- ಉತ್ಕೃಷ್ಟ 


ಕಲ'ಟಿ 


ಗುಣಗಳಿಂದ ಶೋಭಿಸುವವನಿಗೆ ನಮಸ್ಕಾರವು, ಪರಮಲಿಂಗಾಯ ನಮಃ ಉತ್ಕೃಷ್ಟ 
ಗುಣವುಳ್ಳವರಲ್ಲಿ ಜ್ಞಾನರೂಪನಾದವನಿಗೆ ನಮಸ್ಕಾರವು, ಸೋಮಸ್ಯ" ಉಮಾಸಹಿತನಾದ, 
ಸೂರ್ಯಸ್ಯ: ಸೂರ್ಯಮಂಡಲಾಂತರ್ವರ್ತಿಯಾದ ಪರಶಿವನ, ಸರ್ವಲಿಂಗಂ- ವಿಶ್ವಾತ್ಮಕನಾದ, 
ಪಾಣಿಮಂತ್ರಂ- ಹಸ್ತಕಮಲವನ್ನು ಪರಿಶುದ್ಧಿಗೊಳಿಸುವ, ಪವಿತ್ರಂ- ಸರ್ವಪಾವನಸ್ವರೂಪನಾದ, 
ಏತತ್‌- ಈ ಇಷ್ಟಲಿಂಗವನ್ನು ಸ್ಥಾಪಯತಿ- ಶಿರಸ್ಸು ಕಂಠ ಮುಂತಾದ ಉತ್ತಮಾಂಗಗಳಲ್ಲಿ 
ಧರಿಸತಕ್ಕದ್ದು 

ಶಂಕೆ:- ಈ ಮಂತ್ರದಲ್ಲಿ “ಸ್ಥಾಪಯತಿ” ಎ೦ದು ಲಡ೦ತವಾದ ಕ್ರಿಯಾಪದವಿರುತ್ತದೆ. 
ಲಿಂಗ್‌ಲೋಟ್‌ತವ್ಯ ಪ್ರತ್ಯಯಾದಿಗಳು ಯಾವ ಕ್ರಿಯೆಯಲ್ಲಿರುತ್ತವೆಯೋ ಅಂಥ ಕ್ರಿಯಾಪದಗಳಿಗೆ 
ವಿಧ್ಯರ್ಥವನ್ನು ಹೇಳುವುದು ಶಾಸ್ತ್ರಮರ್ಯಾದೆಯಾಗಿರುತ್ತದೆ. 'ಸ್ಥಾಪಯೇತ್‌- ಸ್ಥಾಪಯಿತವ್ಯಂ' 
ಎಂದು ಹೇಳಿದ್ದರೆ ಸರ್ವಶಿವಭಕ್ತರೂ ಕಂಠಹಸ್ತಾದ್ಯಂಗಗಳಲ್ಲಿ ಶಿವಲಿಂಗವನ್ನು ಧರಿಸಬೇಕೆಂದು 
ಸಿದ್ಧವಾಗುತ್ತಿತ್ತು. 'ಸ್ಥಾಪಯತಿ' ಎ೦ಬುದು ವಿಧ್ಯರ್ಧಬೋಧಕನಾದ 
ಕ್ರಿಯಾಪದವಲ್ಲವಾದುದರಿಂದ ಲಿ೦ಗಧಾರಣವು ಸಿದ್ಧವಾಗುವುದಿಲ್ವ 

ಸಮಾಧಾನ- ಪೂರ್ವಮೀಮಾಂಸೆಯ “ವ್ರೀಹೀನ್‌ ಪ್ರೋಕ್ಷತಿ” “ವ್ರೀಹೀನ್‌ 
ಅವಹಂತಿ” ಎಂಬ ವಾಕ್ಯಗಳಲ್ಲಿ ಪ್ರೋಕ್ಷತಿ ಅವಹಂತಿ ಎಂದು ಲಡ೦ತವಾದ 
ಪ್ರಯೋಗಗಳಿದ್ದರೂ, ಇತರ ವಾಕ್ಯಗಳಲ್ಲೆಲ್ಲಿಯೂ ಇಂಥ ವ್ರೀಹಿಕರ್ಮಕಪ್ರೋಕ್ಷಣವಾಗಲಿ, 
ಅವಹನನನಾಗಲಿ ಬರದಿರುವುದರಿ೦ದ ಅಪ್ರಾಪ್ತತ್ವ ರೂಪವಾದ ವಿಧಿಪ್ರಯೋಜಕ ರೂಪವನ್ನು 
ಅಂಗೀಕಾರ ಮಾಜ ಲಡಂತಗಳಾದ ಪ್ರೋಕ್ಷತಿ ಅವಹಂತಿ ಎಂಬ ವಾಕ್ಯಗಳನ್ನು 


ವಿಧಿವಾಕ್ಯಗಳನ್ನಾಗಿ ಅಂಗೀಕರಿಸಿರುವಂತೆ “ಸರ್ವಲಿಂಗಂ ಸ್ಥಾಪಯತಿ” ಎಂಬುವ 
ವಾಕ್ಕದಲ್ಲಿರುವ ಲಡ೦ತವಾದ ಸ್ಥಾಪಯತಿ ಎಂಬ ಕ್ರಿಯಾಪದಕ್ಕೆ ಇನ್ನಾವ ಶ್ರುತಿವಾಕ್ಯಗಳಲ್ಲಿ 
ಲಿ೦ಗಧಾರಣವು ಹೇಳಲ್ಲಡದಿರುವುದರಿಂದ ವಿಧ್ಯರ್ಥವನ್ನಂಗೀಕಾರ ಮಾಡುತ್ತೇವೆ- ಎಂದು 
ಹೇಳಿದರೂ ಅದು ಸರಿ ಹೋಗುವುದಿಲ್ಲ ಏಕಂದರೆ- ಪ್ರೋಕ್ಷತಿ ಅವಹಂತಿ ಎಂಬಲ್ಲಿ 
ಪ್ರಮಾಣಾ೦ತರಗಳಿ೦ದ ಅಪ್ರಾಪ್ರತ್ವವಿದ್ಧಂತೆ ಇಲ್ಲಿ ಇರುವುದಿಲ್ಲ. 

ವಿಧಿರಂತೃತಮಪ್ರಾಪ್ಟೇ ನಿಯಮಃ ಪಾಕ್ಷಿಕೇ ಸತಿ | 

ತತ್ರಚಾನ್ಯತ್ರ ಚ ಪ್ರಾಪ್ತೌ ಪರಿಸಂಖ್ಯೇತಿ ಗೀಯತೇ || 

ಎಂಬ ಪ್ರಮಾಣದಿಂದ ವಿಧಿಯು ಅಪೂರ್ವವಿಧಿಯೆಂತಲ್ಲೂ, 
ನಿಯಮವಿಧಿಯೆಂತಲೂ ಪರಿಸಂಖ್ಯಾವಿಧಿಯೆ೦ತಲೂ, ಮೂರು ವಿಧವಾಗಿದೆ. ಇವುಗಳಲ್ಲಿ 
ಒಂದು ವಾಕ್ಯದಲ್ಲಿ ಹೇಳಿದ ಅರ್ಥವು ಮತ್ತೊಂದು ವಾಕ್ಯದಲ್ಲಿ ಹೇಳದಿರುವುದೇ 
ಅಪೂರ್ವವಿಧಿಯ ಲಕ್ಷಣ. ವ್ರೀಹಿ (ಭತ್ತ್ಷಯ ಪ್ರೋಕ್ಷಣೆಯು ಇತರ ವಾಕ್ಯಗಳಲ್ಲೆಲ್ಲಿಯೂ 
ಬರದಿರುವುದರಿಂದ ಲಡ೦ತವಾದ ಪ್ರೋಕ್ಷತಿ ಎಂಬುವಲ್ಲಿ ಅಪೂರ್ವವಿಧಿಯನ್ನು 
ಅ೦ಗೀಕರಿಸಿರುವುದೇ ಇದಕ್ಕೆ ಉದಾಹರಣೆಯು “ಇದರಿ೦ದ ಈ ಕಾರ್ಯವನ್ನು ಮಾಡಬೇಕೊ, 
ಮತ್ತೊಂದರಿಂದ ಮಾಡಬೇಕೊ” ಎಂದು ಎರಡು ಪಕ್ಷವುಂಟಾಗಿ “ಇದರಿಂದಲೇ 
ಮಾಡಬೇಕೆಂದು” ಹೇಳುವುದೇ ನಿಯಮವಿಧಿಯ ಲಕ್ಷಣವು. “ವ್ರೀಹೀನ್‌ ಅವಹಂತಿ” 
ಎ೦ಬವಲ್ಲಿ ಉಗುರಿನಿಂದ ಅಕ್ಕಿಯ ಮೇಲಿನ ಹೊಟ್ಟನ್ನು ತೆಗೆಯಬೇಕೊ, ಒನಿಕೆಯ ಪೆಟ್ಟಿನಿಂದ 
ಹೊಟ್ಟನ್ನು ತೆಗೆಯಬೇಕೋ ಎಂದು ಎರಡು ವಿಕಲ್ಪಗಳು೦ಟಾಗಿ ಒನಿಕೆಯ ಪೆಟ್ಟಿನಿಂದಲೇ 
ಹೊಟ್ಟಿನ್ನುತೆಗೆಯಬೇಕೆ೦ದು ನಿಯಮಮಾಡುವುದೇ ಇದಕ್ಕೆ ಉದಾಹರಣೆಯಾಗಿದೆ. ಅಲ್ಲಿಯೂ, 
ಇಲ್ಲಿಯೂ ಎಂದು ಸಮುಚ್ಚಯವುಂಟಾಗಿ ಒಂದರಲ್ಲಿ ಪ್ರವೃಕ್ತಿಯನ್ನುಂಟುಮಾಡಿ ಒಂದನ್ನು 
ನಿಷೇಧಿಸುವುದೇ ಪರಿಸಂಖ್ಯಾವಿಧಿಯ ಲಕ್ಷಣವು. “ಶಶಕಶ್ಶಲ್ಯಕೋ ಗೋಧಾ ಖಡ್ಗೀಕೂರ್ಮಸ್ತು 
ಪ೦ಚಮಃ' ಎ೦ಬ ಪ್ರಮಾಣವಚನದಿ೦ದ ಶಶಕ, ಶಲ್ಕಕ, ಗೋಧಾ, ಖಡ್ವಿ ಕೂರ್ಮ ಎಂದು ಐದು 
ಜಾತಿಯ ಮ್ಯಗಗಳಿಗೂ ಐದು ಐದು ಉಗುರುಗಳಿರುತ್ತವೆ. ಇಂಥ ಐದು ಉಗುರುಗಳುಳ್ಳ ಈ 
ಐದು ಮೃಗಗಳನ್ನು ಭಕ್ಷಿಸಬೇಕೊ ಅಥವಾ ಐದು ಉಗುರುಳ್ಳ ಇನ್ನಾವ ಮ್ಯಗಗಳನ್ನಾದರೂ 
ಭಕ್ಷಿಸಬೇಕೋ ಎಂದು ವಿಕಲ್ಪವು೦ಟಾಗಿ ಈ ಶಶಕಾದಿ ಪ೦ಚ ಮ್ಯಗಗಳನ್ನೇ ಭಕ್ಷಿಸಬೇಕಲ್ಲದೆ ಇತರ 
ಮೃಗಗಳನ್ನು ಭಕ್ಷಿಸಲಾಗದೆ೦ದು ನಿಷೇಧಿಸಿರುವುದೇ ಉದಾಹರಣೆಯಾಗಿದೆ. “ಸರ್ವಲಿಂಗಗ್ಗ್‌ಂ 


ಸ್ಥಾಪಯತಿ” ಎ೦ಬ ವಾಕ್ಯದಿಂದ ಹೇಳಲ್ಪಟ್ಟ ಲಿಂಗಧಾರಣವು. ಈ ಮೂರು ವಿಧಿಗಳಲ್ಲಿ ಯಾವ 
ವಿಧಿಯಿಂದಲೂ ಸಿದ್ಧವಾಗುವುದಿಲ್ಲ ಅಪೂರ್ವವಿಧಿಯಿಂದ ಈ ಲಿಂಗಧಾರಣವನ್ನು 
ಸಾಧಿಸುತ್ತೇವೆಂದರೆ ಈ ತೈತ್ತಿರೀಯವಾಕ್ಯದ ಹೊರತು ಇನ್ನಾವ ಉಪನಿಷದ್ವಾಕ್ಯಗಳಲ್ಲಿಯೂ 
ಲಿ೦ಗಧಾರಣವು ಹೇಳಲ್ಲಡದಿರಬೇಕು. ಇಲ್ಲಿ ಇನ್ನೂ ಅನ೦ತಶ್ರುತಿಗಳು ಈ ಲಿಂಗಧಾರಣವನ್ನು 
ವಿಧಿಸುತ್ತವೆ. ಹೇಗ೦ದರೆ- 

ಸರ್ವಾನನ ಶಿರೋಗ್ರೀವಃ ಸರ್ವಭೂತಗುಹಾಶಯಃ | 

ಸರ್ವವ್ಯಾಪೀ ಚ ಭಗವಾನ್‌ ತಸ್ಕಾತ್ಸರ್ವಗತಪ್ವಿವಃ || 

(ಶ್ವೇತಾಶ್ವತರೋಪನಿಷತ್‌ ಆ. ೩. ಶ್ಲೊ೧೧) 

ಶಿವಃ- ಲಿಂಗರೂಪನಾದ ಶಿವನು, ಸರ್ವ- ಸಮಸ್ತ ಶಿವಭಕ್ತರ, ಆನನ- ಮುಖದಲ್ಲಿಯೂ, 
ಶಿರಃ-ತಲೆಯಲ್ಲಿಯೂ, ಗ್ರೀವ£- ಕ೦ಠದಲ್ಲಿಯೂ ಇಷ್ಟಲಿಂಗರೂಪದಿಂದ ಧರಿಸಲ್ಪಡಲು 
ಅರ್ಹನಾಗಿರುವನು ಸರ್ವಭೂತಗುಹಾಶಯಃ- ಸರ್ವಭೂತ - ಸಮಸ್ತ ಪ್ರಾಣಿಗಳ, ಗುಹ- 


ಹ 


ಹೃದಯಕಮಲದಲ್ಲಿ ಶಯಃ- ಪ್ರಾಣಲಿ೦ಗರೂಪದಿ೦ದಿರುವನು, ಚ- ಮತ್ತು ಸರ್ವವ್ಯಾಪೀ- 
ವಸ್ತುಪರಿಚ್ಛೇದ, ಕಾಲಪರಿಚ್ಛೇದ,  ದೇಶಪರಿಚ್ಛೇದಗಳಿಲ್ಲದವನು, ತಸ್ಮಾತ್‌- ಆದುದರಿಂದ, 
ಭಗವಾನ್‌- ಅಣಿಮಾದಿ ಐಶ್ಚರ್ಯವುಳ್ಳವನು, ಸರ್ವಗತಃ- ಆಕಾಶದಂತೆ ಎಲ್ಲಾವಸ್ತುಗಳಲ್ಲಿಯೂ 
ಇರುವನು. 

ಆಕ್ಷೇಪ ಈ ವಾಕ್ಕದಲ್ಲಿರುವ “ಸರ್ವಾನನ ಶಿರೋಗ್ರೀವಃ' ಎಂಬುವಲ್ಲಿ 
“ಸರ್ವೇಷಾಂ ಶಿವಭಕ್ತಾನಾ೦ ಆನನಶಿರೋಗ್ರೀವ೦ ಅಧಿಕರಣ೦ ಯಸ್ಯ” ಎಂದು ಅಧಿಕರಣ 
ಬಹುವ್ರೀಹಿ ಸಮಾಸಾಶ್ರಯದಿಂದ ಕ೦ಠದಲ್ಲಿ ಇಷ್ಟಲಿಂಗಧಾರಣವೂ 
“ಸರ್ವಭೂತಗುಹಾಶಯಃ” ಎಂಬುವಲ್ಲಿ “ಸರ್ವೇಷಾಂ ಭೂತಾನಾಂ ಗುಹಾಯಾಂ ಶೇತೇ” 
ಎ೦ದು ಸಪ್ತಮೀತತ್ಸುರುಷ ಸಮಾಸಾಶ್ರಯದಿ೦ದ ಪ್ರಾಣಲಿಂಗಧಾರಣವೂ, “ಸರ್ವವ್ಯಾಪೀ ಚ” 
ಎ೦ಬುವಲ್ಲಿ “ಸರ್ವಂ ವ್ಯಾಪ್ಟೋತೀತಿ” ಎಂದು ದ್ವಿತೀಯಾತತ್ಪುರುಷ ಸಮಾಸಾಶ್ರಯದಿಂದ 
ಭಾವಲಿಂಗಧಾರಣವಾೂ, ಹೀಗೆ ತ್ರಿವಿಧಲಿಂಗಧಾರಣವು ಹೇಳಲ್ಪಟ್ಟಿದೆ. ಈ ವಿಷಯದಲ್ಲಿ ಶ್ರೀ 
ರೇಣುಕ ಭಗವತ್ಪಾದರು 

ತನುತ್ರಯಗತಾನಾಧಿಮಲತ್ರಯಮಸೌ ಗುರುಃ | 

ದೀಕ್ಷಾತ್ರಯೇಣ ನಿರ್ದಗ್ಭ್ವಾ ಲಿಂಗತ್ರಯಮುಪಾದಿಶತೆ | | 


ಸಿದ್ಧಾಂತಶಿಖಾಮಣಿ 
ಶ್ರೀ ಗುರುವು ವೇಧಾ, ಕ್ರಿಯಾ, ಮನು ಎಂಬ ಮೂರು ದೀಕ್ಷೆಗಳಿಂದ ಮೂರು 
ದೇಹದಲ್ಲಿರುವ ಆಣವ, ಮಾಯೀಯ, ಕಾರ್ಮಿಕ ಎ೦ಬ ಮೂರು ಮಲಗಳನ್ನುನಿವಾರಿಸಿ ಇಷ್ಟ 
ಪ್ರಾಣ, ಭಾವ ಎ೦ಬ ಮೂರು ಲಿಂಗಗಳನ್ನು ಧರಿಸಿದನು ಎ೦ದು ಅನುಜ್ಞೆಯಿತ್ತಿರುತ್ತಾರೆ! 
ಇದರಿಂದ ತೈತ್ತಿರೀಯದ “ಸರ್ವಲಿ೦ಗಗ್ಗ್‌ಂ ಸ್ಥಾಪಯತಿ” ಎ೦ಬ ವಾಕ್ಯದಿಂದ ಹೇಳಿರುವ ಇಷ್ಟ 
ಲಿಂಗಧಾರಣವು ಪುನಃ ಶ್ವೇತಾಶ್ಚತರೋಪನಿಷತ್ತಿನಲ್ಹಿಯೂ ಹೇಳಿರುವುದರಿಂದ 
ಲಿಂಗಧಾರಣವು ಪ್ರಮಾಣಾ೦ತರದಿ೦ದಲೂ ಸಿದ್ಧವಾಗುತ್ತದೆ. ಆದ್ದರಿ೦ದ ಅಪ್ರಾಪ್ತತ್ವರೂಪವಾದ 
ಅಪೂರ್ವವಿಧಿಯನ್ನು ಹೇಳಲವಕಾಶವಿಲ್ವ “ಸರ್ವಾನನ.....ಸರ್ವಗತಃ ಶಿವಃ” ಈ ಮಂತ್ರದ 
ಅ೦ತ್ಯದಲ್ಲಿರುವ.. ಶಿವಪದವು. ವಿಶೇಷ್ಯವಾಗಿರುತ್ತದೆ.. ಮಿಕ್ಕ. ಪದಗಳೆಲ್ಲವೂ 
ವಿಶೇಷಣಗಳಾಗಿರುತ್ತವೆ. ವಿಶೇಷ್ಯಪದಕ್ಕೆ ವಿಶೇಷಣಗಳೆಲ್ಲವೂ ಅಧೀನಗಳಾಗಿರಬೇಕು. 
ವಿಶೇಷ್ಯವಿಶೇಷಣಪದಗಳು ಒಂದೇ ವಿಭಕ್ತಿಯುಳ್ಳವುಗಳಾಗಿದ್ದರೆ 
ಅಭೇದವನ್ನಂಗೀಕರಿಸಬೇಕೆಂದು ಶಾಸ್ತ್ರನಿಯಮವಿರುತ್ತದೆ. ಇಲ್ಲಿ ಒಂದೇ ವಿಭಕ್ತಿಯುಳ್ಳ 
ಸರ್ವಾನನಶಿರೋಗ್ರೀವಪದಕ್ಕೂ ಶಿವ ಪದಕ್ಕೂ ಅಭೇದವನ್ನಂಗೀಕರಿಸುವುದಾದರೆ ಆಧಾರ 
ಆಧೇಯಭಾವವನ್ನುಬಲಪಡಿಸುವ ಅಧಿಕರಣಬಹುವ್ರೀಹಿಸಮಾಸವನ್ಹಾಶ್ರಯಿಸಲಾಗುವುದಿಲ್ಲ. 
ಆಗ “ಸರ್ವಾನನಶಿರೋಗ್ರೀವಃ” ಎಂಬ ಪದವು ಇಷ್ಟಲಿಂಗಧಾರಣ ಪರವೆಂದು 
ಹೇಳಲವಕಾಶವೇ ಇಲ್ಲವು. 
ಸಮಾಧಾನ-ಸಮಾನವಿಭಕ್ತಿಯುಳ್ಳ ಸ್ಥಲದಲ್ಲಿಯೂ ಪೂರ್ವಾಚಾರ್ಯರು 


ಅಧಿಕರಣಾರ್ಥವನ್ನು ಸ್ವೀಕರಿಸಿರುತ್ತಾರೆ. ಬ್ರಹ್ಮಸೂತ್ರ ಭಾಷ್ಯಕರ್ತೃ್ಯಗಳಾದ 
ನೀಲಕ೦ಠಶಿವಾಚಾರ್ಯರು “ಆನಂದ ಮಯೋತಭ್ಯಾಸಾತ್‌” ಎ೦ಬ ಬ್ರಹ್ಮಸೂತ್ರದಲ್ಲಿ ಆತ್ಮನು 
ಅಭ್ಯಾಸಾತ್‌- ನಿರಂತರ ಲಿಂಗೋಪಾಸನೆಯಿಂದ, ಆನಂದಮಯಃ- 


ಆನ೦ದಪ್ರಚುರನಾಗುವನು, ಇಲ್ಲಿಆನ೦ದಶಬ್ದದ ಮುಂದೆ ಮಯಟ್‌ ಪ್ರತ್ಯಯವು ಬಂದಿರುತ್ತದೆ. 
ಈ ಪ್ರತ್ಯಯಕ್ಕೆ ವಿಕಾರಾರ್ಥವನ್ನಾಗಲಿ ಪ್ರಾಚುರ್ಯಾರ್ಥವನ್ನಾಗಲಿ ಹೇಳಬಹುದು. ಈ ಎರಡು 
ಅರ್ಥಗಳಲ್ಲಿ ನೀಲಕ೦ಠಶಿವಾಚಾರ್ಯರು ಆನ೦ದಕ್ಕೂ ಬ್ರಹ್ಮಕ್ಕೂ ಗುಣಗುಣಿಭಾವವನ್ನು 
ಹೇಳುವುದರಿಂದ ವಿಕಾರಾರ್ಥವನ್ನು ಖಂಡಿಸಿ ಪ್ರಾಚುರ್ಯಾರ್ಥವನ್ನು ಒಪ್ಪಿರುವರು. ಇದರಿಂದ 
ಶಿವಯೋಗಾಭ್ಯಾಸದಿ೦ದ ಅ೦ಗಪದವಾಚ್ಯನಾದ ಜೀವಾತ್ಮನು ಆನಂದಪ್ರಚುರನಾಗುವನೆಂದು 


ಅರ್ಥವು ಸಿದ್ಧವಾಗುವುದು. ಇದಕ್ಕಾಗಿ ಅದೇ ಆನ೦ದಾಧಿಕರಣದಲ್ಲಿ “ವಿಕಾರಶಬ್ದಾನ್ಲೇತಿಚೇನ್ನ 
ಪ್ರಾಚುರ್ಯಾತ್‌” ಅಂದರೆ ಮಯಟ್‌ಪ್ರತ್ಯಯಕ್ಕೆ ವಿಕಾರಾರ್ಥವನ್ನು ಸ್ವೀಕರಿಸುವುದಾದರೆ 
ಮೃಣ್ಯ್ಮಯವಾದ ಘಟವು ಮೃದ್ವಿಕಾರವೇ ಆಗುವಂತೆ ಆನ೦ದಮಯನಾದ ಆತ್ಮನು 
ಆನ೦ದವಿಕಾರವೇ ಆಗುತ್ತಾನೆ೦ದು ಹೇಳಬೇಕಾಗುವದು. ಪರಮೇಶ್ವರನಿಗೆ ಅಂಥ ವಿಕಾರಗಳನ್ನು 
ಹೇಳಲು ಅವಕಾಶವಿಲ್ಲವಾದುದರಿ೦ದ ಜೀವಾತ್ಮನೆಂದೇ ಹೇಳುತ್ತೇವೆಂದರೆ ಅದೂ 
ಸಂಭವಿಸುವುದಿಲ್ಲ ಇಲ್ಲಿ ಆನ೦ದಶಬ್ದದ ಮುಂದಿರುವ ಮಯಚಪ್ರತ್ಯಯಕ್ಕೆ ನಾವು 
ಪ್ರಾಚುರ್ಯಾರ್ಥವನ್ನೇ ಅಂಗೀಕರಿಸುತ್ತೇವೆ. ಆದುದರಿಂದ 
“ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನ 
ಮಯಾನ೦ದ ಮಯಾ ಮೇ ಶುಧ್ಯಂತಾಮ್‌” 
(ತೈತ್ತಿರೀಯ ಆ. ೨. ೭-೫೧) 
ಎಂದು ತೈತ್ತಿರೀಯದಲ್ಲಿ ಅನ್ನಮಯಶಬ್ದ ಮೊದಲ್ಗೊಂಡು 
ಮನೋಮಯಪರ್ಯಂತವೂ ಮಯಟಾಪ್ರತ್ಯಯಗಳಿಗೆ ವಿಕಾರಾರ್ಥವನ್ನಂಗೀಕರಿಸಿ 
ಮುಂದಿರುವ ವಿಜ್ಞಾನಮಯ, ಆನಂದಮಯ ಪದಗಳಿಗೆ ಪ್ರಾಚುರ್ಯಾರ್ಥವನ್ನಂಗೀಕರಿಸಿ 
ವಿಜ್ಞಾನಪ್ರಚುರನಾದ ಜೀವನೆಂದೂ ಆನ೦ದಪ್ರಚುರನಾದ ಈಶ್ವರನೆ೦ದೂ ಅರ್ಥಮಾಡಿದ್ದಾರೆ. 
ಇದರಂತೆ “ಅನ್ನಮಯೋಯಜ್ಞಃ” ಅ೦ಶುಮಯಸ್ಪೂರ್ಯಃ “ವಿಪ್ರಮಯೋ ಗ್ರಾಮಃ” 
ವಿಹ೦ಗಮಯೋ ವ್ಯಕ್ಷಃ” ಇತ್ಯಾದಿ ಅನೇಕಸ್ಥಲಗಳಲ್ಲಿ ಪ್ರಾಚುರ್ಯಾರ್ಥವು ಹೇಳಲ್ಪಟ್ಟಿರುತ್ತದೆ. 
ಹೀಗೆ ಹೇಳಿರುವುದರಿಂದ ಪರಶಿವನು ಭೂತಭವಿಷ್ಯದ್ದರ್ತಮಾನಕಾಲಗಳಲ್ಲಿ ಉಂಟಾಗುವ 
ದುಃಖಗಳೊಂದರಸಂಬಂಧವಿಲ್ಲದೆ ಸತ್ಯಪ್ರಕಾಶಮಯನಾಗಿರುತ್ತಾನೆಂಬ ತತ್ವ್ವಾರ್ಥವು 
ಸಿದ್ಧವಾಗುತ್ತದೆ. ತಾಪತ್ರಯಗ್ರಸ್ತನಾದ ಜೀವಾತ್ಮನಲ್ಲಿ ಅಂಥ ್ಹನಿತ್ಯಾನಂದವೈಶಿಷ್ಟ್ಯವು 
ಸಿದ್ಧಿಸುವುದಿಲ್ಲ. ಇದರಿಂದ ಆನ೦ದಬ್ರಹ್ಮಗಳಿಗೆ ಧರ್ಮಧರ್ಮಿಭಾವವು ಸಿದ್ಧವಾಯಿತು. 
ಹಾಗಾದರೆ “ಆನ೦ದೋ ಬ್ರಹ್ಮೇತಿ ವ್ಯಜಾನಾತ್‌” “ನಿತ್ಯಂ ವಿಜ್ಞಾನಮಾನಂದಂ ಬ್ರಹ್ಮ” ಇತ್ಯಾದಿ 
ಅನ೦ತಶ್ರುತಿವಾಕ್ಯಗಳಲ್ಲಿ ಒಂದೇ ವಿಭಕ್ತಿಯುಳ್ಳ ವಾಕ್ಯಗಳು ಬಂದಿರುವುದರಿಂದ ಅಂಥ ಆನ೦ದ- 
ಬ್ರಹ್ಮಗಳಿಗೆ ಅಭೇದವನ್ನಂಗೀಕರಿಸುವುದನ್ನು ಬಿಟ್ಟು ಭೇದಪ್ರತಿಪಾದಕವಾದ 
ಧರ್ಮಧರ್ಮಿಭಾವವನ್ನು ಹೇಳಲವಕಾಶವಿಲ್ಲವೆಂದು ಆಕ್ಷೇಪಿಸಲಾಗಿ “ಆನ೦ದೋ ಬ್ರಹ್ಮಣೋ 
ರೂಪಂ” ಇತ್ಯಾದಿ ಶ್ರುತಿಗಳಲ್ಲಿ ಷಷ್ಟ್ಯಂತವಾದ ಬ್ರಹ್ಮಪದವಿರುವುದರಿ೦ದ ಆನಂದಕ್ಕೂ ಬ್ರಹ್ಮಕ್ಕೂ 


ಅತ್ಯಂತ ಬೇದವೇ ತೋರುವುದರಿಂದ ಇಂಥ ಭೇದವಾಕ್ಯಗಳಿಗೆ ವಿರೋಧವು 
ಸ೦ಭವಿಸಬೇಕಾಗಿರುವುದರಿ೦ದ. “ಆನ೦ದೋ ಬ್ರಹ್ಮ' ಎಂಬ ಸಮಾನವಿಭಕ್ತಿಕವಾದ 
ಆನ೦ದಪದಕ್ಕೆ ಅಧಿಕರಣಾರ್ಥಕತ್ವವನ್ನಂಗೀಕರಿಸಿ “ಆನ೦ದಾಧಿಕರಣ೦ ಬ್ರಹ್ಮ' ಎಂದು 
ಸಮರ್ಥನೆಗೊಳಿಸಿದರೆ “ಆನ೦ದೋ ಬ್ರಹ್ಮಣೋ ರೂಪಂ” ಇತ್ಯಾದಿ ಭಿನ್ನವಿಭಕ್ತಿವಾಕ್ಯಗಳಿಗೂ, 
ಸಮಾನವಿಭಕ್ತಿವಾಕ್ಕಗಳಿಗೂ ವಿರೋಧವಿಲ್ಲದಂತೆ ಸಮನ್ಹಯವುಂಟಾಗುವುದೆ೦ದು 
ಹೇಳಿರುತ್ತಾರೆ. ಮತ್ತು ಈ ವಿಷಯದಲ್ಲಿ 

“ಯಸ್ಪರ್ವಜ್ಞಸ್ನರ್ವವಿತ್‌, ಯಸ್ಯ ಜ್ಞಾನಮಯಂ ತಪಃ” ಯಾವನು ಸರ್ವಜ್ಞನೋ, 
ಸರ್ವವೇತ್ಯವೋ, ಯಾವನ ತಪಸ್ಸು ಜ್ಞಾನಮಯವಾಗಿದೆಯೋ ಇತ್ಯಾದಿ ಭಿನ್ನ ವಿಭಕ್ತಿಕಗಳಾದ 
ಶ್ರುತಿವಾಕ್ಯಗಳು ಭೇದವನ್ನು ತೋರಿಸುತ್ತವೆ. 

“ವಿಜ್ಞಾನ೦ ಬ್ರಹ್ಮ” “ಆನಂ೦ದಂ ಬ್ರಹ್ಮ” 

ಇತ್ಯಾದಿ ಸಮಾನವಿಭಕ್ತಿಕಗಳಾದ ಶ್ರುತಿವಾಕ್ಯಗಳು ಅಭೇದವನ್ನು ತೋರಿಸುತ್ತವೆ. ಹೀಗೆ 
ಶ್ರುತಿವಾಕ್ಯಗಳಲ್ಲಿ ಒಂದಕ್ಕೊಂದು ವಿರೋಧವು ತೋರಿಬರುವುದರಿ೦ದ ಸಮಾನವಿಭಕ್ತಿಕಗಳಾದ 
ಆನ೦ದವಿಜ್ಞಾನ ಪದಗಳಿಗೆ ಅಧಿಕರಣಾರ್ಥಸ್ವೀಕಾರಮಾಡಿ ಎಲ್ಲ ವಾಕ್ಯಗಳಿಗೂ 
ಸಮನ್ವಯಗೊಳಿಸಿ ವಿರೋಧಪರಿಹಾರಮಾಡುವುದುತ್ತಮವೆ೦ದು ಜೀವಬ್ರಹ್ಮರಿಗೆ ಭೇದವನ್ನು 
ಹೇಳುವ ಶ್ರೀ ಆನಂದತೀರ್ಥರು ಸಮಾನವಿಭಕ್ತಿಕಸ್ನಲದಲ್ಲಿ ಅಧಿಕರಣಾರ್ಥವನ್ನು 
ಸ್ವೀಕರಿಸಿರುತ್ತಾರೆ. ಇದರಂತೆ “ಸರ್ವಾನನಶಿರೋಗ್ರೀವಃ” ಎಂಬ ಪ್ರಥಮಾಂತ ಪದವು 
“ಸರ್ವಗಶಶ್ಶಿವಃ' ಎ೦ಬ ಮುಂದಿರುವ ಪ್ರಥಮಾ೦ತವಾದ ಶಿವಪದಕ್ಕೆ ವಿಶೇಷಣವಾಗಿರುತ್ತದೆ. 
ಈ ವಿಶೇಷಣಪದಕ್ಕೆ ಸಮಸ್ತ ಶಿವಭಕ್ತರ ಶಿರಃಕ೦ಠಾದಿಸ್ಥಾನಗಳೇ ಅಧಿಕರಣ (ಆಶ್ರಯ) 
ವಾಗುಳ್ಳವನೆಂದು ಭಿನ್ನಾರ್ಥವನ್ನು ತೋರಿಸುವ ವ್ಯಧಿಕರಣ ಬಹುವ್ರೀಹಿಸಮಾಸವನ್ನಾಶ್ರಯಿಸಿ 
ಕಂಠದಲ್ಲಿ ಇಷ್ಟಲಿಂಗವನ್ನು ಧರಿಸತಕ್ಕುದೆಂದು ನಿರ್ಣಯಿಸಬೇಕು. 

ಆಕ್ಷೇಪ-- ಆದರೆ ಹೀಗೆ “ಸರ್ವಾನನಶಿರೋಗ್ರೀವ” ಎ೦ಬ ಪದಕ್ಕೆ ಪರಿಚ್ಛಿನ್ನತ್ವವನ್ನು 
ಬೋಧಿಸುವ ಅಧಿಕರಣಾರ್ಥಸ್ವೀಕಾರಮಾಡಿ ಶಿವಭಕ್ತರು ತಮ್ಮ ಕಂಠಾದಿಗಳಲ್ಲಿ ಶಿವಲಿಂಗವನ್ನು 
ಧರಿಸತಕ್ಕುದೆ೦ದು ಅರ್ಥಮಾಡುವುದಾದರೆ ಮುಂದಿರುವ ಅಪರಿಚ್ಚಿನ್ನತ್ವವನ್ನು ಬೋಧಿಸುವ 


ಚ ಎವ 


“ಸರ್ವಗಶಶ್ಶಿವಃ” ಎಂಬ ವಾಕ್ಯಕ್ಕೆ ವಿರೋಧವು ಸಂಭವಿಸುತ್ತದೆ. ಒ೦ದು ವಸ್ತುವಿನಲ್ಲಿ ಭೇದವೂ 


ಅಭೇದವೂ ಎರಡೂ ಇರಲಾರವು. ಆದುದರಿಂದ ಇಷ್ಟಲಿಂಗಧಾರಣಸಿದ್ದಿಗಾಗಿ “ಸರ್ವಾನನ 
ಶಿರೋಗ್ರೀವಃ” ಎ೦ಬ ವಾಕ್ಕಕ್ಕೆ ಅಧಿಕರಣಾರ್ಥವನ್ನು ಸ್ಟೀಕರಿಸಕೂಡದು. 

ಸಮಾಧಾನ-- ಪರಶಿವನು ಅಪರಿಚ್ಛಿನ್ನವಸ್ತುವೆಂದು ಎಲ್ಲಾ ಸಿದ್ಧಾಂತಿಗಳು 
ಒಪ್ಪಲೇಬೇಕು. ಆದರೂ ಅಂಥ ಪರಶಿವನು ಉಪಾಸಕರಾದ ಭಕ್ತರನ್ನುದ್ಧರಿಸುವುದಕ್ಕಾಗಿ 
ಉಪಾಧಿರೂಪವಾದ ಇಷ್ಟಲಿ೦ಗರೂಪದಿ೦ದ ಶಿವಭಕ್ತರ ಮುಖದಲ್ಲಿಯೂ, ಮಸ್ತಕದಲ್ಲಿಯೂ, 
ಕ೦ಠದಲ್ಲಿಯೂ ವಾಸಮಾಡಿಕೊಂಡಿರುತ್ತಾನೆ. ಜ್ಯೋತಿರ್ಲಿಂಗರೂಪದಿಂದ ಭಕ್ತರ ಹೃದಯ 
ಪು೦ಡರೀಕದಲ್ಲಿವಾಸವಾಗಿರುತ್ತಾನೆ. ಹೀಗೆ ಒಂದೊಂದು ಕಲ್ಪಿತರೂಪದಿ೦ದ ಭಕ್ತರ ಹೃದಯದಲ್ಲಿ 
ವಾಸಮಾಡಿದ್ದರೂ ತಾನು ಮಾತ್ರ ಆಕಾಶದಂತೆ ಸರ್ವವ್ಯಾಪಕನಾಗಿಯೇ ಇರುವನೆಂಬ 
ತಾತ್ಪರ್ಯವನ್ನು ಪುಷ್ಟಿಗೊಳಿಸುವುದಕ್ಕಾಗಿ “ಸರ್ವಾನನಶಿರೋಗ್ರೀವಳ”, 
“ಸರ್ವಭೂತಗುಹಾಶಯಃ', “ಸರ್ವವ್ಯಾಪೀ ಚ ಭಗವಾನ್‌” ಎ೦ದು ಮೂರು ವಾಕ್ಯಗಳೂ 
ಕ್ರಮನಾಗಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿ೦ಗಗಳನ್ನು ತೋರಿಸುವುದರಿಂದ ಪರಿಚ್ಚಿನ್ನತ್ತ 


ಲ' ಇವ 
ಅಪರಿಚ್ಛಿನ್ನತ್ವಗಳಿಗೆ ವಿರೋಧವು ಸಂಭವಿಸುವುದಿಲ್ಲ ಮತ್ತು ಭಕ್ತರ ಉಪಾಸನಾ 
ಸೌಕರ್ಯಾರ್ಥವಾಗಿ ಶಿವನಿಗೆ ಮೊದಲು ಕಲ್ಪಿತರೂಪವನ್ನು ಹೇಳಿ ಅನಂತರ 
ನಿಜಸ್ವರೂಪವೆನಿಸಿದ ಅಪರಿಚ್ಛಿನ್ನತ್ವವನ್ನು ತೋರಿಸಬೇಕೆಂಬ ಉದ್ದೇಶದಿ೦ದಲೆ ಈ ಶ್ರುತಿಯು 
ಅಂತ್ಯದಲ್ಲಿ “ಸರ್ವವ್ಯಾಪೀ ಚ” ಎಂದು ಸಮುಚ್ಚಯಾರ್ಥವಾದ 'ಚ' ಕಾರವನ್ನು ಸಹ 
ಹೇಳಿರುವುದರಿಂದ “ಸರ್ವಾನನಶಿರೋಗ್ರೀವಃ” ಎ೦ಬ ಪದವು ಇಷ್ಟಲಿಂಗಧಾರಣಪರವೆಂದು 
ನಿರಾತಂಕವಾಗಿ ಹೇಳಬಹುದು. 

ಈ ವಿಷಯದಲ್ಲಿ 

ಉತ್ತಮಾಂಗೇ ಗಳೇ ವಾ ಪಿ ಕುಕ್ಷೌ ವಕ್ಷಸ್ಥಲೇತಪಿ ವಾ| 

ತಥಾ ಹಸ್ತತಲೇ ವಾಪಿ ಪ್ರಾಣಲಿಂಗಂ ಧರೇತ್ನುಧೀಃ | | ಸಿದ್ಧಾಂತಶಿಖಾಮಣಿ. 

ದೀಕ್ಷಿತನಾದ ಶಿವಭಕ್ತನು ಗುರುವಿನಿ೦ದ ಅನುಗ್ರಹಿಸಲ್ಪಟ್ಟಿ ಪಂಚಸೂತ್ರಘಟಿತರಾದ 
ಶಿವಲಿಂಗವನ್ನು ಶಿರಸ್ಸಿನಲ್ಲಾಗಲಿ, ಕ೦ಠದಲ್ಲಾಗಲಿ, ಎದೆಯ ಮೇಲಾಗಲಿ, ಕುಕ್ಷಿಯಲ್ಲಾಗಲಿ, 
ಭುಜದಲ್ಲಾಗಲಿ ಧರಿಸಬೇಕೆಂದು ಶ್ರೀ ರೇಣುಕ ಭಗವತ್ಪಾದರು ಅನುಜ್ಞೆಯಿತ್ತಿರುವರು. ಮತ್ತು 

ಕೃತ್ವಾ ನಿಧೇಹಿ ಸತತಂ ಲಿಂಗಂ ವಸ್ತ್ರೇಣ ವೇಷ್ಠಿತಂ | 

ಮಸ್ತಕೇ ಕ೦ಧರೇ ಕುಕ್ಷೌ ವಕ್ಷಸ್ಯಥ ಕರಸ್ಕಲೇ | | 


(ಶ೦ಕರಸಂಹಿತೆ) 

ತಲೆ ಕುತ್ತಿಗೆ, ಎದೆ, ಹೊಟ್ಟಿ ಹಸ್ತ ಈ ಐದು ಸ್ಥಲಗಳಲ್ಲಿ ಶಿವಲಿಂಗವನ್ನುಧರಿಸಬೇಕೆಂದು 
ವ್ಯಾಸಮಹರ್ಷಿಪ್ರಜೀತವಾದ ಸ್ಕಾಂದಪುರಾಣದಲ್ಲಿ ಹೇಳಿರುತ್ತದೆ. 

ಆಕ್ಷೇಪ ಆದರೆ ಈ “ಸರ್ವಾನನ ಶಿರೋಗ್ರೀವಃ” ಎ೦ಬ ವಾಕ್ಯದಲ್ಲಿ ಮುಖ, ಶಿರಸ್ಸು 
ಕಂಠ ಈ ಮೂರು ಸ್ಥಾನಗಳು ಹೇಳಲ್ಪಟ್ಟಿದ್ದರೂ ಮೇಲೆ ಹೇಳಿದ ಪ್ರಮಾಣಾನುಸಾರವಾಗಿ 
ಉಪಲಕ್ಷಣವಿಧಿಯಿ೦ದ ಕುಕ್ಷಿ, ವಕ್ಷಸ್ಥಲ, ಕರ ಈ ಮೂರನ್ನುಗ್ರಹಣಮಾಡಬೇಕು. ಈ ಮಂತ್ರದಲ್ಲಿ 
“ಸರ್ವಾನನ” ಎಂದು ಆನನಪದವೊಂದು ಸೇರಿದೆ. ಶಿವಲಿಂಗವನ್ನು ಕರಕಂಠಾದಿ 
ಪಂಚಸ್ಥಾನಗಳಲ್ಲಿ ಧರಿಸಲು ಸಾಧ್ಯವಾದಂತೆ ಆನನ (ಬಾಯಿ) ದಲ್ಲಿ ಧರಿಸಲು 
ಸಾಧ್ಯವಿಲ್ಲದುದರಿ೦ದ ಸಮ೦ಜಸವಾಗಲಾರದು. 

ಸಮಾಧಾನ:- 

ಮನನಾತ್‌ತ್ರಾಯತೇ ಯಸ್ವಾತ್ರಸ್ಮಾನ್ಕಂತ್ರೋ5ಯಮೀರಿತಃ | 

ವಾಚ್ಯವಾಚಕರೂಪೇಣ ದ್ವಿಧಾ ಮಂತ್ರಃ ಪ್ರಕೀರ್ತಿತಃ || 

ವಾಚಕೋ ವರ್ಣರೂಪಸ್ಸ್ಯಾತ್‌ ವಾಚ್ಯಶ್ಚ ಪರವಶ್ಶಿವಃ | 

ಮನುದೇವತಯೋರೈಕ್ಕಂ ತಸ್ಮಾದಾಹುರ್ಮಹರ್ಷಯಃ || 

(ಸ್ಕಾಂದಪುರಾಣ) 

“ಮನನಾತ್‌ ತ್ರಾಯತೆ” ಮೇಲಿಂದ ಮೇಲೆ ಯುಕ್ತಿಯಿಂದ ಧ್ಯಾನಿಸುವುದಕ್ಕೆ 
ಮನನವೆಂದು ಹೆಸರು. ಇಂಥ ಮನನದಿಂದ ರಕ್ಷಿಸಲು ಯೋಗ್ಯವಾಗಿರುವುದರಿಂದ 
ಮಂತ್ರವೆನಿಸಿಕೊಳ್ಳುವುದು. ಆ ರಕ್ಷಣೀಯವಾದ ಮಂತ್ರವು ವಾಚಕ(ಶಬ್ದ)ವೆ೦ತಲೂ, ವಾಚ್ಯ 
(ಅರ್ಥ)ವೆಂತಲೂ ಎರಡು ವಿಧವಾಗಿದೆ. ಇವುಗಳಲ್ಲಿ ಅಕ್ಷರಮಯವಾದುದೇ 
ವಾಚಕಮಂತ್ರವೆ೦ತಲೂ ಅರ್ಥ (ಲಿಂಗ) ರೂಪವಾದುದೇ ವಾಚ್ಯಮಂತ್ರವೆಂತಲೂ 
ಹೇಳಿಸಿಕೊಳ್ಳುತ್ತದೆ. ಅಂಥ ಅಕ್ಷರರೂಪವಾದ (ನಮಶ್ಶಿವಾಯ) ಎಂಬ ವಾಚಕಕ್ಕೂ 
ಅರ್ಥರೂಪ(ಪರಶಿವ) ವಾದ ವಾಚ್ಕಕ್ಕೂ ಮಹರ್ಷಿಗಳು ಅಭೇದವನ್ನು ಒಪ್ಪಿರುತ್ತಾರೆ. 

ನಮಃ ಪೀಠಮಿತಿ ಪ್ರೋಕ್ತಂ ಶಿಕಾರಂ ಮಧ್ಯಮೀರಿತಂ | 

ವಾಕಾರಂ ಗೋಮುಖಂ ವೃತ್ತಂ ಯಕಾರ೦ ಗೋಳಕಂ ಸ್ಕ್ಯತಮ್‌ || 

ಓಂಕಾರಂ ಲಿಂಗಮಾಖ್ಯಾತಂ ಷಡ್ವರ್ಣಂ೦ ಲಿಂಗಮುಚ್ಛತೇ || 


(ಸಿದ್ಧಾಂತ ಸಾರಾವಲೀ) 
ತಾತ್ಪರ್ಯ-- ಮಹಾಮಂತ್ರದಲ್ಲಿರುವ ಮೊದಲನೆಯ 'ನಮಃ' ಎಂಬೆರಡು 
ಅಕ್ಷರಗಳೇ ಶಿವಲಿಂಗದ ಪೀಠವಾಗಿರುವುವು. “ಶಿ” ಎಂಬ ಅಕ್ಷರವೇ ಆ ಲಿಂಗದ 
ಮಧ್ಯಭಾಗವಾಗಿದೆ. “ವಾ” ಎ೦ಬ ಅಕ್ಷರವೇ ಆ ಲಿಂಗದ ಗೋಮುಖವಾಗಿದೆ. “ಯ” ಎಂಬ 
ಅಕ್ಷರವೇ ಗೋಲಕವಾಗಿದೆ. “ಓಂ” ಎ೦ಬ ಅಕ್ಷರವೇ ಲಿ೦ಗವಾಗಿದೆ. ಪೀಠ, ಮಧ್ಯ ಗೋಮುಖ, 
ವೃತ್ತ ಗೋಲಕಗಳೆಂಬ ಐದು ಸೂತ್ರಗಳಿಂದೊಡಗೂಡಿದ ಲಿಂಗಕ್ಕೂ ವರ್ಣಮಯವಾದ 
ಪಂಚಾಕ್ಷರೀ ಮಂತ್ರಕ್ಕೂ ಅಭೇದವನ್ನಂಗೀಕಾರಮಾಡಿರುತ್ತಾರೆ. 
ಆದುದರಿಂದ ವಾಚಕರೂಪವಾದ ಮಂತ್ರವನ್ನು  ಬಾಯಿಯಲ್ಲಿಯೂ, 
ವಾಚ್ಯರೂಪವಾದ ಮಂತ್ರ (ಇಷ್ಟಲಿಂಗ)ವನ್ನು ಹಸ್ತಕ೦ಠಾದಿಗಳಲ್ಲಿಯೂ ಧರಿಸತಕ್ಕುದೆಂಬ 
ಗೂಢಾರ್ಥವನ್ನು ತೋರಿಸುವುದಕ್ಕಾಗಿ ಶ್ರುತಿಯು “ಸರ್ವಾನನಶಿರೋಗ್ರೀವಃ” ಎಂದು 
ಬೋಧಿಸಿರುವುದು. 
ಶಂಕೆ:-- ಈ ಸರ್ವಾನನ ವಾಕ್ಯದಿ೦ದ ಕಂಠ, ಶಿರಸ್ಸು ಕುಕ್ಕಾದಿ ಐದು ಸ್ಥಾನಗಳು 
ಲಿಂಗವನ್ನು ಧರಿಸುವ ಸ್ಥಾನಗಳೆಂದು ಹೇಳಿದಮೇಲೆ ಈ ಐದು ಸ್ಥಾನಗಳಲ್ಲಿಯೂ ಪ್ರತ್ಯೇಕವಾಗಿ 
ಒಂದೊಂದು ಲಿಂಗವನ್ನು ಧರಿಸಬೇಕೊ? ಅಥವಾ ಯಾವುದಾದರೊಂದು ಸ್ಥಲದಲ್ಲಿ ಒಂದೇ 


ಲಿಂಗವನ್ನು ಧರಿಸಬೇಕೊ? 
ಸಮಾಧಾನ:- 
“ವ್ರೀಹಿಭಿರ್ಯಜೇತ” “ಯವೈರ್ಯಜೇತ” 
(ಪೂರ್ವಮೀಮಾಂಸಾ) 
'ಭತ್ತದಿಂದ ಯಜ್ಞವನ್ನು ಮಾಡಬೇಕು, ಜವೆಯಿ೦ದ ಯಜ್ಞಮಾಡಬೇಕು' ಎಂದು 
ಎರಡು ವಾಕ್ಯಗಳು ಹೇಳಲ್ಪಟ್ಟಿರುತ್ತವೆ. ಇವೆರಡು ವಾಕ್ಯಗಳಿಗೂ 


ಪುರೋಡಾಶನಿಷ್ಠಾದನರೂಪವಾದ ಪ್ರಯೋಜನವು ಮಾತ್ರ ಒಂದೇ ಆಗಿರುತ್ತದೆ. 
ವ್ರೀಹಿಧಾನ್ಯಗಳಿ೦ದ ಯಾಗವನ್ನು ಮಾಡಿದಮೇಲೆ ಯವಧಾನ್ಯಗಳಿ೦ದ ಮಾಡಬೇಕಾಗಿಲ್ಲ 
ಯವಧಾನ್ಯಗಳಿ೦ದ ಯಾಗಮಾಡಿದ ಬಳಿಕ ವ್ರೀಹಿಧಾನ್ಯಗಳಿ೦ದ ಮಾಡಬೇಕಾಗಿಲ್ಲವೆ೦ದು 
ನಿರ್ಣಯಿಸಿರುವಂತೆ ಇಲ್ಲಿ ಇಷ್ಟಲಿಂಗಧಾರಣದಿಂದ ಮೋಕ್ಷರೂಪವಾದ ಮಹಾಫಲವು 
ದೊರೆಯುವುದರಿಂದ ಅಂಥ ಲಿಂಗವನ್ನು ಶಿರಸ್ಸಿನಲ್ಲಿ ಧರಿಸಲಿ ಅಥವಾ ಕಂಠದಲ್ಲಿ ಧರಿಸಲಿ, 


ಎದೆಯಲ್ಲಿ ಧರಿಸಲಿ ಯಾವ ಸ್ಥಾನದಲ್ಲಿ ಧರಿಸಿದರೂ ಮೋಕ್ಷರೂಪವಾದ ಪ್ರಯೋಜನವೊಂದೇ 
ಆಗಿರುವುದರಿ೦ದ ಈ ಐದು ಸ್ಥಲಗಳಲ್ಲಿ ಯಾವುದಾದರೂ ಒಂದು ಸ್ಥಲದಲ್ಲಿ ಧರಿಸಬೇಕಲ್ಲದೆ 
ಎಲ್ಲಾ ಸ್ಥಲಗಳಲ್ಲಿಯೂ ಧರಿಸಬೇಕಾಗಿಲ್ಲ ಮತ್ತು 

“ಕ್ಷರಂ ಪ್ರಧಾನಮಮೃತಾಕ್ಷರಂ ಹರಃ ತಸ್ಯಾಭಿ 

ಧ್ಯಾನಾದ್ಯೋಜನಾತ್ತತ್ತ ಎ ಭಾವಾತ್‌ ಭೂಯಸ್ಕಾಂತೇ 

ವಿಶ್ವ್ಲಮಾಯಾನಿವೃತ್ತಿಃ” 

(ಶ್ವೇತಾಶ್ಚತರೋಪನಿಷತ್‌ ಆ. ೧ ಶ್ಲೋ. ೧೦) 

ಪ್ರಧಾನಂ-ಸತ್ವರಜಸ್ತಮೋಗುಣಗಳ ್ಛಸ್ವರೂಪವೆನಿಸಿದ ಮಾಯೆಯು ಕ್ಷರಂ- 
ನಾಶವಾಗತಕ್ಕುದು. ಹರಃ- ಪರಶಿವನು ಅಮೃತ- ನಾಶರಹಿತನು, ಅಕ್ಷರಂ- ವಿಕಾರಶೂನ್ಯನು, ತಸ್ಯ- 
ಅಂಥ ದಿವ್ಯಜ್ಯೋತಿಸ್ವರೂಪವಾದ ಪರಶಿವ ಲಿಂಗವನ್ನು ಅಭಿಧ್ಯಾನಾತ್‌- 
ಪ್ರಾಣಲಿಂಗರೂಪದಿಂದ ಸೂಕ್ಷ್ಮ ಶರೀರದಲ್ಲಿ ಧರಿಸುವದರಿ೦ದಲೂ, ಯೋಜನಾತ್‌- 
ಇಷ್ಟಲಿಂಗರೂಪದಿಂದ ಸ್ಥೂಲಶರೀರದಲ್ಲಿ ಧರಿಸುವುದರಿ೦ದಲೂ, ತತ್ವಭಾವಾತ್‌- 
ಭಾವಲಿಂಗರೂಪದಿ೦ದ ಕಾರಣಶರೀರದಲ್ಲಿ ಧರಿಸುವುದರಿ೦ದಲೂ ಭೂಯಃ- ನಿಶ್ಚಯವಾಗಿ, 
ಅಂತೇ- ದೇಹಾವಸಾನದಲ್ಲಿ ವಿಶ್ವಮಾಯಾನಿವೃತ್ತಿ: ಜನನಮರಣ ರೂಪವಾದ ದುಃಖದಿಂದ 
ಬಿಡುಗಡೆಯಾಗುವನು. 

ಈ ವಾಕ್ಯದಲ್ಲಿ “ಯೋಜನಾತ್‌” ಎ೦ಬ ಪದವು ದೇಹದಲ್ಲಿ ಇಷ್ಟಲಿಂಗಧಾರಣವನ್ನು 
ಮಾತ್ರ ತೋರಿಸಿರುತ್ತದೆ. ಯಾವ ಸ್ಥಲದಲ್ಲಿಧರಿಸಬೇಕೆ೦ಬುದನ್ನುಸ್ಪಷ್ಟಪಡಿಸಿಲ್ಲ. ಅಂಥ ಸ್ಥಲವನ್ನು 


೩ ಲ" 


ಇದಲ್ಲದೆ 'ಸರ್ವಭೂತಗುಹಾಶಯಃ' ಎಂಬ ವಾಕ್ಯವು ಪ್ರಾಣಲಿಂಗಧಾರಣಸ್ಥಲವನ್ನು ತೋರಿಸಿ 
ಇಷ್ಟಲಿಂಗಧಾರಣ ಸ್ಥಲವನ್ನು ತೋರಿಸದೆ ಹೋದರೆ ಪ್ರಕರಣಕ್ಕೆ ವಿರೋಧವಂಟಾಗುತ್ತದೆ. ಈ 
ವಿಷಯದಲ್ಲಿ- 

ಲಿಂಗಧಾರಣಮಾಖ್ಯಾತಂ ದ್ವಿಧಾ ಸರ್ವಾರ್ಥಸಾಧಕೈಃ | 

ಬಾಹ್ಯಮಾಭ್ಯಂತರಂ ಚೇತಿ ಮುನಿಭಿರ್ಮೋಕ್ಷಕಾಂಕ್ಷಿಭಿಃ | | 

ಆಧಾರೇ ಹೃದಯೇ ವಾಪಿ ಭ್ರೂಮದ್ಯೇ ವಾ ನಿರಂತರಂ | 


ಜ್ಯೋತಿರ್ಲಿಂಗಾನುಸಂಧಾನಮಾಂತರಂ ಲಿಂಗಧಾರಣಂ | | 


ಅಂತರ್ಧಾರಯಿತುಂ ಲಿ೦ಗಮಶಕ್ತಃ ಶಕ್ತ ಏವವಾ | 
ಬಾಹ್ಯಂ ಚ ಧಾರಯೇಲ್ಲಿಂಗ೦ ತದ್ರೂಪಮಿತಿ ನಿಶ್ಚಯಾತ್‌ || 
(ಸಿದ್ಧಾಂತಶಿಖಾಮಣಿ ಪರಿ. ೬) 

ತಾತ್ಪರ್ಯ-- ಮುಕ್ತಿಕಾಂಕ್ಷಿಗಳಾದ ಮುನಿಗಳು, ಲಿಂಗಧಾರಣವು 
ಬಾಹ್ಯಲಿಂಗಧಾರಣವೆಂದೂ, ಅಂತರ್ಲಿಂಗಧಾರಣವೆಂದೂ ಎರಡು ಪ್ರಕಾರವಾಗಿ ಹೇಳುವರು. 
ಇವುಗಳಲ್ಲಿ ಆಧಾರಸ್ಥಾನದಲ್ಲಾಗಲಿ, ಹೃದಯಸ್ಥಾನದಲ್ಲಾಗಲಿ, ಭ್ರೂಮಧ್ಯದಲ್ಲಿಯಾಗಲಿ 
ಜ್ಯೋತಿರ್ಲಿಂಗವನ್ನು ಅನವರತ ಧ್ಯಾನಿಸುತ್ತಿರುವುದೇ ಅಂ೦ತರ್ಲಿಂಗಧಾರಣವು. 
ಅ೦ತರ್ಲಿಂಗಧಾರಣಶಕ್ತಿಯು ಇದ್ದರೂ ಅಥವಾ ಇಲ್ಲದಿದ್ದರೂ ಹೊರಗಣ ಇಷ್ಟಲಿ೦ಗವನ್ನು 
ಮಾತ್ರ ಆ ಅಂತರ್ಲಿಂಗಸ್ವರೂಪವೇ ಎಂದು ಭಾವಿಸಿ ಹಸ್ತ ಕ೦ಠಾದಿ ಉತ್ತಮಾಂಗಗಳಲ್ಲಿ 
ಯಾವಾಗಲೂ ಧರಿಸಬೇಕೆಂದು ಶ್ರೀ ರೇಣುಕಭಗವತ್ನಾದರು ಅನುಜ್ಞೆಯಿತ್ತಿರುವರು. 

ಶಂಕೆ. 'ಸರ್ವಾನನ ಶಿರೋಗ್ರೀವ. ಎಂಬ ಪದವು ಶಿವಪದಕ್ಕೆ 
ವಿಶೇಷಣವಾಗಿರುವುದರಿ೦ದ ಶಿವನು ಆನನ, ಶಿರೋಗ್ರೀವಾದಿಗಳಿಗೆ ಅಭಿನ್ನನಾಗಿರುವನೋ 
ಅಥವಾ ಭಿನ್ನನಾಗಿರುವನೋ? ಎಂಬ ಎರಡು ವಿಕಲ್ಪಗಳು೦ಟಾಗುತ್ತವೆ. ಅಭೇದವನ್ನಂಗೀಕಾರ 
ಮಾಡಿದರೆ 'ಸರ್ವಂ ವಾಕ್ಕಂ ಸಾವಧಾರಣ೦' ಎಂಬ ನ್ಯಾಯದಿಂದ ಶಿವನು ಆನನ, 
ಶಿರೋಗ್ರೀವಗಳಿಗೆ, ಮಾತ್ರ ಅಭಿನ್ನನೆ೦ದು ಹೇಳಬೇಕಾಗುವುದು. ಆಗ 'ಸರ್ವೋಹ್ಯೇಷ ರುದ್ರಃ 
ಶಿವನು ಎಲ್ಲಾ ಕಡೆಯಲ್ಲಿರುವನು ಎಂಬ ಶ್ರುತಿ ವಾಕ್ಯಕ್ಕೆ ವಿರೋಧವುಂಟಾಗುವುದು. 
ಬೇಧವನ್ನಂಗೀಕಾರ ಮಾಡಿದರೆ. “ವಾಮೇನ ಅಕ್ಷಾ ಪಶ್ಯತಿ” ಎಡಗಣ್ಣಿನಿಂದ ನೋಡುತ್ತಾನೆ. 
“ಅಸ್ಮಿನ್‌ ಗ್ರಾಮೇ ಕ್ಷತ್ರಿಯೋ ಧನಿಕಃ” ಈ ಈ ಗ್ರಾಮದಲ್ಲಿ ಕ್ಷತ್ರಿಯನು ಧನಿಕನಾಗಿರುತ್ತಾನೆ. 
ಮುಂತಾದ ಸ್ಥಲಗಳಲ್ಲಿ ಅವಧಾರಣಾತ್ಮಕವಾದ ಏವಕಾರಾದಿಗಳಿಲ್ಲದಿದ್ದರೂ ಎಡಗಣ್ಣಿನಿಂದಲೇ 
ನೋಡುತ್ತಾನೆ. ಈ ಗ್ರಾಮದಲ್ಲಿರುವ ಕ್ಷತ್ರಿಯನೊಬ್ಬನೇ ಧನಿಕನಾಗಿರುತ್ತಾನೆಂದು 
ನಿರ್ಣಯಿಸುವಂತೆ ಶಿವನು ಆನನ ಶಿರೋಗ್ರೀವಗಳಲ್ಲಿ ಮಾತ್ರ ಇರುವನೇ ಹೊರತು ಇತರ 
ಸ್ಥಲದಲ್ಲಿಲ್ಲವೆಂದು ಹೇಳಬೇಕಾಗುವುದು. ಹಾಗಾದರೆ 'ಸರ್ವಾನನ' ವಾಕ್ಕದ ಅಂತ್ಯದಲ್ಲಿರುವ 


€ 


'ಸರ್ವಗಶಶ್ಶಿವಃ' ಶಿವನು ಎಲ್ಲಾಕಡೆಯಲ್ಲಿಯೂ ಇರುತ್ತಾನೆ೦ಬ ಪದವೇ ವ್ಯರ್ಥವಾಗುವುದಲ್ಲದೆ. 
ಸರ್ವವ್ಯಾಪಕವಾದ ಆ ಬ್ರಹ್ಮಲಿ೦ಗವನ್ನು ಹಸ್ತಕ೦ಠಾದಿ ಕೆಲವು ಸ್ಥಲಗಳಲ್ಲಿ ಮಾತ್ರ ಇರುವನೆಂದು 
ಹೇಳುವುದು ಬ್ರಹ್ಮಕ್ಕೆ ಸಂಕೋಚವನ್ನು ಕಲ್ಪಿಸಿದ೦ತಾಗುವುದು. ಆದುದರಿಂದ 'ಸರ್ವಾನನ' 


ಸರ್ವಭೂತ” 'ಸರ್ವಗತ' ಎಂಬ ಮೂರುವಾಕ್ಯಗಳು ಕ್ರಮವಾಗಿ ಇಷ್ಟಲಿಂಗ, ಪ್ರಾಣಲಿಂಗ, 
ಭಾವಲಿಂಗ ಪರಗಳೆ೦ದು ಹೇಳುವುದೇ ಉತ್ತಮಪಕ್ಷವಾಗಿರುತ್ತದೆ. ಇದೇ ಅರ್ಥವನ್ನು 

'ಜೀವಮುಖ್ಯಪ್ರಾಣಲಿಂಗಾನ್ನೇತಿಚೇನ್ನೋಪಾಸಾ 

ತ್ರೈ ವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗಾತ್‌ || 

(ಬ್ರ. ಸೂ. ಆ. ೧) 
ಎಂಬ ಬ್ರಹ್ಮಸೂತ್ರವು ಸ್ಪಷ್ಟಪಡಿಸುತ್ತದೆ, ವೀರಶೈವ ಭಾಷ್ಕಕರ್ತರಾದ ಶ್ರೀಪತಿ 
ಪಂಡಿತರು ಈ ಸೂತ್ರಾರ್ಥವನ್ನು ತ್ರಿವಿಧಲಿ೦ಂಗೋಪಾಸನಾ ಪರವಾಗಿ ವಿವರಿಸಿರುತ್ತಾರೆ. 

ಶಂಕೆ-- 'ಸರ್ವಾನನ ಶಿರೋಗ್ರೀವಳ? ಎಂಬ ವಾಕ್ಯದಲ್ಲಿ ಅಧಿಕರಣಾರ್ಥವನ್ನು 
ಬೋಧಿಸುವ ಪದವಿರುವುದಾದರೆ ಇಷ್ಟಲಿಂಗಧಾರಣಪರವೆಂದು ಹೇಳಬಹುದು. ಅಂಥ 
ಪದವಾವುದೂ ಕಂಡುಬರುವುದಿಲ್ಲವಾದುದರಿಂದ ಆ ವಾಕ್ಯವೇ ವ್ಯರ್ಥವಾಗುವುದಿಲ್ಲವೇ? 

ಸಮಾಧಾನ- ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಅಧಿಕರಣಾರ್ಥವುಳ್ಳ ಪದವು ಇಲ್ಲದಿದ್ದರೂ 
'ಸರ್ವೇಷಾ೦ ಆನನಶಿರೋಗ್ರೀವಾಃ Rs ರಣತ್ವೇನ ಅಸ್ಯ ಸ೦ತೀತಿ' ಎಂದು ಮತ್ಸರ್ಧೀಯ 
ಅಚ್‌ ಪ್ರತ್ಯಯಮಾಡಿ ಆ ವಾಕ್ಯವನ್ನು ಸಾರ್ಥಕಗೊಳಿಸುತ್ತೇವೆ. ಏಕೆ೦ದರೆ- 

'ವರ೦ ಹಿ ವಾಕ್ಯವೈಯರ್ಥ್ಯಾತ್ಟದಮಾತ್ರಸ್ಯ ಲಕ್ಷಣಾ' ಒಂದು ವಾಕ್ಯವನ್ನೇ 
ವ್ಯರ್ಥಗೊಳಿಸುವುದಕ್ಕಿಂತ ಆ ವಾಕ್ಕದಲ್ಲಿರುವ ಒಂದು ಪದಕ್ಕೆ ಲಕ್ಷಣಾಸ್ವೀಕಾರಮಾಡಿ ಆ 
ವಾಕ್ಯವನ್ನು ಸಫಲಗೊಳಿಸುವುದು ನ್ಯಾಯವಾದುದೆಂದು ಶಾಸ್ತ್ರಜ್ಞರ ಆಶಯವಿರುವುದರಿ೦ದ. 

'ಸರ್ವತೋಕ್ಷಿ ಶಿರೋಮುಖ೦' 'ಸಹಸ್ರ ಶೀರ್ಷಾಪುರುಷ? “ ಸರ್ವತಃ 
ಪಾಣಿಪಾದಂ” 

ಇತ್ಯಾದಿ ಸ್ಥಳಗಳಂತೆ ವ್ಯಧಿಕಾರಣಬಹುವ್ರೀಹಿಸಮಾಸಾಶ್ರಯದಿ೦ದ 'ಸರ್ವಾನನ 
ಶಿರೋಗ್ರೀವಃ' ಎ೦ಬ ವಾಕ್ಯವನ್ನು ಸಫಲಗೊಳಿಸುವುದು ಉತ್ತಮವಾಗಿದೆ. 

'ಏಕಾದಶಪಶೋರವವದಾನಾನಿ ತಾನಿ ದ್ವಿರವದ್ಯತಿ' 

(ಪೂರ್ವಮೀಮೊಂಸೆ) 

ಪಶುವಿನ ಹನ್ನೊಂದು ಅಂಗಗಳಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಅವಯವದಿಂದ 
ಎರಡೆರಡುಸಾರಿ ಅವದಾನ ಮಾಡಬೇಕೆ೦ದು (ಹವಿಸ್ಸಿನ ಅವಯವವನ್ನುತೆಗದುಕೊಳ್ಳುವುದು) 
ಪಶುವಿಶಸನರೂಪವಾದ ಯಾಗದಲ್ಲಿ ಹೇಳಲ್ಬಟ್ಟಿರುತ್ತದೆ. ಪಶುಯಾಗವು ಸೋಮಯಾಗದ 


ವಿಕೃತಿಯಾಗವು. 'ಪ್ರಕೃತಿವದ್ದಿಕೃತಿಃ ಕತ೯ವ್ಯಾ: ಪ್ರಕೃತಿಯಾಗವನ್ನು ಮಾಡುವಂತೆ 
ವಿಕೃತಿಯಾಗವನ್ನು ಮಾಡಬೇಕೆಂದು ಚೋದನಾ (ಪ್ರೇರಣಾ) ವಾಕ್ಯವಿರುವುದರಿ೦ದ ಅಂಗಿ 
(ಪ್ರಧಾನ) ಯಾದ ಸೋಮಯಾಗದಲ್ಲಿ ಹೇಳಿದ ವಾಕ್ಕದಿ೦ದಲೇ ಪಶು ಸಂಬಂಧವಾದ 
ಹವಿಸ್ಸಿನಲ್ಲಿ ದ್ವಿರವದಾನವು ಸಿದ್ಧವಾಗುವಲ್ಲಿ ಪುನಃ ಈ ಅ೦ಗಭೂತವಾದ ಪಶುಯಾಗದಲ್ಲಿ 
'ದ್ವಿರವದ್ಯತಿ' ಎ೦ದು ಏಕೆ ಹೇಳಬೇಕಾಗಿತ್ತು? ಆದುದರಿಂದ 'ದ್ವಿರವದ್ಯತಿ' ಎರಡುಸಾರಿ 
ಅವದಾನಮಾಡಬೇಕೆ೦ದು ಹೇಳುವ ವಾಕ್ಯವೇ ವ್ಯರ್ಥವಾಗುವುದೆಂಬ ಆ ಶಂಕೆಯುಂಟಾಗಿ 

'ಚತುರವತ್ತೀ ಯಜಮಾನಃ ಪಂಚಾ 

ವತ್ಯೈವ ವಪಾ ಕಾರ್ಯಾ” 

(ಪೂರ್ವ ಮೀಮಾಂಸೆ) 

ಎಂದು ಯಾಗೀಯ ಪಶುವಿನ ಹೃದಯದಲ್ಲಿರುವ ವಪೆ (ಮಾಂಸ ವಿಶೇಷ) ಯಿಂದ 
ಐದುಸಾರಿ ಆವದಾನಮಾಡಬೇಕೆಂದು ಹೇಳಿದೆ. ಇಲ್ಲಿ ಆಜ್ಯಕ್ಕೆ ಉಪಸ್ತರಣಾರ್ಥವಾಗಿ ಒಂದು 
ಅವದಾನವು, ಬಳಿಕ ಹವಿಸ್ಸಿಗೆ ಮೂರು ಅವದಾನಗಳು, ಪುನಃ ಆಜ್ಯಕ್ಕೆ ಅಭಿಘಾರಾರ್ಥವಾಗಿ 
ಒಂದು ಅವದಾನವು, ಹೀಗೆ ಐದು ಅವದಾನಗಳು ಪೂರ್ಣವಾಗುವುವು. 'ತಾನಿ ದ್ವಿರವದ್ಯತಿ' 
ಎಂಬ ವಾಕ್ಯವು ವ್ಯರ್ಥವಾಗದೆ ಇರುವುದಕ್ಕಾಗಿ ವಪಾ ಪದಕ್ಕೆ ಪಶುಸಂಬಂಧವಾದ 
ಹವಿಸ್ಸಾಮಾನ್ಯದಲ್ಲಿ ಲಕ್ಷಣಾ ಸ್ವೀಕಾರಮಾಡುವುದರಿ೦ದ ಪಶುವಿನ ಹೃದಯಾದಿಸ್ಥಳಗಳಲ್ಲಿರುವ 
ಹವಿಸ್ಸುಗಳಲ್ಲಿ ಪಂಚಾವದಾನವು ಸಿದ್ಧಿಸುತ್ತದೆ. ಇಲ್ಲಿ ಉಪಸ್ತರಣ ಅಭಿಘಾರ ಎಂಬ ಎರಡು 
ಅವದಾನಗಳು ಪಶುವಿನ ಹೃದಯಾದಿಸ್ಕಲಗಳಲ್ಲಿ ಮೂರು ಅವದಾನಗಳು ಹೀಗೆ ಐದು 
ಅವದಾನಗಳು ಸಿದ್ಧಿಸುವುದರಿ೦ದ ವಾಕ್ಕಾರ್ಥಕ್ಕೆ ಬಾಧೆ ಬರುವುದರಿಂದ 'ತಾನಿ ದ್ವಿರವದ್ಯಕಿ' 
ಎಂದು ಹೇಳಲ್ಬಟ್ಟಿರುತ್ತದೆ. ಹೀಗೆ ಹೇಳುವುದರಿಂದ ಹವಿಸ್ಸಿಗೆ ಮೂರು ಅವದಾನಗಳು 
ದ್ವಿತ್ವವಿಧಾಯಕ ವಾಕ್ಕದಿ೦ದ ಬಾಧಿಸಲ್ಪಡುವುವು. 'ಪ೦ಚಾವತ್ರೈವ ವಪಾ ಕಾರ್ಯಾ' ಎಂಬಲ್ಲಿ 
ಉಪಸ್ತರಣಾರ್ಥವಾದ ಎರಡು ಅವದಾನಗಳು ಸೇರಿ ಪಂಚ- ಸಂಖ್ಯೆಯು 
ಪೂರ್ತಿಯಾಗುವುದೆಂದು ಸಿದ್ಧಾ೦ತಮಾಡಲ್ಪಟ್ಟಿರುವುದು. ಇದರಿಂದ 'ತಾನಿ ದ್ವಿರವದ್ಯತಿ' ಎಂಬ 
ವಾಕ್ಯಕ್ಕೆ ಉಂಟಾದ ವೈಯರ್ಥ್ಯವನ್ನು ಪರಿಹರಿಸುವುದಕ್ಕಾಗಿ ವಪಾಪದಕ್ಕೆ ಹವಿಸ್ಸಾಮಾನ್ಯದಲ್ಲಿ 
ಲಕ್ಷಣಾಸ್ಟೀಕಾರ ಮಾಡಿರುವುದು ಮೀಮಾಂಸಾ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿರುವಂತೆ. 


'ಸರ್ವಾನನ' ವಾಕ್ಕದಲ್ಲಿ ಅಧಿಕರಣಬೋಧಕ ಪದವಿಲ್ಲದ ಪ್ರಯುಕ್ತ ಈ ವಾಕ್ಯವನ್ನೇ 
ವ್ಯರ್ಥಗೊಳಿಸುವುದಕ್ಕಿಂತ ಒಂದು ಪದಕ್ಕೆ ಲಕ್ಷಣಾವೃಕ್ತಿಯಿಂದ ಅಧಿಕರಣಾರ್ಥನನ್ನು 
ಸ್ವೀಕಾರಮಾಡಿ ಶಿವನು ಇಷ್ಟಲಿಂಗರೂಪದಿಂದ ಭಕ್ತರ ಆನನ ಶಿರಸ್ಸುಗ್ರೀವಾದಿಗಳೇ 
ಆಶ್ರಯವುಳ್ಳವನೆಂದು ಹೇಳುವುದು ಉತ್ತಮಪಕ್ಷವಾಗಿದೆ. ಹೀಗೆ 
ಶ್ವೇತಾಶ್ವತರೋಪನಿಷತ್ತಿನಿಂದಲೂ ಲಿಂಗಧಾರಣವು ಸಿದ್ದಿಸುವುದರಿಂದ “ಸರ್ವಲಿಂಗಗ್ಗ್‌ಂ 
ಸ್ಥಾಪಯತಿ” ಎಂಬುವಲ್ಲಿ ಅಪೂರ್ವವಿಧಿಯ ನಿಯಮಾನುಸಾರವಾಗಿ ಲಿಂಗಧಾರಣವು 


€ 


ಸಿದ್ಧಿಸಲಿಲ್ಲ. ಮತ್ತು ಇದೇ 'ಸರ್ವಲಿ೦ಗ' ಮಂತ್ರದಲ್ಲಿ 'ಪಾಣಿಮಂ೦ತ್ರಂ ಪವಿತ್ರಂ' ಎಂಬ ಎರಡು 
ವಿಶೇಷಣಗಳು ಬಂದಿರುತ್ತವೆ. 'ಪ್ರಾಣೌ ಮಂತ್ರಂ ಪೂಜನ೦ ಯಸ್ಯ' ಎಂಬ ವೃತ್ಪತ್ತಿಯಿ೦ದಲೂ 
'ಪೂಯತ ಇತಿ ಪವಿತ್ರಂ' ಎಂಬ ವೃತೃತ್ತಿಯಿಂದಲೂ ಇಷ್ಟಲಿಂಗವನ್ನು ಹಸ್ತದಲ್ಲಿ 
ಪೂಜಿಸಬೇಕೆಂಬ ಅರ್ಥವನ್ನೂ ಶುಚ್ಯಶುಚಿ ಕಾಲಗಳಲ್ಲಿ ಲಿಂಗವು ಪರಿಶುದ್ಧವಾಗಿರುವುದೆಂಬ 
ಅರ್ಥವನ್ನೂ ಅವೆರಡು ವಿಷೇಷಣಗಳು ಬೋಧಿಸುತ್ತವೆ. ದೇಹದಲ್ಲಿ ಅಂಥ ಲಿ೦ಗವನ್ನುಧರಿಸದ 
ಹೊರತು ಹಸ್ತದಲ್ಲಿಯೇ ಪೂಜಿಸುವುದು ಸಾಧ್ಯವಿಲ್ಲದುದರಿಂದ ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ 
ಲಿಂಗಧಾರಣವು ಹೇಳಲ್ಲಡದಿದ್ದರೂ ಅರ್ಥಾಪತ್ತಿ ಪ್ರಮಾಣದ ಅಂದರೆ 'ಪೀನೋ ದೇವದತ್ತಃ 
ದಿವಾ ನ ಭುಂಕ್ತೇ” “ದೇವದತ್ತನು ಪುಷ್ಟವಾಗಿರುತ್ತಾನೆ. ಹಗಲು ಊಟವನ್ನೇ ಮಾಡುವುದಿಲ್ಲ” 
ಎ೦ಬ ವಾಕ್ಯದಲ್ಲಿ ಭೋಜನಕ್ಕೂ ಪುಷ್ಟಿಗೂ ಕಾರ್ಯಕಾರಣ ಭಾವವಿರುತ್ತದೆ. ಭೋಜನವಿಲ್ಲದಿದ್ದರೆ 
ದೇಹವು ಪುಷ್ಪವಾಗುವದಿಲ್ಲ. ಇಲ್ಲಿ ದೇವದತ್ತನಲ್ಲಿ ಸ್ಥೂಲತ್ವವೂ ಕಂಡುಬರುವುದರಿಂದ ಇವನು 
ಹಗಲು ಊಟಮಾಡದಿದ್ದರೂ ರಾತ್ರಿಭೋಜನವನ್ನು ಮಾಡುವನೆಂದು ಕಲ್ಪಿಸುವಂತೆ ದೇಹದಲ್ಲಿ 
ಲಿಂಗಧಾರಣವು ಅರ್ಥಾತ್‌ ಕಲ್ಪಿಸಲ್ಪಡುವುದು. ಇದರಿಂದಲೂ ಪ್ರಮಾಣಾಂತರದಿಂದ 
ಪ್ರಾಪ್ತತ್ವವೇ ಸಿದ್ಧವಾಯಿತಲ್ಲದೆ ಅಪ್ರಾಪ್ತವು ಸಿದ್ಧಿಸಲಿಲ್ಲವೆ೦ದು ಪೂರ್ವಾಚಾರ್ಯರು ಸರ್ವಲಿಂಗ 
ಎ೦ಬ ಮಂತ್ರದಲ್ಲಿರುವ 'ಪಾಣಿಮಂತ್ರಂ ಪವಿತ್ರಂ' ಎಂಬುವ ವಾಕ್ಯಗಳಿಂದಲೇ ಅಪೂರ್ವ 
ವಿಧಿಯನ್ನುನಿಷೇಧಿಸಿದರು. 

ಹಾಗಾದರೆ ನಿಯಮವಿಧಿಯನ್ನು ಅಂಗೀಕಾರ ಮಾಡುತ್ತೇವೆ. ಹೇಗೆಂದರೆ 
'`ಯಾಜನಾಧ್ಯಾಪನಪ್ರತಿಗ್ರಹೈಬ್ರಾಹ್ಮಣೋ ಧನಮಾರ್ಜಯೇತ್‌' ಬ್ರಾಹ್ಮಣನಾದವನು 
ಪೂಜೆಮಾಡಿಸುವುದು, ದಾನತೆಗೆದುಕೊಳ್ಳುವುದು, ಓದಿಸುವುದು, ಇವುಗಳಿಂದಲೇ 
ಧನವನ್ನಾರ್ಜಿಸಬೇಕಲ್ಲದೆ ಇನ್ನಾವುದರಿಂದಲೂ ಅರ್ಜಿಸಕೂಡಬೆ೦ದು ಧರ್ಮಶಾಸ್ತ್ರದಲ್ಲಿ 


ನಿಯಮವಿಧಿಯನ್ನು  ಅಂಗೀಕಾರಮಾಡಿರುವಂತೆ ಮುಮುಕ್ಷುವಾದ ಪುರುಷನು 
ಇಷ್ಟಲಿಂಗಧಾರಣದಿಂದಲೇ ಮುಕ್ತಿ ಪಡೆಯುವನಲ್ಲದೆ ಮತ್ತಾವುದರಿಂದಲೂ ಪಡೆಯನು. 
ಎ೦ದು ನಿಯಮವಿಧಿಯನ್ನಾದರೂ ಅಂಗೀಕರಿಸುವೆವೆಂದರೆ. 
'ಭಸ್ಮಚ್ಚನ್ನೋ ಭಸ್ಮಸಯ್ಯಾಶಯಾನೋ ರುದ್ರಾಧ್ಯಾಯೀ ಮುಚ್ಯತೇ ಸರ್ವಪಾಪೈಃ? 
| -ಶಾತಾತಪ ಶ್ರುತಿ 
ವಿಭೂತಿಯನ್ನು ಧರಿಸುವವನೂ, ವಿಭೂತಿಯ ಹಾಸಿಗೆಯಲ್ಲಿ ಮಲಗುವವನೂ, 
ರುದ್ರಾಧ್ಯಯನಮಾಡುವವನೂ ಸರ್ವಪಾಪಗಳಿಂದ ಬಿಡುಗಡೆಯಾಗಿ ಮೋಕ್ಷವನ್ನು 
ಪಡೆಯುವನು ಎಂದು ಹೇಳಿರುತ್ತದೆ. ಇಲ್ಲಿ ಲಿಂಗಧಾರಣದಿ೦ದ ಮೋಕ್ಷವನ್ನು ಪಡೆಯಬೇಕೊ? 
ಅಥವಾ ಭಸ್ಮರುದ್ರಾಕ್ಷಧಾರಣದಿ೦ದ ಮೋಕ್ಷವನ್ನು ಪಡೆಯಬೇಕೊ? ಎಂಬ ಎರಡು 
ವಿಕಲ್ಪಗಳು೦ಟಾಗುವುವು. ನಿಯಮವಿಧಿಗನುಸಾರವಾಗಿ ಇವೆರಡರಲ್ಲಿ ಒಂದಕ್ಕೆ ನಿಷೇಧವನ್ನು 
ಹೇಳಬೇಕಾಗುವುದು. ಲಿಂಗಧಾರಣವೇ ಮುಕ್ತಿಗೆ ಕಾರಣವೆಂದು ಹೇಳಿದರೆ 
ಭಸ್ಮರುದ್ರಾಕ್ಷರಾರಣವು ಕಾರಣವಲ್ಲವೆಂದು ಹೇಳಬೇಕಾಗುವುದು; ಇಷ್ಟಲಿಂಗಧಾರಿಗಳಾದ 
ವೀರಶೈವರಿಗೆ ಲಿಂಗಧಾರಣವೂ ಭಸ್ಮರುದ್ರಾಕ್ಷಧಾರಣವೂ ಅವಶ್ಯಕಗಳಾಗಿವೆ. ಇವುಗಳಲ್ಲಿ 
ಯಾವುದನ್ನು ನಿಷೇಧಿಸಿದರೂ ಅನಿಷ್ಠದಾಯಕವೇ ಆಗುವುದು. 
ಪಿ೦ಡತಾ ಪಿ೦ಡವಿಜ್ಞಾನಂ ಸಂಸಾರಗುಣಹೇಯತಾ | 
ದೀಕ್ಷಾಲಿಂಗಧೃತಿಶ್ಚೈವ ವಿಭೂತೇರಪಿ ಧಾರಣ೦ || 
ರುದ್ರಾಕ್ಷಧಾರಣ೦ ಚೈವ ಪ೦ಚಾಕ್ಷರಜಪಸ್ತಥಾ | 
ಭಕ್ತಮಾರ್ಗಕ್ರಿಯಾ ಚೈವ ಗುರೋರ್ಲಿಂಗಸ್ಯ ಚಾರ್ಚನಂ || 
ಜ೦ಗಮಸ್ಯತಥಾಹ್ಯೇಷಾಂ ಪ್ರಸಾದಸ್ವೀಕೃತಿಸ್ತಥಾ | 
ಅತ್ರದಾನತ್ರಯಂ ಪ್ರೋಕ್ತಂ ಸೋಪಾಧಿ ನಿರುಪಾಧಿಕಮ್‌ || 
ಸಹಜಂ ಚೇತಿ ನಿರ್ದಿಷ್ಟಂ ಸಮಸ್ತಾಗಮಪಾರಗೈಃ | 
ಏತಾನಿ ಶಿವಭಕ್ತಸ್ಯ ಕರ್ತವ್ಯಾನಿ ಪ್ರಯತ್ನತಃ || 
ಸಿದ್ಧಾಂತ ಶಿಖಾಮಣಿ (ಪರಿ ೫) 
ಅರ್ಥ-- ಪಿ೦ಡಸ್ಕಲ (ಶುದ್ಧಜೀವ), ಪಿಂಡಜ್ಞಾನಸ್ನಲ, (ಶರೀರ ಜೀವರ ವಿವೇಕ), 


ಸಂಸಾರಗುಣಹೇಯಸ್ಡಲ, ಗುರುಕಾರುಣ್ಯಸ್ಥಲ, (ದೀಕ್ಷೆ) ಲಿಂಗಧಾರಣಸ್ನಲ, ಭಸ್ಮಧಾರಣಸ್ನಲ, 


ಹ 


ರುದ್ರಾಕ್ಷಧಾರಣಸ್ಥಲ, ಪ೦ಚಾಕ್ಷರಜಪಸ್ಮಲ, ಭಕ್ತಮಾರ್ಗಕ್ರಿಯಾಸ್ಥಲ, ಉಭಯಸ್ಕಲ, 
ತ್ರಿವಿಧಸಂಪತ್ತಿಸ್ಥಲ, ಪ್ರಸಾದಸ್ಸೀಕಾರಸ್ಥಲ,  ಸೋಪಾಧಿದಾನಸ್ಥಲ, ನಿರುಪಾಧಿದಾನಸ್ಮಲ, 
ಸಹಜದಾನಸ್ಥಲ ಎಂದು ಹದಿನೈದು ಸ್ಥಲಗಳಿರುತ್ತವೆ. ಇವುಗಳು ಶಿವಭಕ್ತರಿಂದ 
ಪ್ರಯತ್ನಪೂರ್ವಕವಾಗಿ ಸಂಗ್ರಹಿಸಲ್ಲಡತಕ್ಕವುಗಳೆಂದು ಶ್ರೀ ರೇಣುಕಭಗವತ್ಪಾದರು 
ಅನುಜ್ಞೆಯಿತ್ತಿರುವುದರಿ೦ದ ಅಂಗಧಾರಣದಂತೆ ಭಸ್ಮರುದ್ರಾಕ್ಷಧಾರಣವೂ ಅತ್ಯಾವಶ್ಯಕವೆ೦ದು 
ಸ್ಪಷ್ಟವಾಗುತ್ತಿದೆಯಾದುದರಿಂದ “ಸರ್ವಲಿ೦ಗಗ್ಗ್‌ಂ ಸ್ಥಾಪಯತಿ” ಎಂಬ ವಾಕ್ಯವು 
ನಿಯಮವಿಧಿಯಲ್ಲಿಯೂ ಸೇರುವುದಿಲ್ಲ 

ಹಾಗಾದರೆ  ಮೂರನೆಯದಾದ ಪರಿಸಂಖ್ಯಾವಿಧಿಯನ್ನು ಅಂಗೀಕರಿಸುವೆವು. 
ಚಯನಪ್ರಕರಣದಲ್ಲಿ ಯಜ್ಞದ ಜಗುಲಿಯನ್ನು ಕಟ್ಟುವುದಕ್ಕಾಗಿ ಗಾಡಿಗೆ ಒಂದುಕಡೆ 
ಕುದುರೆಯನ್ನು ಮತ್ತೊಂದು ಕಡೆಯಲ್ಲಿ ಗಾರ್ದಭವನ್ನು ಕಟ್ಟಿ ಇಟ್ಟಿಗೆಗಳನ್ನು ತರುವುದಕ್ಕಾಗಿ 
ಅರಣ್ಯಕ್ಕೆ ಹೋಗಿರುವಾಗ 'ಇಮಾಮಗೃಭ್ಧನ್ರಶನಾಂ' ಎಂಬ ಮಂತ್ರದಲ್ಲಿ ಹೇಳಿರುವಂತೆ 
ರಶನಾಗ್ರಹಣಮಾಡ (ಹಗ್ಗವನ್ನುಹಿಡಿದುಕೊಳ್ಳ) ಬೇಕೆಂದು ಸಾಮಾನ್ಯವಾಗಿ ಹೇಳಿರುವುದರಿಂದ 
ಇಲ್ಲಿ ಕುದುರೆಯ ಹಗ್ಗ ಮತ್ತು ಗಾರ್ದಭದ ಹಗ್ಗ ಈ ಎರಡಕ್ಕೂ ಸಮುಚ್ಛಯವಿದ್ದರೂ 
'ಇಮಾಮಗ್ಯಬ್ಧನ್‌' ಎಂಬೀ ಮ೦ತ್ರವನ್ನುಚ್ಚರಿಸುತ್ತ ಅವೆರಡರಲ್ಲಿ ಕುದುರೆಯ ಹಗ್ಗವನ್ನು ಮಾತ್ರ 
ಹಿಡಿದೆಳೆಯುತ್ತ ಗಾರ್ದಭದ ಹಗ್ಗವನ್ನು ಹಿಡಿಯದೆ ಮಂತ್ರವನ್ನೂ ಸಹ ಉಚ್ಛರಿಸದೆ 
ಇರಬೇಕೆಂಬುದೇ ಪರಿಸಂಖ್ಯಾವಿಧಿಗೆ ಉದಾಹರಣೆಯಾಗಿರುತ್ತದೆ. ಮತ್ತು 'ಪ೦ಚ-ಪ೦ಚ-ನಖಾ 
ಭಕ್ಕಾಳಿ ಎಂಬುವುದೂ ಉದಾಹರಣೆಯಾಗಿರುತ್ತದೆ. ಇಲ್ಲಿ ಲಿಂಗಧಾರಣ ಭಸ್ಮಧಾರಣಾದಿಗಳ 
ಕರ್ತವ್ಯತ್ವ ಮತ್ತು ಅಕರ್ತವ್ಯತ್ವಗಳೆರಡಕ್ಕೂ ಒಂದೇ ಸಾರಿ ಸಮುಚ್ಚಯವಿಲ್ಲದುದರಿ೦ದ 
ಪರಿಸಂಖ್ಯಾವಿಧಿಯನ್ನೂ ಸಹ ಹೇಳಲಾಗುವುದಿಲ್ಲ. ಹೀಗೆ ಲಿಂಗಧಾರಣೆಯು ನಿತ್ಯವಾಗಿದ್ದರೂ 
ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದ ಈ ಮೂರು ವಿಧಿಗಳಲ್ಲಿ ಯಾವ ವಿಧಿಯಲ್ಲಿಯೂ 
ಸೇರದಿರುವದರಿ೦ದ ಅವೈದಿಕವೆಂದೇ ತಿಳಿಯುತ್ತೇವೆ. 

ಸಮಾಧಾನ-- ಈ ಮೂರು ವಿಧಗಳಿ೦ದಲೂ ಲಿಂಗಧಾರಣವು ಸಿದ್ಧವಾಗುತ್ತದೆ. 
ಮೊದಲನೆಯದಾದ ಒಂದು ವಾಕ್ಕದಿ೦ದ ವಿಧಿಸಲ್ಪಟ್ಟ ಅರ್ಥವು ಮತ್ತೊಂದು ವಾಕೃದಿಂದ 
ವಿಧಿಸಲ್ಪಡಕೂಡದೆ೦ಬ ಅಪೂರ್ವ ವಿಧಿಯ ಲಕ್ಷಣಕ್ಕೆ ಬಾಧೆ ಬರುತ್ತದೆಂದು ಮಾಡಿದ 
ಪೂರ್ವಪಕ್ಷವು ಇಲ್ಲಿ ನಿಲ್ಲುವುದಿಲ್ಲ ಏಕೆಂದರೆ 'ಸರ್ವಾನನ ಶಿರೋಗ್ರೀವ8' ಎ೦ಬ ವಾಕ್ಯವು 


ಇಷ್ಟಲಿಂಗವನ್ನು ಧರಿಸಲರ್ಹವಾದ ಕಂಠ ಶಿರಸ್ಸು ಮುಂತಾದ ಸ್ಥಾನ (ಆಧೇಯ) ಗಳನ್ನು 
ತೋರಿಸುವುದು. “ಸರ್ವಲಿಂಗಗ್ಗ್‌ಂ ಸ್ಥಾಪಯತಿ” ಎಂಬ ವಾಕ್ಯವು ಶರೀರದಲ್ಲಿ 
ಸಾಮಾನ್ಯವಾಗಿ- ಇಷ್ಟಲಿಂಗಧಾರಣವನ್ನು ವಿಧಿಸಿದ ಮೇಲೆ ಅಂಥ ಲಿಂಗವನ್ನು ಧರಿಸುವ 
ವಿಶೇಷಸ್ಥಾನಗಳನ್ನು ಹೇಳದೆ ಹೋದರೆ ಆ ವಾಕ್ಯವೇ ಪೂರ್ಣವಾಗುವುದಿಲ್ಲ ಆದುದರಿಂದ 
“ಸರ್ವಲಿಂಗಗ್‌ಂ೦ ಸ್ಥಾಪಯತಿ” ಎಂಬ ವಾಕ್ಯವು ಸಾಮಾನ್ಯವಾಗಿ ಲಿಂಗಧಾರಣವನ್ನು ವಿಧಿಸಿ 
'ಸರ್ವಾನನ ಶಿರೋಗ್ರೀವಃ? ಎ೦ಬ ಮಂತ್ರವು ಆ ಲಿಂಗಧಾರಣೆಯ ವಿಶೇಷಸ್ಥಾನಗಳನ್ನು 
ತೋರಿಸಿತೆ೦ದು ಹೇಳುತ್ತೇವೆ. ಇದರಿ೦ದ 'ಸರ್ವಲಿಂಗ' ವಾಕ್ಯವನ್ನು ಉಪಜೀವ್ಯ (ಪ್ರಧಾನ) 
ವಾಕ್ಕವನ್ನಾಗಿಯು 'ಸರ್ವಾನನ' ವಾಕ್ಯವನ್ನು ಉಪಜೀವಕ (ಪೋಷಕ) ವಾಕ್ಕವನ್ನಾಗಿಯೂ 
ಮಾಡುವುದರಿಂದ ಇವೆರಡು ವಾಕ್ಯಗಳು ಸೇರಿ ಒಂದೇ ವಾಕ್ಯವಾಗುತ್ತದೆಯಾದುದರಿ೦ದ 
ಅಪೂರ್ವ ವಿಧಿಯನ್ನು ಹೇಳಲು ಯಾವ ಬಾಧಕವೂ ಇಲ್ಲ. 

ಎರಡನೆಯದಾಗಿ ಬೆಂಕಿಯಲ್ಲಿ ಕಾಯಿಸಲ್ಪಟ್ಟ ಲಿಂಗ ಶೂಲ, ಡಮರು, ಶಂಖ, 
ಚಕ್ರಾದಿಮುದ್ರೆಗಳನ್ನು ನಿಷೇಧಿಸಿ ವೇದೋಕ್ತಗಳಾದ ಶಿವಲಿ೦ಗ, ಭಸ್ಕ ರುದ್ರಾಕ್ಷಾದಿ ಧಾರಣವನ್ನು 
ವಿಧಿಸುವುದರಿ೦ದ ನಿಯಮವಿಧಿಯಿ೦ದಲೂ, ಪರಿಸಂಖ್ಯಾವಿಧಿಯಿಂದಲೂ ಲಿಂಗಧಾರಣೆಯು 
ಸಿದ್ಧಿಸುತ್ತದೆ. 
ಶಂಕೆ-- 'ಸರ್ವಲಿಂಗ೦' ಎ೦ಬ ವಾಕ್ಯವು ತೈತ್ತಿರೀಯ ವಾಕ್ಯವು 'ಸರ್ವಾನನ' ಎ೦ಬ 
ವಾಕ್ಯವು ಶ್ವೇತಾಶ್ವತರೋಪನಿಷತ್ತಿನ ವಾಕ್ಯವು ಹೀಗೆ ಭಿನ್ನಭಿನ್ನಗಳಾದ ಶ್ರುತಿವಾಕ್ಯಗಳಿಗೆ 
ಉಪಜೀವ್ಯ ಉಪಜೀವಕ ಭಾವದಿಂದ ಏಕವಾಕ್ಯತೆಯನ್ನು ಅಂಗೀಕಾರಮಾಡುವುದಕ್ಕಿಂತಲೂ 
ಅದೇ ಶ್ವೇತಾಶ್ವತರದ 'ಸರ್ವಾನನ' ವಾಕ್ಯದ ಸಮೀಪದಲ್ಲಿರುವ ಲಿಂಗಧಾರಣವನ್ನು 
ವಿಧಾನಮಾಡುವ 'ತಸ್ಯಾಭಿಧ್ಯಾನಾದ್ಯೋಜನಾತ್‌' ಎಂಬ ವಾಕ್ಕಕ್ಕೂ 'ಸರ್ವಾನನ' ಎಂಬ 
ವಾಕ್ಯುಕ್ಕೂ ಏಕವಾಕ್ಯತೆಯನ್ನು ಅಂಗೀಕರಿಸುವುದು ಉತ್ತಮವಲ್ಲವೆ? 

ಸಮಾಧಾನ-- ದೂರ ದೂರದಲ್ಲಿರುವ ಎರಡು ವಾಕ್ಯಗಳಿಗೆ ಉಪಜೀವ್ಯ 
ಉಪಜೀವಕಭಾವವನ್ನು ಅಂಗೀಕರಿಸುವುದಕ್ಕಿಂತ ಸಮೀಪದಲ್ಲಿರುವ ವಾಕ್ಯಗಳಿಗೆ 
ಉಪಜೀವ್ಯೋಪಜೀವಕ ಭಾವನನ್ನಂಗೀಕರಿಸುವುದುತ್ತಮಪಕ್ಷವೆ೦ದು ಒಪ್ಪಿದರೂ ಇಲ್ಲಿ ಅಂಥ 
ಉಪಜೀವ್ಯ ಉಪಜೀವಕಭಾವವನ್ನು ಈ ಎರಡು ವಾಕ್ಯಗಳಿಗೆ ಹೇಳಲಾಗುವುದಿಲ್ಲ 


'ತಸ್ಯಾಭಿಧ್ಯಾನಾದ್ಯೋಜನಾತ್‌ ತತ್ತ್ವಭಾವಾತ್‌' ಎಂಬ ವಾಕ್ಯಗಳು ಅರ್ಥಾತ್‌ ಇಷ್ಟಲಿಂಗ, 


ಪ್ರಾಣಲಿಂಗ, ಭಾವಲಿ೦ಗ ಎ೦ಬ ಮೂರು ಲಿಂಗಗಳ ಧಾರಣೆಯನ್ನು ಹೇಳುವ ವಾಕ್ಯಗಳಾಗಿದ್ದರೂ 
'ತಸ್ಯ' ಎಂಬ ಪದಕ್ಕೆ ಹಿಂದಿನ ವಾಕ್ಯಗಳ ಪರ್ಯಾಲೋಚನೆಯಿಂದ ಸಾವಕಾಶವಾಗಿ 
ಶಿವಲಿಂಗವೆಂದು ಅರ್ಥಮಾಡಬೇಕಾಗುವುದೇ ಹೊರತು ವಾಚ್ಯಾರ್ಥದಿ೦ದಲೇ ಸ್ಪಷ್ಟವಾಗಿ 
ಲಿಂಗಧಾರಣಪರವೆಂದು ಹೇಳಲಾಗುವುದಿಲ್ಲ “ಸರ್ವಲಿಂಗಗ್ಗ್‌ಂ ಸ್ಥಾಪಯತಿ” ಎಂಬ 
ಶ್ರುತಿವಾಕ್ಕವು ಬೇರೆ ಶ್ರುತಿಯಾಗಿದ್ದರೂ ಇದರಲ್ಲಿ ಶಿವನ ಹೊರತು ಇನ್ನಾವ ದೇವತೆಗಳಲ್ಲಿ 
ಪ್ರಯೋಗಿಸಲ್ಪಡದ ಶಿವನೋರ್ವನಲ್ಲಿಯೇ ನಿಯಮದಿಂದ ಯೋಗರೂಢವಾಗಿರುವ 
ಲಿಂಗವೆಂಬ ಪದವಿರುವುದರಿಂದಲೂ ಧಾರಣವಿಧಾಯಕವಾದ `ಸ್ಥಾಪಯತಿ' ಎಂಬ 
ಪದವಿರುವುದರಿ೦ದಲೂ ಹಸ್ತದಲ್ಲಿಟ್ಟು ಪೂಜಿಸಬೇಕೆ೦ಬ ಅರ್ಥವನ್ನು ಮಾಡುವ ಪಾಣಿಮಂತ್ರಂ 
ಎಂಬ ಪದವಿರುವುದರಿಂದಲೂ “ಸರ್ವಾನನ ಶಿರೋಗ್ರೀವಃ” ಎಂದು ದೂರದಲ್ಲಿರುವ 
ವಾಕ್ಕದೊಡನೆ ಉಪಜೀವ್ಯ ಉಪಜೀವಕಭಾವವನ್ನುಹೇಳುವುದೇ ನ್ಯಾಯವಾದುದು- 

ಶಂಕೆ:- ಲೋಕವೇದಾಧಿಕರಣ ನ್ಯಾಯದಿಂದ “ಸರ್ವಲಿಂಗಗ್ಗ್‌ಂ ಸ್ಥಾಪಯತಿ” ಎಂಬ 
ವಾಕ್ಯಕ್ಕೆ “ಸರ್ವಾನನ ಶಿರೋಗ್ರೀವಃ”" ಎ೦ಬ ವಾಕ್ಯವು ಸಾಪೇಕ್ಷಕವಾಗಿದ್ದರೂ “ಸರ್ವಲಿಂಗಗ್ಗ್‌ಂ 
ಸ್ಥಾಪಯತಿ” ಎ೦ಬ ವಾಕ್ಯವು ವಿಧಿವಾಕ್ಕವೆಂದೇ ಹೇಳಬೇಕು. ಏಕೆಂದರೆ ಮೀಮಾಂಸಾ ಶಾಸ್ತ್ರದ 
ಪ್ರಥಮಾಧ್ಯಾಯದ ಮೂರನೆಯ ಪಾದದಲ್ಲಿ ವೈದಿಕ ಲೌಕಿಕ ಶಬ್ದಗಳಿಗೆ ಏಕಾರ್ಥಕತ್ವವು 
ನಿರ್ಣಯಿಸಲ್ಪಟ್ಟಿದೆ. ಎ೦ದರೆ ಲೌಕಿಕಶಬ್ದಗಳಿಗೂ ವೈದಿಕಶಬ್ದಗಳಿಗೂ ಬಹಳ ವ್ಯತ್ಯಾಸಗಳು 
ಕಂಡುಬರುತ್ತವೆ. ಲೋಕವ್ಯವಹಾರದಲ್ಲಿ “ದೇವಾಃ” ಎಂದು ಹೇಳಿದರೆ ವೇದದಲ್ಲಿ “ದೇವಾಸಃ” 
ಎ೦ದು ಹೇಳಿದೆ. ಲೋಕದಲ್ಲಿ “ಭವತಿ” ಎ೦ದು ವ್ಯವಹರಿಸಿದರೆ ವೇದವು “ಭವಾತಿ” ಎಂದು 
ಹೇಳುತ್ತದೆ. ಲೋಕದಲ್ಲಿ “ಕರ್ಣೈಃ” ಎ೦ದರೆ ವೇದವು “ಕರ್ಣೇಭಿಃ” ಎ೦ದು ಹೇಳುತ್ತದೆ. ಹೀಗೆ 
ಲೌಕಿಕ ಪ್ರಯೋಗಕ್ಕಿಂತಲೂ ವೈದಿಕಪ್ರಯೋಗಗಳು ವಿಲಕ್ಷಣವಾಗಿರುವುದರಿಂದ ಲೌಕಿಕ 
ಶಬ್ದಗಳಿಗೆ ಅರ್ಥವೇ ಬೇರೆ, ವೈದಿಕಶಬ್ದಗಳಿಗೆ ಅರ್ಥವೇ ಬೇರೆಯೆಂದು 
ಪೂರ್ವಪಕ್ಷವುಂಟಾಗಲಾಗಿ- ಹಾಗೆ ಲೌಕಿಕಶಬ್ದಗಳಿಗೂ ವೈದಿಕಶಬ್ದಗಳಿಗೂ ಬೇರೆ ಬೇರೆ 
ಅರ್ಥವನ್ನು ಹೇಳುವುದಾದರೆ ಈ ಶಬ್ದಗಳಿಗೆ ಈ ಅರ್ಥದಲ್ಲಿಯೇ ಶಕ್ತಿಯುಂಟೆಂದು 
ವ್ಯಾಕರಣಾದಿಗಳಿ೦ದ ತಿಳಿದುಬರುವ ಶಕ್ತಿಜ್ಞಾನವೇ ಇಲ್ಲದ೦ತಾಗುವುದು. ಯಾವಾಗ ಶಬ್ದದಲ್ಲಿ 
ಶಕ್ತಿಯನ್ನಂಗೀಕಾರಮಾಡಲಿಲ್ಲವೊ ಆಗ ಅರ್ಥಬೋಧವೇ ಆಗದೆ ಹೋಗಬೇಕಾಗುವುದರಿಂದ 
ಎಲ್ಲ ವಾಕ್ಯಗಳೂ ವ್ಯರ್ಥವಾಗಿ ಹೋಗಬೇಕಾಗುವುವು. ಆದುದರಿಂದ ಶಕ್ತಿಗ್ರಾಹಕವಾದ 


ವ್ಯಾಕರಣಸಾಪೇಕ್ಷೆಯಿ೦ದ ವೈದಿಕಶಬ್ದಗಳಿಗೂ ಲೌಕಿಕ ಶಬ್ದಗಳಿಗೂ ಒಂದೇ 
ಅರ್ಥವನ್ನಂಗೀಕರಿಸಬೇಕಲ್ಪದೆ ಬೇರೆ ಬೇರೆ ಅರ್ಥವನ್ನಂಗೀಕರಿಸಲಾಗದು. ಹೇಗೆಂದರೆ 
“ಪಶುನಾ ಯಜೇತ” ಎಂಬಲ್ಲಿ ಪಶುನಾ ಎಂಬ ತೃತಿಯಾನಿಷ್ಠಶಕ್ತಿಯೂ, ಯಜೇತ ಎಂಬಲ್ಲಿ 
ಯಜನಿಷ್ಠಶಕ್ತಿಯೂ, ಲಿಂಗ್‌ನಿಷ್ಠಶಕ್ತಿಯೂ ವ್ಯಾಕರಣನಿಯಮಾನುಸಾರವಾಗಿ 
ಹೇಳಲ್ಪಡುವುದರಿಂದ “ಪಶುನಾ ಯಜೇತ” ಎಂಬ ವೈದಿಕವಾಕ್ಕಕ್ಕೆ ವ್ಯಾಕರಣಾದಿಗಳ ಸಾಪೇಕ್ಷೆ 
ಇದ್ದರೂ ವಿಧಿಗೆ ಹೇಗೆ ಲೋಪವಿಲ್ಲವೋ ಅದರಂತೆ “ಸರ್ವಾನನ ಶಿರೋಗ್ರೀವಃ” ಎಂಬ ವಾಕ್ಕಕ್ಕೆ 
“ಸರ್ವಲಿಂಗಗ್ಗ್‌ಂ ಸ್ಥಾಪಯತಿ” ಎ೦ಬ ವಾಕ್ಯದ ಸಾಪೇಕ್ಷೆಯಿದ್ದರೂ ವಿಧಿವಾಕ್ಯವನ್ನಾಗಿ ಏಕೆ 
ಅ೦ಗೀಕರಿಸಬಾರದೆ೦ದು ಅಕ್ಷೇಪವುಂಟಾಗುತ್ತದೆ. ಈ ಆಕ್ಷೇಪವು ವಿಚಾರದೃಷ್ಟಿಯಿಂದ 
ಸರಿಯಾದುದಲ್ಲ ಏಕಂದರೆ ವ್ಯಾಕರಣಾದಿಗಳು ಶಕ್ತಿಗ್ರಹವೊಂದರಲ್ಲಿ ಮಾತ್ರ 
ಉಪಯುಕ್ತಗಳಾಗಿವೆಯಾದುದರಿಂದ ©“ಪಶುನಾ ಯಜೇತ” ಎಂಬಲ್ಲಿ ಪ್ರಕೃತ 
ವಾಕ್ಯಾರ್ಥಬೋಧೆಗೆ ಉಪಯುಕ್ತವಾದ, 
ವೃತ್ತಿಜ್ಞಾನಾಧೀನಪದಜನ್ಯೋಪಸ್ಥಿತ್ಯಾದಿಗಳಿಂದೊಡಗೂಡಿದ ಕಾರಣಕಲಾಪಗಳು 
ಇರುವುದರಿಂದ ತಾತ್ಪರ್ಯವಿಷಯೀಭೂತ ಜ್ಞಾನವುಂಟಾದಾಗ್ಯೂ ಇತರೆ ಬೇರೆ ಯಾವದೊಂದು 
ವಾಕ್ಯದ ಅಪೇಕ್ಷೆಯು ಅದಕ್ಕಿಲ್ಲ. “ಸರ್ವಾನನ ಶಿರೋಗ್ರೀವಃ” ಎ೦ಬ ವಾಕ್ಕದಿ೦ದಾದರೋ 
ಲಿಂಗಧಾರಣಬೋಧಕ ಪದಜನ್ಯೋಪಸ್ಥಿತ್ಯಾದಿಗಳಿಂದೊಡಗೂಡಿದ ಕಾರಣ 
ಸಮುದಾಯವಿದ್ದರೂ ಲಿಂಗವನ್ನು ಧರಿಸುವ ಸ್ಥಾನ (ಆಧೇಯ) ಗಳನ್ನು ಬೋಧಿಸುವುದಕ್ಕಾಗಿ 
ಬೇರೆಯಾದ “ಸರ್ವಾನನ” ವಾಕ್ಯದ ಅಪೇಕ್ಷೆಯ ಅವಶ್ಯಕತೆ ಇರುವುದರಿಂದ ಪಶುವಿಧಿಗೆ 
ವ್ಯಾಕರಣಾದಿ ಸಾಪೇಕ್ಷೆ ಇದ್ದರೂ ಆ ವ್ಯಾಕರಣದೊಡನೆ ಏಕವಾಕ್ಯತೆಯು ಇರುವುದಿಲ್ಲ 
“ಸರ್ವಾನನ ಶಿರೋಗ್ರೀವಳ” ಎಂಬುವಲ್ಲಾದರೋ “ಸರ್ವಲಿಂಗ” ವಾಕ್ಕಕ್ಕೂ “ಸರ್ವಾನನ” 
ವಾಕ್ಯಕ್ಕೂ ಏಕವಾಕ್ಯತೆಯನ್ನು ಅವಶ್ಯವಾಗಿ ಅ೦ಗೀಕರಿಸಬೇಕಾಗಿರುವುದರಿ೦ದ 
ಲಿ೦ಗೋಪಾಸನಾನುಷ್ಠಾನೋಪಯೋಗಿತ್ಚವು ಇರುವುದರಿಂದ ಏಕವಾಕ್ಯತಾನಾಪನ್ನಾಪ್ರಾಪಿತ 
ಪ್ರಾಪಕತ್ವ ರೂಪದಿ೦ದ ಅಪೂರ್ವ ವಿಧಿಯೆನಿಸಿಕೊಳ್ಳುವುದರಲ್ಲಿ ಆವ ಬಾಧಕವೂ ಇರಲಾರದು. 
ಹೀಗೆ ಇವೆರಡು ವಾಕ್ಯಗಳಿಗೆ ಏಕವಾಕೃತೆಯನ್ನಂಗೀಕಾರ ಮಾಡದಿದ್ದಲ್ಲಿ “ಸರ್ವಾನನ” ವಾಕ್ಕವು 
ವಿಧಿ ವಿಷಯಕವೇ ಆಗದೆ ಹೋಗಬೇಕಾಗುವುದು. ಆದುದರಿ೦ದ ಈ ಸರ್ವಾನನ ಮತ್ತು 


ಸರ್ವಲಿಂಗ ವಾಕ್ಯಗಳೆರಡೂ ಬೇರೆ ಬೇರೆಯಾಗಿ ವಿಧಿ ವಿಷಯಕವಾಗಿದ್ದರೂ ಎರಡು 
ಒಂದೆಡೆಗೆಸೇರಿ ಏಕವಾಕೃತೆಯಿಂದ ವಿಧಿವಿಷಯಕತ್ವವನ್ನು ಅಂಗೀಕರಿಸಬೇಕು. 

ಇದಲ್ಲದೆ ಇದೇ ಮಂತ್ರದ ಮುಂದೆ “ಸರ್ವವ್ಯಾಪೀ ಚ ಭಗವಾನ್‌” ಎಂದು ಲಿಂಗಸ್ತುತಿ 
ಮಾಡಿರುವುದರಿಂದ ಎರಡು ವಾಕ್ಯಗಳನ್ನು ಒ೦ದೇ ವಾಕ್ಯವನ್ನಾಗಿ ಮಾಡಿದುದರಿಂದ ಆಯಾಯ 
ಒಂದೊಂದು ಭಾಗವನ್ನು ತೆಗದುಕೊಂಡು ಮತ್ತೊಂದು ಭಾಗಕ್ಕೆ ಅನ್ಯಥಾಸಿದ್ಧಿಯೆಂಬ 
ದೋಷವನ್ನು ಹೇಳಲು ಅವಕಾಶವಿಲ್ಲ. ಆದರೆ “ಸರ್ವಲಿಂಗಗ್ಗ್‌ಂ ಸ್ಥಾಪಯತಿ” ಎ೦ಬ ವಾಕ್ಯದ 
ಮುಂದೆ “ಪಾಣಿಮಂತ್ರಂ ಪವಿತ್ರಂ” ಎ೦ಬ ವಾಕ್ಯವಿರುವುದಷ್ಟೆ! ಇಲ್ಲಿ 'ಪಾಜಿಮಂತ್ರ' ಎಂದರೆ 
“ಮಂತ್ರಃ ಅಸ್ಯಾಸ್ತೀತಿ ಮಂತ್ರಂ” ಎಂದು ಮತ್ಚರ್ಥೀಯ ಅಚ್‌-ಪ್ರತ್ಯಯ ಮಾಡಲಾಗಿ ಮಂತ್ರ 
ಶಬ್ದಕ್ಕೆ ಲಿಂಗವೆಂದು ಅರ್ಥವಾಗುತ್ತದೆ-- “ಪಾಣೌ ಮಂತ್ರಂ ಪಾಣಿಮಂತ್ರಂ” ಹಸ್ತದಲ್ಲಿಟ್ಟು 
ಪೂಜಿಸುವ ಲಿಂಗವೆಂದು ಅರ್ಥವು. ಈ ವಾಕ್ಯದಲ್ಲಿ “ಪಾಣಿಮಂತ್ರಂ” ಎಂಬ ಪದವು 
“ಸರ್ವಲಿಂಗಗ್ಗ್‌ಂ ಸ್ಥಾಪಯತಿ” ಎ೦ಬ ವಾಕ್ಯಕ್ಕೆ ವಿಶೇಷಣವಾಗಿರುತ್ತದೆ. ಇಂಥ ವಿಶೇಷಣದಿಂದ 
ಹಸ್ತದಲ್ಲಿರುವ ಲಿಂಗವೆಂದು ಅರ್ಥವು ಸಿದ್ಧವಾಗುವುದು. ಮೊದಲು ದೇಹದಲ್ಲಿ ಲಿಂಗವನ್ನು 
ಧರಿಸದ ಹೊರತು ಲಿಂಗಕ್ಕೆ ಪಾಣಿ (ಹಸ್ತ) ಸ್ಥತ್ವವು ಸಂಭವಿಸುವುದಿಲ್ಲ. ಆದುದರಿಂದ ಅರ್ಥಾಪತ್ತಿ 
ಪ್ರಮಾಣದಿ೦ದಲೇ ಲಿಂಗಧಾರಣವನ್ನು ಕಲ್ಪಿಸುತ್ತೇವೆಯಾದುದರಿ೦ದ “ಸರ್ವಲಿಂಗಗ್ಗ್‌ಂ 
ಸ್ಥಾಪಯತಿ ಪಾಣಿಮಂತ್ರಂ ಪವಿತ್ರಂ” ಎ೦ಬ ಮಂತ್ರದಿಂದಲೇ ಲಿಂಗಧಾರಣಕ್ಕೆ ವಿಧಿರೂಪತ್ಚವು 


ಸದ್ದಸುವಲ್ಲಿ “ಸರ್ವಾನನ ಶಿರೋಗ್ರೀವಃ” ಎ೦ಬ ವಾಕ್ಕವಾದರೂ ಭಿನ್ನ ಪ್ರಮಾಣವೇ 
ಆಗುವುದರಿಂದ ಪ್ರಮಾಣಾ೦ತರದಿ೦ದ ಲಿಂಗಧಾರಣವು ಪ್ರಾಪ್ತವೇ ಆಗಬೇಕಾಗುವುದರಿ೦ದ 
ಅಪ್ರಾಪ್ರತ್ವರೂಪ ವಿಧಿಯ ಲಕ್ಷಣವೇ ಇಲ್ಲದಂತಾಗುವುದೆಂದು ಪುನಃ ಆಕ್ಷೇಪವು೦ಟಾಗುವುದು. 

ಸಮಾಧಾನ:- “ಪಾಣಿಮಂತ್ರಂ” ಎಂಬ ವಿಶೇಷಣವು “ಸರ್ವಲಿಂಗಂ” ಎಂಬ 
ವಾಕ್ಕದೊಡನೆ ಸಾಮಾನ್ಯವಾಗಿ ಧಾರಣವಿಧಾನದಲ್ಲಿ ಅಧಿಕರಣ (ಆಶ್ರಯ) ವನ್ನು 
ತೋರಿಸುತ್ತದೆಯಲ್ಲದೆ ಕಂಠಾದಿ ವಿಶೇಷ ಸ್ಥಾನಗಳನ್ನು ತೋರಿಸುವುದಿಲ್ಲ. ಲಿಂಗದ ಸಾನ್ನಿಧ್ಯವೇ 
ಇಲ್ಲದ ಮೇಲೆ ಪಾಣ್ಯಾಶ್ರಯತ್ವವು ಸ೦ಭವಿಸಲಾರದು. ಆದುದರಿಂದ “ಪಾಣಿಮಂತ್ರಂ” ಎಂಬ 
ವಾಕ್ಯವು ಸಾಧಾರಣವಾದ ಲಿಂಗದ ಸಾನ್ನಿಧ್ಯವನ್ನು ತೋರಿಸುವುದೇ ಹೊರತು ವಿಶೇಷ 
ರೂಪಗಳಾದ ಶಿರಸ್ಸು ಕಂಠಾದಿ ಸ್ಥಾನಗಳನ್ನು ತೋರಿಸುವುದಿಲ್ಲವಾದುದರಿಂದ “ಸರ್ವಾನನ 
ಶಿರೋಗ್ರೀವಃ” ಎಂಬುವ ವಾಕ್ಯವೇ ಭಕ್ತರ ಶಿರಸ್ಸು ಹಸ್ತರೂಪಗಳಾದ ವಿಶೇಷ ಸ್ಥಾನಗಳನ್ನು 


ತೋರಿಸುವುದರಿಂದ “ಸರ್ವಾನನ” ವಾಕ್ಯವು ಉಜ್ಜೀವಕವಾಕ್ಯವೆ೦ದೂ “ಸರ್ವಲಿಂಗ” ವಾಕ್ಯವು 
ಉಜ್ಜೀವ್ಯವಾಕ್ಯವೆ೦ದು ನಿರ್ಧರಿಸಿಕೊಳ್ಳಬೇಕಾಗಿರುವುದರಿ೦ದ ಅಪೂರ್ವ ವಿಧಿಗೆ ಬಾಧಕವು 
ಇಲ್ಲ 

ತಸ್ಮಾದ್ಯಾರ್ಯಂ ಮಹಾಲಿಂಗಂ ಪಾಣಿ 

ಮಂತ್ರೇತಿ ಮಂತ್ರತಃ | | 

(ಲಿಂಗ ಪುರಾಣ ಆ. ೨೧. ೧೦. ೪) 

ಗುರುವು ಶಿಷ್ಯನ ಅಂಗವನ್ನು ಶಿವದೀಕ್ಷಾ ಸಂಸ್ಕಾರದಿಂದ ಪರಿಶುದ್ಧಿಗೊಳಿಸಿ 
“ನಿಧನಪತಯೇ ನಮಃ ... ಸರ್ವಲಿಂಗಗ್ಗ್‌೦ ಸ್ಥಾಪಯತಿ ಪಾಣಿಮಂತ್ರಂ ಪವಿತ್ರಂ” ಎಂಬ 
ಮಂತ್ರವನ್ನುಚ್ಚರಿಸುತ್ತ ಶಿವಲಿಂಗವನ್ನು ಹಸ್ತ ಕಂಠ, ಶಿರಸ್ಸು ಮೊದಲಾದ ಯಾವುದಾದರೊಂದು 
ಸ್ಥಲದಲ್ಲಿ ಧರಿಸತಕ್ಕುದೆ೦ದು ಸ್ಪಷ್ಟವಾಗಿ ಹೇಳಿರುತ್ತದೆ. ಹೀಗೆ “ಸರ್ವಲಿಂಗ” ವಾಕ್ಯಕ್ಕೆ ಅಪೂರ್ವ 
ವಿಧಿಯನ್ನು ಹೇಳಿ “ಪಾಣಿಮಂತ್ರಂ ಪವಿತ್ರಂ” ಎ೦ಬ ವಾಕ್ಯಕ್ಕೆ ನಿಯಮವಿಧಿಯನ್ನು ಹೇಳುವೆವು. 
ಮೀಮಾಂಸಾಶಾಸ್ತ್ರದಲ್ಲಿ “ಅಗ್ನಿಹೋತ್ರ೦ ಜುಹೋತಿ” ಅಗ್ನಿಹೋತ್ರವೆ೦ಬ ಯಾಗದಿಂದ 
ಸ್ಪರ್ಗವನ್ನುಭಾವಿಸಬೇಕು ಎಂಬ ವಾಕ್ಯದಲ್ಲಿ ಸ್ವರ್ಗವನ್ನಪೇಕ್ಷಿಸುವವನು ಅಗ್ನಿಹೋತ್ರಯಾಗವನ್ನು 
ಮಾಡಬೇಕೆಂದು ಅರ್ಥವು ಸಿದ್ಧವಾದರೂ ಈ ಯಾಗವನ್ನು ಎಲ್ಲಿ ಮಾಡಬೇಕೆಂಬ ಒಂದು 
ಅಧಿಕರಣ ವಿಶೇಷವನ್ನು ಅಪೇಕ್ಷಿಸುತ್ತದೆ. ಸಾಮಾನ್ಯವಾಗಿ “ಆಹವನೀಯ” ಎ೦ಬ ಅಗ್ನಿಯಲ್ಲಿಆ 
ಯಾಗವನ್ನುಮಾಡಬೇಕೆ ಅಥವಾ ಬೇರೆ ಇನ್ನಾವುದಾದರೂ ಅಧಿಕರಣದಲ್ಲಿಮಾಡಬೇಕೊ ಎಂಬ 
ವಿಕಲ್ಪಗಳು೦ಟಾಗುತ್ತವೆ. “ಆಹವನೀಯೇ ಜುಹೋತಿ” ಎಂಬ ವಿಶೇಷವಾಕ್ಕದಿ೦ದ 
ಆಹವನೀಯ ಎಂಬ ಆಗ್ವಿಯಲ್ಲಿಯೇ ಸ್ವರ್ಗಕಾಮಿಯು ಅಗ್ನಿಹೋತ್ರಯಾಗವನ್ನು ಮಾಡಬೇಕೇ 
ಹೊರತು ಮತ್ತೊಂದು ಅಗ್ನಿಯಲ್ಲಿ ಮಾಡಕೂಡದೆ೦ದು ನಿಯಮವನ್ನು ಅಂಗೀಕರಿಸಿರುವಂತೆ 
“ಸರ್ವಲಿಂಗಂ ಸ್ಥಾಪಯತಿ” ಭಕ್ತರು ಶಿವಲಿಂಗವನ್ನು ಧರಿಸತಕ್ಕುದು ಎ೦ಬ ವಾಕ್ಯದಲ್ಲಿರುವ 
“ಸ್ಥಾಪಯತಿ” ಎಂಬ ಪದವು ಸಾಮಾನ್ಯವಾಗಿ ಲಿಂಗಧಾರಣವನ್ನು ವಿಧಾನಮಾಡುತ್ತದೆಯಲ್ಲದೆ 
ಯಾವ ಸ್ಥಳದಲ್ಲಿ ಧರಿಸಬೇಕೆಂಬುದನ್ನು ಸ್ಪಷ್ಟಪಡಿಸದಿರುವುದರಿಂದ ಒಂದು ವಿಶೇಷವಾದ 
ಅಧಿಕರಣವನ್ನು ಅಪೇಕ್ಷಿಸುವುದರಿ೦ದ ಲಿಂಗಪೂಜಿಗೆ ದಾರ್ವಾದಿ ಪೀಠವು 
ಅಧಿಕರಣವಾಗಿರುವಂತೆ ಹಸ್ತವೂ ಸಹ ಒಂದು ಅಧಿಕರಣವಾಗಿರುವುದರಿಂದ ಆ 
ಶಿವಲಿಂಗವನ್ನು ದಾರ್ವಾದಿಪೀಠಗಳ ಮೇಲಿಟ್ಟು ಪೂಜಿಸಬೇಕೊ ಅಥವಾ ಹಸ್ತವೆಂಬ ಪೀಠದ 


ಮೇಲಿಟ್ಟು ಪೂಜಿಸಬೇಕೊ ಎಂದು ಎರಡು ವಿಕಲ್ಪಗಳು೦ಟಾಗಲಾಗಿ “ಸರ್ವಲಿಂಗಂ” ಎಂಬ 
ವಾಕ್ಯದ ಸಮೀಪದಲ್ಲಿಯೇ “ಪಾಣಿ ಮಂತ್ರಂ ಪವಿತ್ರಂ” ಎಂಬ ವಾಕ್ಯವಿರುವುದರಿ೦ದ 
ಶಿವಲಿಂಗವನ್ನು ಪಾಣಿ (ಹೆಸ್ತ) ಎ೦ಬ ಅಧಿಕರಣವಿಶೇಷದಲ್ಲಿರಿಸಿಯೇ ಪೂಜಿಸುತ್ತಿರಬೇಕಲ್ಲದೆ 
ಇನ್ನಾವ ಪೀಠಾದಿಗಳಲ್ಲಿಟ್ಟು ಪೂಜಿಸಕೂಡದೆ೦ದು ಹೇಳುವುದರಿಂದ ನಿಯಮವಿಧಿಯಿಂದಲೂ 
ಲಿಂಗಧಾರಣವು ಸಿದ್ಧವಾಗುತ್ತದೆ. 

ಶಂಕೆ:- “ಅಗ್ನಿಹೋತ್ರಂ ಜುಹೋತಿ” ಎ೦ಬ ವಾಕ್ಕದ ಸಮೀಪದಲ್ಲಿ “ಆಹವನೀಯೇ 
ಜುಹೋತಿ” ಎಂಬ ಸಪ್ತಮ್ಯಂತಪದವಿರುವುದರಿ೦ದ ಆ ಅಗ್ನಿಹೋತ್ರಯಾಗಕ್ಕೆ ಅಧಿಕರಣತ್ವವು 
ನಿಶ್ಚಯವಾಗುತ್ತದೆ. ಅದರಂತೆ “ಪಾಣಿ ಮಂತ್ರಂ” ಎ೦ಬ ವಾಕ್ಯದಲ್ಲಿ ಸಪ್ತಮ್ಯ೦ಂತವಾದ ಅಂಥ 
ಪದವು ಕಾಣದೆ ಇರುವುದರಿ೦ದ ಕರಪೀಠದಲ್ಲಿಯೇ ಪೂಜಿಸಬೇಕೆ೦ದು ನಿಯಮ ಮಾಡಲು 
ಆಗುವುದಿಲ್ಲ 

ಸಮಾಧಾನ:- “ಪಾಣಿಮಂತ್ರಂ” ಎ೦ಬುವಲ್ಲಿ “ಮಂತ್ರಃ ಅಸ್ಯ ಅಸ್ತೀತಿ ಮಂತ್ರಂ 
ಲಿಂಗಂ, ಪಾಣೌ ಮಂತ್ರಂ ಪಾಣಿಮಂತ್ರಂ” ಎಂದು ವಿಗ್ರಹಮಾಡಿರುವುದರಿ೦ದ 
ಸಮಾಸವಿಧಿಯಿ೦ದ ಸಪ್ತಮೀವಿಭಕ್ತಿಯು ಲೋಪವಾಗಿರುತ್ತದೆ. ಅರ್ಥಾತ್‌ ಪಾಣಿ (ಹಸ್ತ) ಯಲ್ಲಿ 
ಲಿ೦ಗವನ್ನಿರಿಸಿ ಪೂಜಿಸುತ್ತಿರಬೇಕೆ೦ದು ಅಧಿಕರಣಪದವು ಸ್ಪಷ್ಟವಾಗಿ ತೋರುತ್ತಿರುವುದರಿ೦ದ 
ಅಂಥ ಆಕ್ಷೇಪಕ್ಕೆ ಅವಕಾಶವೇ ಇಲ್ಲ ಮತ್ತು “ಪಾಣಿಮ೦ತ್ರಂ” ಎ೦ಬ ಪದದ ಮುಂದೆ “ಪವಿತ್ರ” 
ಶಬ್ದವೊ೦ದಿರುವುದರಿ೦ದ ಶುಚಿ, ಅಶುಚಿ ಸಾಧಾರಣಕಾಲಗಳಲ್ಲಿಯೂ ಶಿವಲಿಂಗವನ್ನು 
ಧರಿಸಿರಬೇಕೆಂದೂ ಯಾವಾಗಲೂ ಪವಿತ್ರತೆಯೂ ಸಹ ಸಿದ್ಧವಾಗುತ್ತದೆ 

ಶಂಕೆ:- “ಪಾಣಿಮಂತ್ರಂ” ಎ೦ಬ ಪದವು ಪಾಣ್ಯಧಿಕರಣತ್ವವನ್ನೂ “ಪವಿತ್ರಂ” ಎ೦ಬ 
ಪದವು ಶುಚ್ಛಶುಚಿ ಸಾಧಾರಣ ಕಾಲಗಳಲ್ಲಿ ಲಿಂಗಧಾರಣದ ಪವಿತ್ರತೆಯನ್ನು ಹೇಳುವುದರಿಂದ 
ಒಂದು ವಾಕ್ಯದಲ್ಲಿ ಅನೇಕವಿಧಾನವು ಹೇಳಲ್ಪಟ್ಟಿತಾದಕಾರಣ ವಾಕ್ಯಭೇದವೆಂಬ 
ದೋಷವುಂಟಾಗುತ್ತದೆ. 

ಸಮಾಧಾನ:- ಮೀಮಾಂಸಾಶಾಸ್ತ್ರದಲ್ಲಿ-- 

“ಆಗ್ನೇಯೋತಷ್ಟಾಕಪಾಲೋತಮಾವಾಸ್ಕಾಯಾಂ” ಎಂಬ ವಾಕ್ಯದಲ್ಲಿ 
ಪುರೋಡಾಶವನ್ನುದ್ದೇಶಿಸಿ ಅಗ್ನಿದೇವತಾಕತ್ಚವನ್ನು ಅಷ್ಟಕ ಪಾಲ ಸಂಸ್ಕ್ಯತತ್ವವನ್ನೂ 
ವಿಧಾನಮಾಡಿರುವುದರಿ೦ದ ವಾಕ್ಕಭೇದದ ಆಕ್ಷೇಪವು೦ಟಾಗಲಾಗಿ 


ಪ್ರಾಪ್ತೇ ಕರ್ಮಣಿ ನಾನೇಕೋ ವಿಧಾತುಂ ಶಕ್ಕತೇ ಗುಣಃ | 

ಅಪ್ರಾಪ್ತೇ ತು ವಿಧೀಯಂತೇ ಬಹವೋಪ್ಯೇಕಯತ್ನತಃ || 

ಎಂಬ ನ್ಯಾಯದಿಂದ ಅಗ್ದಿದೇವತಾಕತ್ವವಿಶಿಷ್ಟ ಅಷ್ಟಕಪಾಲ ಸಂಸ್ಕೃತತ್ನವಿಶಿಷ್ಟ 
ಪುರೋಡಾಶಕರಣಕ ಅಮಾವಾಸ್ಯಾ ಕಾಲಿಕಯಾಗವು ವಿಧಾನ ಮಾಡಲ್ಲಡುವುದರಿಂದ 
ಏಕವಾಕ್ಕವೇ ಆಗುವುದರಿಂದ ವಾಕ್ಕಭೇದವೆ೦ಂಬ ದೋಷವನ್ನು ಅಂಗೀಕರಿಸಲಾಗದೆಂದು 
ನಿರ್ಣಯಗೊಳಿಸಿದಂತೆ “ಪಾಣಿ ಮಂತ್ರಂ ಪವಿತ್ರಂ” ಎಂಬಲ್ಲಿಯೂ ಪಾಣ್ಯಧಿಕರಣಕತ್ವವಿಶಿಷ್ಟ 
ಪವಿತ್ರತ್ವ ವಿಶಿಷ್ಟ ಲಿಂಗ ಪೂಜೆಯು ವಿಧಾನಮಾಡುವುದರಿ೦ದ ವಾಕ್ಯಭೇದ ದೋಷವಿಲ್ಲವೆಂದು 
ತಿಳಿಯಬೇಕು. 

ಶಂಕೆ:- ಒ೦ದುವೇಳೆ ವಾಕ್ಯಭೇದ ದೋಷವನ್ನು ಪರಿಹರಿಸಿದರೂ “ಸರ್ವಲಿಂಗ೦ 
ಸ್ಥಾಪಯತಿ” ಎಂಬ ವಾಕ್ಕದಲ್ಲಿ “ಸ್ಥಾಪಯತಿ” ಎಂಬ ಪದವಿರುವುದರಿಂದ 
ರಂಗವಲ್ಯಾದಿಗಳಿಂದ ಅಲಂಕೃತವಾದ ಭೂಮಿಯ ಮೇಲೆ ಅಕ್ಕಿಯನ್ನು ತುಂಬಿದ 
ತಾಮ್ರಪಾತ್ರೆಯೆಂಬ ಪೀಠದಲ್ಲಿ ಲಿಂಗವನ್ನಿರಿಸಬೇಕೆಂಬ ಅರ್ಥವು ತೋರುತ್ತದೆ, ಮತ್ತು 
“ಪಾಣಿಮಂತ್ರಂ ಪವಿತ್ರಂ” ಎಂಬುವ ಮುಂದಿನ ವಾಕ್ಯದಿಂದ ಹಸ್ತಸ್ಪರ್ಶಪೂರ್ವಕವಾಗಿ 
ಮಂತ್ರವನ್ನುಚ್ಚರಿಸುತ್ತ ಮಂತ್ರ ವರ್ಣ, ಪದಾದಿ ಷಡದ್ದಶೋಧನದಿಂದ ಸಂಸ್ಕರಿಸತಕ್ಕುದೆಂದು 
ಅರ್ಥವಾಗುತ್ತದೆ. ಮತ್ತು ಮುಂದೆ “ಪವಿತ್ರಂ” ಎ೦ಬ ಶಬ್ಧದಿಂದ ಆಗಮೋಕ್ತ ವಿಧಾನವಾಗಿ 
ಭೂಮಿಯ ಮೇಲೆ ಸಂಸ್ಕರಿಸುವುದರಿಂದ ಲಿಂಗವು ಪರಿಶುದ್ಧವಾಗುವುದೆಂದೂ 
ಅರ್ಥವಾಗುತ್ತದೆ. ಈ ಸಂಪ್ರದಾಯವು ಶೈವಾಗಮಾನುಸಾರವಾಗಿ 
ಲೋಶಪ್ರಸಿದ್ಧವಾಗಿರುವುದರಿ೦ದ ಇಂಥ ಪ್ರಸಿದ್ಧವಾದ ಅರ್ಥವನ್ನುಬಿಟ್ಟು ದೇಹದಲ್ಲಿಲಿಂಗವನ್ನು 
ಧರಿಸಬೇಕೆ೦ತಲೂ ಹಸ್ತದಲ್ಲಿ ಯಾವಾಗಲೂ ಪೂಜಿಸಬೇಕೆ೦ತಲೂ, ಶುಚ್ಛಶುಚಿಕಾಲಗಳಲ್ಲಿ 
ಶಿವಲಿಂಗವನ್ನು ದೇಹದಲ್ಲಿ ಧರಿಸಬೇಕೆಂತಲೂ ಹೀಗೆ ಅಪ್ರಸಿದ್ಧವಾದ ಅರ್ಥವನ್ನೇಕೆ 
ಕಲ್ಪಿಸಬೇಕು? 

ಸಮಾಧಾನ:- “ಸರ್ವಲಿಂಗ೦ ಸ್ಥಾಪಯತಿ” ಎ೦ಬ ವಾಕ್ಕದಲ್ಲಿರುವ “ಸ್ಥಾಪಯತಿ” 
ಎಂಬ ಪದವು ಭೂಮಿಯಲ್ಲಾದರೂ ಲಿಂಗವನ್ನು ಪ್ರತಿಷ್ಠಿಸಬಹುದು ಅಥವಾ ಭಕ್ತರ 
ದೇಹದಲ್ಲಾದರೂ ಪ್ರತಿಷ್ಠಿಸಬಹುದೆಂಬ ಉಭಯಸಾಧಾರಣವಾದ ಅರ್ಥವನ್ನು ಕೊಡುತ್ತದೆ. 
ಅಲ್ಲದೆ ಭೂಮಿಯಲ್ಲಿಯೇ ಪ್ರತಿಷ್ಠಿಸಬೇಕೆ೦ಬ ವಿಶೇಷಾರ್ಥವನ್ನು ಕೊಡುವುದಿಲ್ಲ ಒ೦ದು ವೇಳೆ 


“ಸ್ಥಾಪಯತಿ” ಎ೦ಬ ಪದವು ಭೂಮಿಸ್ಥಾಪನಪದವೆಂದೇ ಹೇಳಿದರೆ ವಿಶಾಲವಾದ ಶ್ರುತಿದೇವಿಗೆ 
ಸ೦ಕೋಚಭಾವವನ್ನು ಕಲ್ಪಿಸಿದ೦ತಾಗುವುದು. ಮತ್ತು ಈ ಅರ್ಥದಲ್ಲಿ ಅಂಥ ವಿನಿಗಮನವೇನೂ 
ಕಂಡುಬರುವುದಿಲ್ಲ. ಆದುದರಿಂದ “ಸ್ಥಾಪಯತಿ” ಎಂಬ ಪದಕ್ಕೆ ಲಿ೦ಗವನ್ನುಭಕ್ತರ ಶರೀರದಲ್ಲಿ 
ಸ್ಥಾಪಿಸಬೇಕೆಂದು ಅರ್ಥಮಾಡುವುದರಲ್ಲಿ ಯಾವ ಅಭ್ಯಂತರವೂ ಕಂಡುಬರುವುದಿಲ್ಲ. 
ಹಾಗಾದರೆ ಶಿವಲಿಂಗವನ್ನು ಭೂಮಿಯಲ್ಲಿ ಸ್ಥಾಪಿಸಬೇಕೊ ಅಥವಾ ದೇಹದಲ್ಲಿ ಸ್ಥಾಪಿಸಬೇಕೊ 
ಎ೦ಬ ಸಂದೇಹವನ್ನು “ಸ೦ದಿಗ್ಳೇಶು ವಾಕ್ಯಶೇಷಾತ್‌” ಎ೦ಬ ಮೀಮಾಂಸಾನ್ಯಾಯದಿಂದ 
ಪರಿಹರಿಸಬೇಕು. “ಅಕ್ತಾಃ ಶರ್ಕರಾ ಉಪದಧಾತಿ” ಎ೦ಬ ವಾಕ್ಯದಲ್ಲಿ “ಅಕ್ತಾಃ” ಎ೦ಬ ಪದಕ್ಕೆ 
ಶರ್ಕರೆಯನ್ನು ತುಪ್ಪದಲ್ಲಿ ನೆನೆಯಿಸಬೇಕೊ ಅಥವಾ ಎಣ್ಣೆಯಲ್ಲಿ ನೆನೆಯಿಸಬೇಕೊ ಎಂಬ 
ಸಂಶಯವುಂಟಾಗಲಾಗಿ ಈ ವಾಕ್ಯದ ಮುಂದೆ “ತೇಜೋ ವೈ ಫೃತಂ” ಎ೦ಬ ವಾಕೃಶೇಷದಿಂದ 
ಫೃತದಲ್ಲಿಯೇ ನೆನೆಯಿಸಬೇಕು. ತೈಲದಲ್ಲಿ ನೆನೆಯಿಸಬಾರದೆ೦ದು ನಿರ್ಣಯಿಸಲ್ಪಟ್ಟಿರುವಂತೆ 
“ಸರ್ವಲಿಂಗ೦ ಸ್ಥಾಪಯತಿ” ಎ೦ಬ ವಾಕ್ಯದ ಸಮೀಪದಲ್ಲಿಯೇ ಬಂದಿರುವ “ಪಾಣಿ ಮಂತ್ರಂ” 
ಎಂಬ ವಾಕ್ಕಶೇಷದಿ೦ದ ಲಿಂಗವನ್ನು ದೇಹದಲ್ಲಿಯೇ ಧರಿಸಬೇಕಲ್ಲದೆ ಭೂಮಿಯಲ್ಲಿ 
ಪ್ರತಿಷ್ಠಿಸಬಾರದೆ೦ಬ ಅರ್ಥವನ್ನುನಿರ್ಣಯಗೊಳಿಸತಕ್ಕುದು. ಇದಲ್ಲದೆ “ಮನನಾತ್‌ ಪೂಜನಾತ್‌ 
ತ್ರಾಯತೆ ಇತಿ ಮಂತ್ರಂ ಪಾಣೌ ಮಂತ್ರಂ ಪಾಣಿಮಂತ್ರಂ” ಎಂಬ ವೃೃತ್ಪತ್ತಿ ಬಲದಿಂದ 
ಪಾಣಿಪೀಠದಲ್ಲಿರಿಸಿ ಪೂಜೆಮಾಡುವ ವಿಧಾನವು ಭೂಮಿಯಲ್ಲಿ ಪ್ರತಿಷ್ಠಿಸಿದ ಸ್ಥಾವರಲಿಂಗದಲ್ಲಿ 
ಸಂಭವಿಸದಿರೋಣದರಿಂದ ಈ “ಸರ್ವಲಿಂಗ” ವಾಕ್ಕವು ದೇಹದಲ್ಲಿ ಧರಿಸಲ್ಪಟ್ಟಿರುವ 
ಇಷ್ಟಲಿ೦ಗವಿಷಯಕವೆಂದೇ ನಿರ್ಧರಿಸತಕ್ಕದು. 

ಶಂಕೆ:- ಇಲ್ಲಿ ಸಪ್ರಮೀತತ್ಟುರುಷ ಸಮಾಸಕ್ಕೆ ಬದಲು “ಪಾಣಿ ನಾ ಮನನಾತ್‌ ತ್ರಾಯತ 
ಇತಿ ಪಾಜಿಮ೦ತ್ರಂ” ಎ೦ದು ತೃತೀಯಾ ಸಮಾಸವನ್ನುಆಶ್ರಯಿಸಿ ಹಸ್ತದಲ್ಲಿಬಿಲ್ವಪುಷ್ಟಾದಿಗಳನ್ನು 
ಹಿಡಿದುಕೊಂಡು ಲಿಂಗವನ್ನು ಪೂಜಿಸುತ್ತ ರಕ್ಷಿಸತಕ್ಕುದು ಎಂದು ಅರ್ಥವಾಗುವುದರಿಂದ 
ಭೂಮಿಯಲ್ಲಿ ಪ್ರತಿಷ್ಠಿತವಾದ ಶಿವಲಿ೦ಗಪರವೆಂದೇ ಹೇಳುತ್ತೇವೆ. 

ಪರಿಹಾರ:- ಹಾಗೆ ತೃತೀಯಾಸಮಾಸವನ್ನುಮಾಡುವುದಾದರೆ “ಸಮರ್ಥಃ ಪದವಿಧಿಃ” 
ಎಂಬ ಪರಿಭಾಷೆಗೆ ಭಂಗವುಂಟಾಗುತ್ತದೆ. “ಯದ್ಧಸ್ಯ ರಾಜ್ಞಃ ಪುರುಷಃ” ಎಂದು ವಿಗ್ರಹ 
ಮಾಡಿದಲ್ಲಿ ರಾಜನ್‌*ಜಸ್‌-ಪುರುಷ*ಸು ಎ೦ಬುವಲ್ಲಿ ಸಮಾಸವಾರಣೆಗೋಸ್ಕರ “ಸಾಪೇಕ್ಷಮ 
ಸಮರ್ಥವತ್‌” ಎಂಬ ವಾರ್ತಿಕದಿಂದ ಸಾಪೇಕ್ಷೆಯುಂಟಾಗಲು ಅಸಾಮರ್ಥ್ಯವು 


ಬೋಧಿಸಲ್ಪಡುವುದರಿ೦ದ ಸಮಾಸವಿಧಾಯಶಶಾಸ್ತ್ರವು ಇಲ್ಲಿ ಪ್ರವರ್ತಿಸುವುದಿಲ್ಲ. ಇದರಂತೆ 
“ಪಾಣಿನಾ ಮನನಾತ್‌ ತ್ರಾಯತೆ” ಎ೦ದು ವಿಗ್ರಹ ಮಾಡಿದಲ್ಲಿ ಮನನಶಬ್ದಾರ್ಥವು 
ಪಾಣ್ಯಂಶದಲ್ಲಿ ಸಾಪೇಕ್ಷೆಯು೦ಟಾಗಿ ಅಸಾಮರ್ಥ್ಯವು ತೋರುವುದರಿಂದ “ಸುಪ್‌ಸುಪೇತಿ” 
ಸಮಾಸವನ್ನು ಮಾಡಕೂಡದೆಂದು ಭಾವವು. ಆದರೆ “ದೇವದತ್ತಸ್ಯ ಗುರುಕುಲಂ” “ಚೈತ್ರಸ್ಯ 
ಸಭಾರ್ಯಾ” ಇತ್ಯಾದಿ ಸ್ಥಲಗಳಲ್ಲಿ ಗುರು ಪದಾರ್ಥವು ದೇವದತ್ತಾಂಶದಲ್ಲಿಯೂ, 
ಸಪದಾರ್ಥವು ಚೈತ್ರಪದದಲ್ಲಿಯೂ ಸಾಪೇಕ್ಷತೆಯುಳ್ಳುದಾದರೂ 
ಮಾಸವನ್ನಂಗೀಕರಿಸುವಂತೆ ಮನನವು ಕ್ರಿಯಾರೂಪವಾದುದರಿ೦ದ ಕಾರಕಾಂಶದಲ್ಲಿ 
ತ್ಯಸಾಪೇಕ್ಷೆಯುಳ್ಳುದಾದುದರಿ೦ದ ಸಮಾಸಕ್ಕೆ ತಡೆಯುಂಟಾಗುವುದಿಲ್ಲವೆಂದು ಪುನಃ 
ಆಶಂಕೆಯುಂಟಾದರೆ ಪಾಣಿಪದವೇ ವ್ಯರ್ಥವಾಗಬೇಕಾಗುವುದರಿ೦ದ “ಪಾಣಿಮಂತ್ರಂ” 
ಎಂಬಲ್ಲಿ ಪಾಣಿಪದಕ್ಕೆ ಸಪ್ತಮ್ಯಂತವಾಗಿ ವಿಗ್ರಹಮಾಡುವುವರಿಂದ 
ಅಧಿಕರಣಲಾಭವುಂಟಾಗುವ ಮೂಲಕವಾಗಿ ವಾಕ್ಯವು ಚರಿತಾರ್ಥವಾಗುತ್ತದೆ. ಮತ್ತು 
“ದೇವಾನ್‌ ಯಜೇತ” ಎಂಬಲ್ಲಿ ಪೂಜೆಯು ಮಾತ್ರ ವಿಧಾನಮಾಡಲ್ಪಟ್ಟಿದ್ದರೂ ಹಸ್ತಾದಿಗಳಿಗೆ 
ಕರಣತ್ವವು ತಾನಾಗಿಯೇ ಸಿದ್ದವಾಗುವಂತೆ ತೃತೀಯಾಸಮಾಸ ಮಾಡದಿದ್ದರೂ ಹಸ್ತಕ್ಕೆ ಸ್ವತಃ 
ಕರಣತ್ವಲಾಭವುಂಟಾಗಿಯೇ ಉಂಟಾಗುತ್ತದೆಯಾದುದರಿಂದ “ಪಾಣಿಮಂತ್ರಂ” ಎಂಬಲ್ಲಿ 
ಸಪ್ತಮೀಸಮಾಸವನ್ನಾಶ್ರಯಿಸಿ ದೇಹದಲ್ಲಿ ಲಿಂಗಧಾರಣವಿಧಾನವನ್ನು ಬೋಧಿಸುವುದೆಂದು 
ಹೇಳುವುದೇ ಸಾಧುವಾಗಿರುತ್ತದೆ. 

ಶಂಕೆ:- “ಪಾಣಿಮಂತ್ರಂ” ಎಂಬಲ್ಲಿ “ಮನನಾತ್‌ ತ್ರಾಯತೆ” ಎಂದು 
ವಿಗ್ರಹಮಾಡಿರುವುದರಿಂದ ಪಾಣಿಯು ಕರಣವಾಗಿರುವಂತೆ ಮನೋವಾಕ್ಕುಗಳೂ ಸಹ 
ಕರಣಗಳಾಗಿರುತ್ತವೆಯಷ್ಟೆ! ಇಲ್ಲಿ ಹಾಗೆ ಮನೋವಾಕ್ಕುಗಳಿಗೆ ಕರಣತ್ವವುಂಟಾಗದೆ 
ಪಾಣಿಯೊಂದಕ್ಕೇನೆ ಕರಣತ್ವವು ಸಿದ್ಧಿಸುವುದಕ್ಕಾಗಿ ಪಾಣಿಪದವು ಬ೦ದಿರುತ್ತದೆಯಾದ್ದರಿ೦ದ 
“ಪಾಣಿನಾ ಮಂತ್ರಂ” ಎ೦ದು ತೃತೀಯಾ ಸಮಾಸವನ್ನಾಶ್ರಯಿಸುವುದೇ ಉತ್ತಮವಲ್ಲವೆ? 

ಸಮಾಧಾನ:- “ಶಿವಪೂಜಾದಿಕಂ ಕರ್ಮ ಮನೋವಾಕ್ಕಾಯ ಕರ್ಮಭಿಃ” 
ಲಿ೦ಗಪೂಜಾದಿಕರ್ಮಗಳನ್ನು ಮನೋವಾಕ್ಕಾಯಗಳಿ೦ದ ಮಾಡಬೇಕೆಂಬ 
ವಚನವಿರುವುದರಿ೦ದ ಮನಸ್ಪಮಾಗಮವು ಎಲ್ಲಾ ಕರ್ಮಗಳಲ್ಲಿಯೂ ಅವಶ್ಯವಾಗಿರಬೇಕು. 
ಅದಿಲ್ಲದ ಕರ್ಮಗಳು ಫಲಕಾರಿಗಳಲ್ಲವು. ಆದುದರಿಂದ “ಪಾಣಿನಾ” ಎಂದು 


+ ರೃ ಲ 


ಅ 


ತೃತೀಯಾಸಮಾಸವನ್ನು ಮಾಡಿ ಪಾಣಿಯಿಂದಲೇ ಲಿಂಗವನ್ನು ಪೂಜಿಸಬೇಕೆಂದು 
ನಿಯಮಮಾಡಬಾರದು. ಒಂದುವೇಳೆ ಮಾನಸಾದಿಗಳಲ್ಲಿ ಬರುವ ಅತಿವ್ಯಾಪ್ತಿದೋಷವನ್ನು 
ವಾರಣ ಮಾಡುವುದಕ್ಕಾಗಿ ಪಾಣಿಪದವಿರುವುದೆಂದು ಹೇಳುವುದಾದರೆ ಅದು ಸಿದ್ಧಾಂತಕ್ಕೆ 
ವಿರುದ್ಧವಾಗುತ್ತದೆ. ಮತ್ತು ಏಕದೇಶಾನ್ವಯವೆಂಬ ದೋಷವೂ ಪ್ರಾಪ್ತವಾಗುತ್ತದೆಂದು 
ತಿಳಿಯಬೇಕು. ಹಾಗಾದರೆ “ಪಾಣೌ ಮಂತ್ರಂ ಪಾಣಿಮಂತ್ರಂ” ಎ೦ದು ಸಪ್ತಮೀ ತತ್ಪುರುಷ 
ಸಮಾಸವನ್ನೇ ಮಾಡಿದರೂ ಅದೇ ದೋಷವು ಉಂಟಾಗುವುದೆಂಬ ಆಶಂಕೆಯುಂಟಾದರೆ 
ಪಾಣಿಪದಕ್ಕೆ ಸ್ವಸಿದ್ಧಾಂತದಲ್ಲಿಉಪಾಸಕನ ಪಾಣೆಯಲ್ಲಿ ಪೂಜಿಸಲ್ಪಡುವ ಶಿವಲಿಂಗ ಕರ್ತೃ್ಯಕವಾದ 
ತ್ರಾಣಕ್ರಿಯೆಯಲ್ಲಿ  ಉಪಾಸಕನ ಪಾಣ್ಯಧಿಕರಣವಿರುವುದರಿ೦ದ ವಿಶಿಷ್ಟಾನ್ವಯವು 
ಸಂಭವಿಸುವುದು. ತೃತೀಯಾಸಮಾಸವನ್ನು ಮಾಡುವುದರಿಂದ ಅಂಥ ಶಿವಲಿಂಗಕರ್ತೃಕ 
ತ್ರಾಣಕ್ರಿಯೆಯಲ್ಲಿ ಉಪಾಸಕನ ಪಾಣಿನಿಷ್ಠಕರಣತಾನಿರೂಪಕತ್ವಕ್ಕೆ ಬಾಧೆ ಇರುವುದರಿಂದ 
ಅಂಥಾ ವಿಶಿಷ್ಟಾನ್ವಯವನ್ನು ಹೇಳಲವಕಾಶವಿಲ್ಲ. ಇದರ ಮೇಲೆ “ಪಾಣಿನಾ ಅಭಿಮಂತ್ರಿತಂ” 
ಎಂದು ಮನನಶಬ್ದವು ಪೂಜಾರ್ಥದಲ್ಲಿ ಪ್ರಸಿದ್ಧವಾಗಿರುತ್ತದೆಯೆ೦ದು ಪುರಾಣಗಳು ಸ್ಪಷ್ಟವಾಗಿ 
ಹೇಳಿರುತ್ತವೆ. ಇಂಥ ಪೂಜಾವಾಚಕವಾದ ಮನನಶ್ನಕ್ಷೆ “ಪಾಣಿನಾ ಅಭಿಮಂತ್ರಿತಂ” ಎಂದು 
ಸಮಾಸ ಮಾಡಿ ಭುಮಿಸ್ಥಾಪಿತವಾದ ಶಿವಲಿಂಗವನ್ನು ಪಾಣಿ(ಹಸ್ತ)ಯಿಂದ 
ಅಭಿಮಂತ್ರಿಸುವುದೆ೦ದು ಅರ್ಥಮಾಡಿದರೆ ಮುಖ್ಯಾರ್ಥವನ್ನು ಬಿಟ್ಟು ಗೌಣಾರ್ಥವನ್ನು ಸ್ವೀಕಾರ 
ಮಾಡಿದಂತಾಗುತ್ತದೆ. ಮುಖ್ಯಾರ್ಥದಿ೦ದಲೇ ನಿರ್ವಾಹವಾಗುವಲ್ಲಿಗೌಣಾ (ಲಕ್ಷಣಾ) ರ್ಥ ಸ್ವೀಕಾರ 
ಮಾಡುವುದು ದೋಷಾವಹವಾದುದೆಂದು ಶಾಸ್ತ್ರಕಾರರು ಅಭಿಮತಿಸಿರುತ್ತಾರೆ. ಇದಲ್ಲದೆ 
ವೇದಾ೦ತಶಾಸ್ತ್ರದ ಮೂಲಭೂತವಾದ ಬ್ರಹ್ಮಸೂತ್ರ ಭಾಷ್ಯದಲ್ಲಿರುವ ಈಕ್ಷತ್ಯಧಿಕರಣಕ್ಕೂ 
ವಿರೋಧವಾಗುತ್ತದೆ ಹೇಗೆಂದರೆ 

“ಈಕ್ಷತೇರ್ನಾಶಬ್ದಂ'” 

ಎಂಬುದು ಐದನೆಯ ಸೂತ್ರವಾಗಿರುತ್ತದೆ. ಇಲ್ಲಿ “ಈಕ್ಷತೇಃ ನ ಅಶಬ್ದಂ” ಎಂದು 
ಪದವಿಭಾಗವು. ಅಶಬ್ದಂ-ಆನುಮಾನಿಕವಾದ ಪ್ರಧಾನವು. ಈಕ್ಷತೇಃ- ಈಕ್ಷಣವತ್ವರೂಪವಾದ 
ಹೇತುವಿನಿ೦ದ-ನ-ಜಗತ್ಕಾರಣವಾಗುವುದಿಲ್ಲ ಎ೦ದು ಅವಯವಾರ್ಥವು. ಛಾ೦ದೋಗ್ಯದಲ್ಲಿ 

“ಸದೇವ ಸೌಮ್ಯೇದಮಗ್ರ ಆಸೀದೇಕಮೇವಾ 

ದ್ವಿತೀಯಂ.....ತದೈಕ್ಷತ ಬಹುಸ್ಕಾಂ ಪ್ರಜಾಯೇಯ” 


2 


(೬-೨-೩) 
ಈ ಮಂತ್ರದಲ್ಲಿ ಸತ್ಸದವಾಚ್ಛವಾದ ವಸ್ತುವೇ ಚರಾಚರಾತ್ಮಕವಾದೀ ಸೃಷ್ಟಿಯ 
ಪೂರ್ವದಲ್ಲಿದ್ದಿತು. ಅದು ತಾನು ಬಹುರೂಪವಾಗಬೇಕೆಂದು ಸ೦ಕಲ್ಪಿಸಿತೆ೦ದು ಸಾಮಾನ್ಯವಾದ 
ಅರ್ಥವು ತೋರುತ್ತದೆ. ಆದರೆ ಈ ಪ್ರಪ೦ಚೋತ್ಪತ್ತಿಗೆ ಕಾರಣವಾದ ಸತ್ಚದವಾಚ್ಯವಾದ ವಸ್ತುವು 
ಸತ್ವ ರಜಸ್ತಮೋರೂಪವಾದ ಪ್ರಧಾನವೋ ಅಥವಾ ಚೇತನಸ್ವರೂಪವಾದ ಬ್ರಹ್ಮವೋ ಎಂಬ 
ಸಂಶಯವುದಯವಾಗುವುದು. 
“ಅಜಾಮೇಕಾ೦ ಲೋಹಿತಶುಕ್ಸಕೃಷ್ಣಾಂ ಬಹ್ಹೀ೦ ಪ್ರಜಾ೦ 
ಜನಯಂತೀಂ ಸರೂಪಾಂ” 
ಮಹಾನಾರಾಯಣೋಪನಿಷತ್‌. 
(ತೈ. ಉ. ೪-೧೨-೨೬) 
ಆ ಸತ್ವರಜಸ್ತಮೋಗುಣಾತ್ಮಕ ಪ್ರಧಾನವೇ ಸತ್ಚದವಾಚ್ಯವೆಂದು 
ಸಾ೦ಖ್ಯಮತಾನುಸಾರವಾಗಿ ಅರ್ಥವನ್ನು ಮಾಡಬೇಕಾಗುವುದು. ಪ್ರಧಾನವು ಜಡವಾದುವರಿಂದ 
ಶೋಕವನ್ನು ಸೃಜಿಸಲಾರದು. ಏಕಂದರೆ “ಸದೇವ ಸೌಮ್ಯೇದಂ” ಎಂದು ಉಪಕ್ರಮಿಸಿ 
ಮಧ್ಯದಲ್ಲಿ “ತತ್ತೇಜ ಐಕ್ಷತ” “ತಾ ಆಪ ಐಕ್ಷಂತ” ಎ೦ದು ಹೇಳುತ್ತಾ ಅಂತ್ಯದಲ್ಲಿ “ಸ ಆತ್ಮಾತತ್ರ 
ಮಸಿ” ಎಂದು ಉಪಸಂಹಾರ ಮಾಡಿರುತ್ತಾರೆ. ಷಡ್ಡಿಧಲಿಂಗ ತಾತ್ಪರ್ಯದಿ೦ದ ಆತ್ಮವೇ ಸತ್ಚದ 
ವಾಚ್ಯವೆ೦ದು ನಿರ್ಧರಿಸತಕ್ಕದು. ಆದರೆ 'ತೇಜಸ್ಸು ನೋಡಿತು' 'ಜಲವು ನೋಡಿತು' ಇತ್ಯಾದಿ 
ಸ್ಥಲಗಳಲ್ಲಿ ಜಡಗಳಾದ ತೇಜೋಜಲಾದಿಗಳಿಗೆ ಈಕ್ಷಣ ಕರ್ತೃತ್ವವನ್ನು ಮುಖ್ಯವೃತ್ತಿಯಿಂದ 
ಹೇಳಲು ಅವಕಾಶವಿಲ್ಲವಾದುದರಿ೦ದ ಗೌಜೀವೃತ್ತಿಯಿ೦ದ ಅಂಗೀಕರಿಸುವಂತೆ ಪ್ರಧಾನಕ್ಕೂ 
ಗೌಣೀವ್ಯತ್ತಿಯಿ೦ದ ಜಗತ್ಕರ್ತ್ಯತ್ವವನ್ನು ಅಂಗೀಕರಿಸಿರುತ್ತಾರೆ. ಇದರಂತೆ “ಪಾಣಿಮ೦ತ್ರಂ” ಎಂಬ 
ಮಂತ್ರಕ್ಕೂ “ಪಾಣಿನಾ ಅಭಿಮಂತ್ರಿತಂ೦” ಭೂಮಿಯಲ್ಲಿ ಪ್ರತಿಷ್ಠಿಸಿರುವ ಲಿಂಗವನ್ನು ಹಸ್ತದಿಂದ 
ಮಂತ್ರಿಸುವುದೆ೦ದು.. ಗೌಣಾರ್ಥಸ್ವೀಕಾರಮಾಡುತ್ತೇವೆ೦ದರೆ, ಒಂದು ಕಡೆಯಲ್ಲಿ 
ಗೌಣಾರ್ಥಸ್ವೀಕಾರಮಾಡಿದರೂ ಇನ್ನೊಂದು ಕಡೆಯಲ್ಲಿ ಅದು ಸಂಭವಿಸುವುದಿಲ್ಲ 
ಮುಖ್ಯಾರ್ಥದಿಂದ ನಿರ್ವಾಹವಾಗುವಾಗ ಗೌಣಾರ್ಥ ಸ್ವೀಕಾರ ಮಾಡುವುದು 
ನಿಂದ್ಯವಾದುದರಿಂದ “ಪಾಣೌ ಮಂತ್ರಂ” ಎಂದು ಸಪ್ತಮೀ ಸಮಾಸವನ್ನಾಶ್ರಯಿಸಿ 
ಇಷ್ಟಲಿಂಗಪರವನ್ನಾಗಿ ಹೇಳುವುದೇ ಉತ್ತಮ ಪಕ್ಷವಾಗಿದೆ. ಮತ್ತು “ಪಾಣಿಮಂತ್ರಂ ಪವಿತ್ರಂ” 


ಎಂಬ ವಾಕ್ಯದ ಹಿಂದೆ ದೇಹದೊಳಗೂ, ದೇಹದ ಮೇಲೂ ಧರಿಸಿರುವ ಲಿಂಗವಿಷಯವೇ 
ಬಂದಿರುವುದರಿಂದ ಈ ಒಂದು ವಾಕ್ಯಕ್ಕೆ ಭೂಮಿಯಲ್ಲಿ ಸ್ಥಾಪಿಸಿದ ಸ್ಥಾವರಲಿಂಗ ಪರವೆಂದು 
ಅರ್ಥಮಾಡುವುದರಿಂದ ಪ್ರಕರಣವಿರೋಧವೆಂಬ ದೋಷವೂ ಸಹ ಬರುತ್ತದೆ. ಹೇಗೆಂದರೆ 
“ನಿಧನಪತಯೇ ನಮಃ” ಎ೦ದು ಆರಂಭಿಸಿ “ಏತತ್ನೋಮಸ್ಯ ಸೂರ್ಯಸ್ಯ” ಎಂಬುವವರೆಗೂ 
ಇರುವ ವಾಕ್ಯಗಳಿಂದ ಕ್ರಮವಾಗಿ ವೀರಶೈವ ಸಿದ್ಧಾಂತದ ಪ್ರಕಾರ ದಶವಿಧ ಲಿಂಗಗಳನ್ನು 
ತೋರಿಸುತ್ತ ಈ ಲಿಂಗಗಳ ಸ್ವರೂಪವನ್ನು ವಿವರಿಸಿರುವುದನ್ನು ನೋಡುತ್ತಲಿದೇವೆ. 

ಅಖಂಡಮೇಕಂ ಲಿಂಗಂ ಸ್ಯಾತ್ತದೇವ ಗುರುಣಾ ಪರಮ್‌ | 

ಭಾವಪ್ರಾಣೇಷ್ಟಭೇದೇನ ತ್ರಿಧಾ ಭೂತಂ ನಗಾತ್ಮಜೇ 

ಇಷ್ಟಲಿ೦ಗಪ್ರಕೃತಿಕೇ ಆಚಾರಗುರುಲಿ೦ಗಕೇ | 

ಪಾರ್ಥಿವಾಪ್ಯೇ ಇತಿಪ್ರೋಕ್ತೇ ಶೈವಾಗಮವಿಶಾರದೈಃ || 

ಪ್ರಾಣಲಿಂಗಪ್ರಕೃತಿಕೇ ತೇಜೋವಾಯುಮಯೇ ತಥಾ | 

ಶಿವಲಿಂಗ ಚರಾಭಿಖ್ಯೇ ಲಿಂಗೇ ದ್ವೇ ವರವರ್ಣಿನಿ || 

ವ್ಯೋಮ ಪ್ರಕೃತಿಕಂ ಲಿಂಗಂ ಪ್ರಸಾದಾಖ್ಯಂ ಮಹತ್ತರಂ | 

ಆತ್ಮತತ್ತ್ವಮಯಂ ಪ್ರೋಕ್ತಂ ಮಹಾಲಿ೦ಗ೦ ಮಹತ್ತರಮ್‌ || 

ಸಿದ್ಧಾ೦ತ ಶೇಖರ 

ಎಲೌ ಪಾರ್ವತಿಯೆ ! ಅಖಂಡವಾದ ಬ್ರಹ್ಮಲಿ೦ಗವೊ೦ದೇ ತನ್ನ ಲೀಲಾವೈಭವದಿ೦ದ 
ಭಾವಲಿಂಗವೆ೦ತಲೂ, ಪ್ರಾಣಲಿಂಗವೆಂತಲೂ, ಇಷ್ಟಲಿ೦ಗವೆ೦ತಲೂ ಮೂರು ಪ್ರಕಾರವಾಯಿತು. 
ಆ ಇಷ್ಟಲಿ೦ಗದಲ್ಲಿ ಆಚಾರಲಿಂಗವೆ೦ತಲೂ, ಗುರುಲಿಂಗವೆಂತಲೂ ಎರಡು ಪ್ರಕಾರವಾಯಿತು. 
ಇವುಗಳಲ್ಲಿ ಆಚಾರಲಿಂಗವು ಪೃಥಿವೀಸ೦ಬ೦ಧವಾದುದು. ಗುರುಲಿಂಗವು 
ಜಲಸಂಬಂಧವಾದುದು. ಪ್ರಾಣಲಿಂಗದಲ್ಲಿ ಶಿವಲಿಂಗವೆಂದೂ, ಜಂಗಮಲಿಂಗವೆಂದೂ ಎರಡು 
ಪ್ರಕಾರವಾಯಿತು. ಅವುಗಳಲ್ಲಿ ಶಿವಲಿಂಗವು ತೇಜೋರೂಪವಾದುದು, ಜಂಗಮಲಿಂಗವು 
ವಾಯು ರೂಪವಾದುದು. ಭಾವಲಿಂಗದಲ್ಲಿ ಪ್ರಸಾದಲಿಂಗವೆಂತಲೂ, ಮಹಾಲಿಂಗವೆಂತಲೂ 
ಎರಡು ಪ್ರಕಾರವಾಯಿತು. ಇವುಗಳಲ್ಲಿ ಪ್ರಸಾದಲಿಂಗವು ಆಕಾಶರೂಪವಾದುದು. 
ಮಹಾಲಿಂಗವು ಆತ್ಮರೂಪವಾದುದು. ಹೀಗೆ ಹೇಳಿರುವ ದಶವಿಧ ಲಿಂಗಗಳನ್ನೇ 
ತೈತ್ತಿರೀಯಶ್ರುತಿಯು ಸ್ತುತಿಮಾಡಿರುತ್ತದೆ. 


ಇಲ್ಲಿ “ಊರ್ಧ್ವಲಿಂಗಾಯ ನಮಃ ಎಂಬ ವಾಕ್ಕವು ಆಧಾರ, ಸ್ವಾಧಿಷ್ಠಾನ, 
ಮಣಿಪೂರಕ ಅನಾಹತ, ವಿಶುದ್ಧಿ ಆಜ್ಞಾ, ಶಿಖಾ, ಶಿಖಾಂತ, ಪಶ್ಚಿಮ ಎ೦ಬ ಒಂಭತ್ತು ಚಕ್ರಗಳಲ್ಲಿ 
ವಿಹರಿಸುವ ನವಲಿ೦ಗಗಳಿಗಾಶ್ರಯವಾದ ಅಖಂಡಲಿಂಗಮನ್ನುಸ್ತುಶಿಸುತ್ತದೆ. 

“ಹಿರಣ್ಯಲಿಂಗಾಯ ನಮಃ” ಎ೦ಬ ವಾಕ್ಯವು 

ತಪ್ತಕಾ೦ಚನಸ೦ಕಾಶ೦ ಕ೦ಂದಸ್ಥಾನಸಮಾಶ್ರಿತಮ್‌ | 

ಯೋಗಿಭಿಶ್ಚ ಸದಾ ಧೇಯಂ ಪ್ರಾಣಲಿಂಗಂ ವಿದುರ್ಬುಧಾಃ | | 

ಪುಟಿಕ್ಕಿಟ್ಟಿ ಬಂಗಾರದಂತೆ ಹೊಳೆಯುತ್ತಿರುವ ಮೂಲಸ್ಥಾನವನ್ನಾಶ್ರಯಿಸಿದ ಯೋಗಿಗಳ 
ಧ್ಯಾನಕ್ಕೆ ವಿಷಯವಾದ ವಸ್ತುವೇ ಪ್ರಾಣಲಿಂಗವೆಂದು ಪಂಡಿತರ ಅನುಮತಿಯಿರುವುದರಿಂದ 
ಅಂಥ ಪ್ರಾಣಲಿಂಗವನ್ನು ಸ್ತುತಿಸುತ್ತದೆ. 

“ಸುವರ್ಣಲಿ೦ಗಾಯ ನಮಃ” ಎ೦ಬ ವಾಕ್ಯವು 

ನಮಃ ಪೀಠಮಿತಿಪ್ರೋಕ್ತಂ ಶಿಕಾರಂ ಮಧ್ಯಮೀರಿತಮ್‌ | 

ವಾಕಾರಂ ಗೋಮುಖಂ ವೃತ್ತಂ ಯಕಾರ೦ ಗೋಳಕಂ ಸ್ಕ್ಯೃತಮ್‌ | 

ಓಂಕಾರಂ ಲಿ೦ಗಮಾಖ್ಯಾತಂ ಷಡ್ವರ್ಣ೦ ಲಿ೦ಗಮುಚ್ಚಕೇ | 

ಎಂದು ಶಿವಾಗಮದಲ್ಲಿ ಹೇಳಿರುವುದರಿಂದ ಶಿವಲಿಂಗವೆಂಬ ಶರೀರದ 
ಅವಯವವೆನಿಸಿದ ನಕಾರಾದಿ ವರ್ಣಗಳನ್ನು ಸ್ಪಷ್ಟಪಡಿಸಿರುವುದರಿ೦ದ ಇಷ್ಟಲಿಂಗವನ್ನು 
ಸ್ತುತಿಸಿರುತ್ತದೆ. “ದಿವ್ಯಲಿ೦ಂಗಾಯ ನಮಃ” ಎಂಬ ವಾಕ್ಯವು. “ದಿವಿಭವ೦ ದಿವ್ಯಂ” ಎಂಬ 
ವೃತೃತ್ತಿಗನುಸಾರವಾಗಿ ಪ್ರಸಾದಲಿಂಗವು ಆಕಾಶತತ್ವ್ವಾಧಿಷ್ಠಿತವಾದುದರಿ೦ದ ಅಂಥ 
ದಿವ್ಯಶಬ್ದಾಭೇದವೆನಿಸಿದ ಪ್ರಸಾದಲಿಂಗವನ್ನು ಸ್ತುತಿಸಿರುತ್ತದೆ. “ಭವಲಿ೦ಗಾಯನಮಃ” ಎಂಬ 
ವಾಕ್ಯವು 

ಜ್ಯೇಷ್ಠಾ ಜಲಮಯೀ ತತ್ರ ಸ್ಥಿತ್ಯುಪಾದಾನರೂಪಿಣೀ | 

ಭವಸ್ತದೀಶಸ್ಯ ಜ್ಯೇಷ್ಠೋ ಜ್ಯೇಷ್ಠಾತಚ್ಛಕ್ತಿರೀರಿತಾ | | 

ಪೃಥಿವ್ಯಾದಿ ಪಂಚಭೂತಗಳೊಳಗೆ “ಅಪ ಏವ ಸಸರ್ಜಾದೌ ತಾಸು 
ಬೀಜಮಪಾಸ್ಕಜತ್‌” ಎಂಬ ಮನುವಾಕ್ಯಾನುಸಾರವಾಗಿ 'ಜಲತತ್ವ್ವವೇ 
ಮೂಲಾಧಾರವಾದುದರಿ೦ದ ಆ ಜಲದಲ್ಲಿ ಭವಶಬ್ದ ವಾಚ್ಯವಾದ ಬ್ರಹ್ಮವು ಮೊದಲು ಬೀಜವನ್ನು 
ಬಿತ್ತಿದುದರಿ೦ದ ಹಿರಿದೆನಿಸಿತು. ಮತ್ತು ಆತನ ಕ್ರಿಯಾಶಕ್ತಿಯೇ ಹಿರಿದೆನಿಸಿತು ಎಂಬ 


ಶಿವಾಗಮಪ್ರಮಾಣಾನುಸಾರವಾಗಿ ಗುರುಲಿ೦ಗವು ಜಲಾಧಿಷ್ಟಿತವಾದುದರಿ೦ದ ಅ೦ಥ ಭವಶಬ್ದಾ 
ಭೇದವೆನಿಸಿದ ಗುರುಲಿ೦ಗವನ್ನು ಸ್ತುತಿಸಿರುತ್ತದೆ. 

“ಶರ್ವಲಿಂಗಾಯ ನಮಃ” ಎ೦ಬ ವಾಕ್ಯವು 

ವಾಮಾತ್ಕಾಪೃಥಿವೀ ತತ್ವ್ವಭೂತವಾಮಾತ್ಮಿಕಾ ಯಯಾ | 

ಸೃಷ್ಠಿಃ ಪ್ರವರ್ತತೇ ವಾಮಾ ಸಾ ಶರ್ವಕ್ಷಿತಿಮೂರ್ತಿಪ || 

ಎಂಬ ಸಿದ್ಧಾಂತಸಾರಾವಳಿಯ ಪ್ರಮಾಣದಿಂದ ಯಾವ ಪೃಥಿವಿಯಿಂದ 
ವಾಮಾತ್ಮಕವಾದ ಸೃಷ್ಟಿಯು ಉಂಟಾಗಿದೆಯೊ ಅಂಥ ಪೃಥಿವೀ ತತ್ವ್ವಾಧಿಷ್ಟಿತವಾದ 
ಆಚಾರಲಿಂಗವನ್ನು ಸ್ತುತಿಸಿರುತ್ತದೆ. 

“ಶಿವಲಿಂಗಾಯ ನಮಃ” ಎ೦ಬ ವಾಕ್ಯವು 

ಅಗ್ನೇಶ್ವ ರುದ್ರರೂಪತ್ವ್ವಾದ್ರೌದ್ರಾಗ್ನೇಯೀ ತದೀಶ್ಚರಃ | 

ಸವೈ ಪಶುಪತೀ ರುದ್ರೋ ರೌದ್ರೀತಚ್ಛಕ್ತಿರಿಷ್ಯತೇ | | 

ಎ೦ಬ ಪ್ರಮಾಣಾನುಸಾರವಾಗಿ ಅಗ್ನಿಯು ರುದ್ರರೂಪವಾಗಿರುವುದರಿ೦ದ ಅಗ್ನೀಶ್ಚರನು 
ರೌದ್ರಾಗ್ನೇಯ ಎಂದು ಹೇಳಿಸಿಕೊಳ್ಳುವನು. ಅವನಿಗೆ ಪಶುಪತಿಯೆ೦ದು ಹೇಳುವರು. 
ಆತನಲ್ಲಿರುವ ಶಕ್ತಿಯೇ ರೌದ್ರೀ ಎಂದು ಹೇಳಿಸಿಕೊಳ್ಳುವುದರಿ೦ದ ತೇಜತ್ತತ್ತ್ಯಾಧಿಷ್ಠಾನವಾದ 
ಶಿವಲಿಂಗವನ್ನು ಸ್ತುತಿಸಿರುತ್ತದೆ. 

“ಜ್ವಲಲಿಂಗಾಯ ನಮಃ” ಎ೦ಬ ವಾಕ್ಯವು 

ಪ್ರಾಣಸ್ಯ ಕಾಲರೂಪತ್ವಾತ್‌ ಕಾಲಶಕ್ತಿಸ್ತು ವಾಯವೀ | 

ವಾಯುಮೂರ್ತಿಪ ಉಗ್ರಸ್ತು ಸಕಾಲ ಇತಿ ವಿಶ್ರುತಃ | | 

ಎ೦ಬ ಪ್ರಮಾಣಾನುಸಾರವಾಗಿ ಪ್ರಾಣವು ಕಾಲರೂಪವಾದುದರಿ೦ದ ಕಾಲಶಕ್ತಿಯು 
ವಾಯುಸಂಬಂಧವುಳ್ಳುದು. ಅಂಥ ವಾಯುಶರೀರವನ್ನು ರಕ್ಷಿಸುವುದರಿಂದ ಉಗ್ರ 
ಪದವಾಚ್ಯನಾದ ಶಿವನು ಕಾಲನೆನಿಸುವನು. ಇಂಥ ವಾಯುತತ್ವಾದಧಿಷ್ಠಿತವಾದ 
ಜ೦ಗಮಲಿ೦ಗವನ್ನು ಸ್ತುತಿಸಿರುತ್ತದೆ. “ಪರಮಲಿಂಗಾಯ ನಮಃ” ಎಂಬ ವಾಕ್ಯವು 
ಆತ್ಮತತ್ವಾಧಿಷ್ಠಿತವಾದ ಮಹಾಲಿ೦ಗವನ್ನು ಸ್ತುತಿಸಿರುತ್ತದೆ. “ಆತ್ಮಲಿಂಗಾಯ ನಮಃ” ಎಂಬ 
ವಾಕ್ಯವು ಕಾರಣಶರೀರಾಧಿಷ್ಠಿತವಾದ ಭಾವಲಿ೦ಗವನ್ನು ಸ್ತುತಿಸಿರುತ್ತದೆ. ಹೀಗೆ ದಶವಿಧಲಿ೦ಗಗಳ 
ಸ್ವರೂಪವನ್ನು ಶ್ರೀ ರೇಣುಕ ಭಗವತ್ಪಾದರು ಉಲ್ಲೇಖಿಸಿರುತ್ತಾರೆ. ಇದರಿಂದ ಆಚಾರಲಿಂಗ, 


ಗುರುಲಿಂಗ, ಶಿವಲಿಂಗ ಜಂಗಮಲಿಂಗ, ಪ್ರಸಾದಲಿಂಗ ಮಹಾಲಿಂಗ, ಭಾವಲಿಂಗ, 
ಪ್ರಾಣಲಿಂಗ, ಇಷ್ಟಲಿಂಗ ಅಖಂಡಲಿಂಗ ಎಂದು ಹತ್ತು ಲಿಂಗಗಳನ್ನು ಆಧಾರಾದಿ 
ದಶಚಕ್ರಗಳಲ್ಲಿಅನವರತವೂ ಧ್ಯಾನಿಸುವ ಶಿವಯೋಗಿಯು ಸರ್ವಾಂಗಲಿಂಗವಾಗಿ ಬೆಳಗುವನು. 
ಇವುಗಳಲ್ಲಿನಾಲ್ಕು ದಳದ ಆಧಾರ ಚಕ್ರವೆ೦ಬ ರತ್ನಮಂಟಪದಲ್ಲಿ ಪೃಥಿವೀ ತತ್ತ್ವಾಭಿಮಾನಿಯಾದ 
ಆಚಾರ ಲಿಂಗಕ್ಕೆ ಆನ೦ದವೆ೦ಬ ಜಲವನೆರದು ಸುಖವೆಂಬ ಸುಗ೦ಧವನು ಲೇಪಿಸಿ ಚಿತ್ತವೆಂಬ 
ಅಕ್ಷತೆಯನ್ನಿಟ್ಟು ಆಧಾರಕಮಲಕ್ಕಿರುವ ವ, ಶ ಷ್ಠ ಸ ಎ೦ಬ ನಾಲ್ಕು ಬೀಜಾಕ್ಷರಗಳೆಂಬ 
ಪೂಮಾಲೆಯನ್ನು ಧರಿಸಿ, ಆ ಪೃಥಿವಿಯ ಪೀತವರ್ಣವೆಂಬ ಜ್ಯೋತಿಯ ಬೆಳಗಿ ಆಲಿಯ 
ಜಾಗ್ರದವಸ್ಥೆಯೆಂಬ ಭಾವ ಪೀತಾ೦ಬರವನುಡಿಸಿ, ನಿಷ್ಠಾಮವೆಂಬ 
ರತ್ನಖಚಿತಾಭರಣವನ್ನಲ೦ಕರಿಸಿ, ಭಕ್ತಿ ಎಂಬ ಭಕ್ಷ್ಯವನು ನಿವೇದಿಸಿ, ಶ್ರದ್ಧೆ ಎಂಬ 
ತಾಂಬೂಲವನರ್ಪಿಸುವುದೇ ಆಚಾರಲಿಂಗದ ಪೂಜೆಯು. 

ಆರುದಳದ ಸ್ವಾಧಿಷ್ಠಾನ ಚಕ್ರವೆಂಬ ಸಿಂಹಾಸನದಲ್ಲಿ ಮಂಡಿಸಿರುವ 
ಜಲತತ್ವ್ವಾಭಿಮಾನಿಯಾದ ಗುರುಲಿಂಗಕ್ಕೆ ಪರಿಣಾಮವೆಂಬ ಜಲದಿಂದ ಸ್ನಾನಮಾಡಿಸಿ, 
ಆನಂದವೆಂಬ ಗಂಧವ ಲೇಪಿಸಿ, ಬುದ್ಧಿಯೆಂಬ ಅಕ್ಷತೆಯನ್ನಿಟ್ಟು ಆ ಕಮಲದ ಬ, ಭ್ರ ಮ, ಯ, 
ರ, ಲ ಎ೦ಬ ಆರು ದಳಗಳೆ೦ಬ ಪೂಮಾಲೆಯನ್ನರ್ಪಿಸಿ, ಸುವಾಸನೆ ಎ೦ಬ ಧೂಪವಬೀಸಿ, ಆ 
ಕಮಲದ ನೀಲವರ್ಣವೆಂಬ ಕರ್ಪೂರವಹಶಚ್ಚಿ, ಸ್ವಪ್ನಾವಸ್ಥೆ ಎಂಬ ಪೀತಾ೦ಬರವನುಡಿಸಿ 
ಅಕೋಪವೆಂಬ ಅಆಭರಣವನಿಕ್ಕಿ ಸುರುಚಿ ಎಂಬ ನೈವೇದ್ಯವನರ್ಪಿಸಿ, ನಿಷ್ಠೆ ಎಂಬ 
ತಾಂಬೂಲವನೀಡಿ ಆನ೦ದಿಸುವುದೇ ಗುರುಲಿಂಗಪೂಜಿಯು. 

ಹತ್ತುದಳದ ಮಣಿಪೂರಕ ಚಕ್ರವೆಂಬ ಸಿಂಹಾಸನದಲ್ಲಿ ವಿರಾಜಿಸುತ್ತಿರ್ಪ 
ತೇಜಸ್ತತ್ತ್ಯಾಭಿಮಾನಿಯಾದ ಶಿವಲಿಂಗಕ್ಕೆ ಪರಮಾನ೦ದವೆ೦ಬ ಜಲದಿಂದ ಸ್ನಾನಮಾಡಿಸಿ, 
ನಿರಹ೦ಕಾರವೆ೦ಬ ಗಂಧವಧರಿಸಿ ಅಹಂಕಾರವೆಂಬ ಅಕ್ಷತೆಯನ್ನಿಟ್ಟು ಆ ಕಮಲದ ಡ, ಢ, ಣ, 
ತ,ಥ,ದ, ಧ್ರ ನ, ಪ, ಫ ಎಂಬ ಹತ್ತುದಳಗಳೆಂಬ ಪೂಮಾಲಿಕೆಯಂ ಅರ್ಪಿಸಿ, ಆ ಕಮಲದ 
ಸದ್ದಾಸನೆ ಎಂಬ ಧೂಪವ ಬೆಳಗಿ ನೀಲವರ್ಣವೆ೦ಬ ಕರ್ಪೂರವ ಹಚ್ಚಿ ಸುಷುಪ್ತಾವಸ್ಥೆ ಎಂಬ 
ವಸ್ತ್ರವ ಹೊದ್ದಿಸಿ, ನಿರ್ಮದವೆ೦ಬ ಆಭರಣವ ತೊಡಿಸಿ, ಸುರೂಪವೆಂಬ ನೈವೇದ್ಯವನರ್ಪಿಸಿ 
ಸಾವಧಾನವೆ೦ಬ ತಾ೦ಬೂಲವನರ್ಪಿಸಿ ಆನ೦ದಿಸುವುದೇ ಶಿವಲಿಂಗಪೂಜೆಯು. 


ಹನ್ನೆರಡು ದಳದ ಅನಾಹತಚಕ್ರವೆ೦ಬ ರತ್ನಖಚಿತ ಮಂಟಪದಲ್ಲಿ ಮೂರ್ತಿಗೊ೦ಡ 
ವಾಯುತತ್ವ್ವಾಭಿಮಾನಿಯಾದ ಜ೦ಗಮಲಿಂಗಕ್ಕೆ ಶಾಂತಿ ಎಂಬ ಜಲದಿಂದ ಸ್ನಾನವಮಾಡಿಸಿ, 
ನಿರಹ೦ಕಾರವೆ೦ಬ ಗಂಧವ ಧರಿಸಿ ಕವರ್ಗ, ಚವರ್ಗ, ಟಿ, ಠ ಎ೦ಬ ಹನ್ನೆರಡು ಬೀಜಾಕ್ಷರವೆಂಬ 
ಕುಸುಮಮಾಲೆಯ ಧರಿಸಿ, ಸದ್ವಾಸನೆ ಎ೦ಬ ಧೂಪವಬೀಸಿ, ಮ೦ಜಿಷ್ಟವರ್ಣವೆ೦ಬ ಕರ್ಪೂರವ 
ಬೆಳಗಿ, ತುರಿಯಾವಸ್ಥೆ ಎಂಬ ವಸ್ತ್ರವನಾಚ್ಛಾದಿಸಿ, ನಿರ್ಮೋಹವೆಂಬ ಆಭರಣ ತೊಡಿಸಿ, 
ಸುಸ್ಪರ್ಶವೆಂಬ ನೈವೇದ್ಯವನರ್ಪಿಸಿ, ಜ್ಞಾನವೆಂಬ ತಾ೦ಬೂಲವನಿತ್ತು ಬೇದಭಾವವಡಗಿ 
ಆನ೦ದಿಸುವುದೇ ಜ೦ಗಮಲಿ೦ಗ ಪೂಜೆಯು. 

ಹದಿನಾರುದಳದ ವಿಶುದ್ಧಿಚಕ್ರವೆಂಬ ಮಂಟಪದಲ್ಲಿ ಮಂಡಿಸಿರ್ಪ 
ಆಕಾಶತತ್ತ್ವಾಭಿಮಾನಿಯಾದ ಪ್ರಸಾದಲಿಂಗಕ್ಕೆ ಶಮವೆಂಬ ಜಲದಿಂದ ಅಭಿಷೇಕಮಾಡಿ, 
ದಮವೆಂಬ ಗ೦ಧವಧರಿಸಿ, ಶಾಂತಿಯೆಂಬ ಅಕ್ಷತೆಯನಿರಿಸಿ ಹದಿನಾರು ಸ್ವರಗಳೆಂಬ 
ಪೂಮಾಲೆಯನರ್ಪಿಸಿ, ಸದ್ದಾಸನೆ ಎಂಬ ಧೂಪವ ಬೀಸಿ, ನೀಲವರ್ಣವೆ೦ಬ ಕರ್ಪೂರವಹಚ್ಚಿ 
ತುರೀಯಾತೀತಾವಸ್ಥೆ ಎಂಬ ನೂತನಾ೦ಬರವನುಡಿಸಿ, ನಿರಹ೦ಕಾರವೆ೦ಬ ಆಭರಣವತೊಡಿಸಿ, 
ಸುಶಬ್ದವೆಂಬ ನೈವೇದ್ಯವನರ್ಪಿಸಿ, ಆನಂ೦ದವೆಂಬ ತಾಂಬೂಲವನೀಡಿ, ಭೇದಭಾವನೆಯನಳಿದು, 
ಆನ೦ದಿಸುವುದೇ ಪ್ರಸಾದಲಿ೦ಗದ ಪೂಜೆಯು. 

ಎರಡುದಳದ ಆಜ್ಞಾಚಕ್ರವೆಂಬ ಸಿ೦ಹಾಸನದಮೇಲೆ ಕುಳ್ಳಿರಿಸಿರುವ ಮಹಾಲಿಂಗಕ್ಕೆ 
ಆನ೦ದವೆ೦ಬ ಜಲದಿಂದ ಸ್ನಾನವಮಾಡಿಸಿ, ಶಾಂತಿ ಎಂಬ ಗಂಧವಧರಿಸಿ, ಸದ್ದಾವವೆಂಬ 
ಅಕ್ಷತೆಯನಿಟ್ಟು ಹಂ, ಸ೦ ಎ೦ಬ ಎರಡು ದಳದ ಪುಷ್ಪಮಾಲೆಯಧರಿಸಿ, ಸದ್ವಾಸನೆ ಎಂಬ 
ಧೂಪವಬೀಸಿ, ಮಾಣಿಕ್ಕವರ್ಣವೆಂಬ ಕರ್ಪೂರವಹಚ್ಚಿ ನಿರವಸ್ಥೆ ಎಂಬ ವಸ್ತ್ರವಧರಿಸಿ, 
ನಿರ್ಮಲವೆಂಬ ಆಭರಣವನಿಟ್ಟು ತೃಪ್ತಿ ಎಂಬ ನೈವೇದ್ಯವನರ್ಪಿಸಿ, ಸಮರಸವೆಂಬ 
ತಾ೦ಬೂಲವನಿತ್ತು ತಾದಾತ್ಮ್ಯಬುದ್ಧಿ ಬಲಿದು, ಆನ೦ದಿಸುವುದೇ ಮಹಾಲಿಂಗ ಪೂಜೆಯು. 

ಗುರುವಿನಿಂದ  ಮಾಡಲ್ಲಟ್ಬ  ಕ್ರಿಯಾದೀಕ್ಷೆ ಎಂಬ ಸಂಸ್ಕಾರದಿಂದ 
ಕಾರ್ಮಿಕಮಲವಳಿದು ಮಾಂಸಪಿಂಡ ನಿವೃತ್ತಿಯಾಗಿ ಮಂತ್ರಪಿ೦ಡತ್ವ ಪ್ರಾಪ್ತಿಯಿಂದ 
ಪರಿಶುದ್ಧಿಗೊಂಡ ಸ್ಥೂಲದೇಹದಲ್ಲಿ ಧರಿಸಿರುವ ಶ್ರೀಶೈಲಜ ಶಿಲೆಯಿಂದ ನಿರ್ಮಿತವಾದ, 
ಪಂಚಸೂತ್ರ ಪಫಘಟಿತವಾದ ಶಿವಲಿಂಗವನ್ನು ಹಸ್ತಪೀಠದಲ್ಲಿ  ಜಲಗಂಧಾಕ್ಷತೆ 
ಧೂಪದೀಪನೈವೇದ್ಯಾದಿಗಳಿ೦ದ ಅರ್ಚಿಸುತ್ತಿರುವುದೇ ಇಷ್ಟಲಿಂಗ ಪೂಜೆಯು. 


ಗುರುವಿನಿಂದ ಮಾಡಲ್ಪಟ್ಟ ಮನುದೀಕ್ಷೆಯಿ೦ದ ಮಾಯಾಮಲ ನಿವೃತ್ತಿಯಾಗಿ 
ಪರಿಶುದ್ಧಿಗೊಂಡ ಸೂಕ್ಷ್ಮ ದೇಹದಲ್ಲಿ ಪ್ರಾಣಲಿಂಗವನ್ನು ಅನುಸಂಧಾನ ಮಾಡುವುದೇ 
ಪ್ರಾಣಲಿಂಗ ಪೂಜೆಯು. 

ಕಾರಣ ಶರೀರದಲ್ಲಿ ವೇಧಾದೀಕ್ಷೆಯಿ೦ದ ಆಣವಮಲ ನಿವೃತ್ತಿಯಾಗಿ ವ್ಯಾಪಕವಾದ 
ಭಾವಲಿಂಗವನ್ನು ಧ್ಯಾನಿಸುವುದೇ ಭಾವಲಿಂಗ ಪೂಜೆಯು. 

ಸರ್ವಸಾಕ್ಷಿಯಾದ ಪರಾತ್ನರ ಲಿ೦ಗವನ್ನಾರಾಧಿಸುವುದೇ ಅಖಂಡಲಿಂಗ ಪೂಜೆಯು. 

ಹೀಗೆ ದೇಹದಲ್ಲಿರುವ ದಶವಿಧ ಲಿಂಗಗಳನ್ನು ತೈತ್ತಿರೀಯದಲ್ಲಿ “ನಿಧನಪತಯೇ 
ನಮಃ”  ಮೊದಲುಮಾಡಿ “ಏತತ್ತೋಮಸ್ಕ  ಸೂರ್ಯಸ್ಯ' ಎಂಬುವವರೆಗೆ 
ಸ್ತುತಿಮಾಡಿರುವುದನ್ನು ಪರಿಶೀಲಿಸಿದರೆ ಮುಂದಿರುವ “ಸರ್ವಲಿಂಗಂ..... ಪಾಣಿಮಂತ್ರಂ 
ಪವಿತ್ರಂ” ಎ೦ಬ ವಾಕ್ಯವು ದೇಹದಲ್ಲಿ ಧರಿಸಲ್ಪಟ್ಟಿರುವ ಇಷ್ಟಲಿಂಗವಿಷಯಕವಾದುದೆಂದೇ 
ನಿಶ್ಚಯವಾಗುತ್ತದೆ. 

ಇದರೆ ಮೇಲೆ ಆ ಸರ್ವಲಿಂಗವಾಕ್ಯವನ್ನು ಸ್ಥಾವರಲಿ೦ಗಪರವಾಗಿ ಹೇಳುವುದಾದರೆ 
ವಿಧಿಗೂ, ಅರ್ಥವಾದಕ್ಕೂ ಇರುವ ಸಾಮಾನಾಧಿಕರಣ್ಯವೇ ಇಲ್ಲದಂತಾಗುತ್ತದೆ. ಮತ್ತು 

ಉಪಕ್ರಮೋಪಸಂ೦ಹಾರಾವಭ್ಯಾಸೋ5ಪೂರ್ವತಾ ಫಲಂ | 

ಅರ್ಥವಾದೋಪಪತ್ತೀಚ ಲಿಂಗಂ ತಾತ್ಪರ್ಯನಿರ್ಣಯೇ || 

ಒಂದು ವಾಕ್ಯಕ್ಕೆ ತಾತ್ಪರ್ಯವನ್ನು ನಿಶ್ಚಯಮಾಡಬೇಕಾದರೆ ಉಪಕ್ರಮ ಉಪಸಂಹಾರ, 
ಅಭ್ಯಾಸ, ಅಪೂರ್ವತಾ, ಫಲ, ಅರ್ಥವಾದ ಉಪಪತ್ತಿ ಎಂಬ ಷಡ್ಡಿಧಲಿಂಗಗಳು 
ಆವಶ್ಯಕಗಳಾಗಿರುತ್ತವೆ ಎ೦ದು ಶಾಸ್ತ್ರಕಾರರ ಅಭಿಮತವಿರುವುದರಿಂದ ಮಂತ್ರವು ಯಾವ 
ವಸ್ತುವಿನ ಸ್ತುತಿಯನ್ನು ಉಪಕ್ರಮ ಮಾಡಿರುತ್ತದೆಯೋ ಆ ವಸ್ತುವಿನಲ್ಲಿಯೇ 
ಉಪಸಂಹರಿಸಬೇಕು. ಮಧ್ಯದಲ್ಲಿ ಬರುವ ಅರ್ಥವಾದಾದಿಗಳನ್ನು ಉಪಕ್ರಮ 

ಪಸಂಹಾರಗಳಿಗೆ ವಿರೋಧವಿಲ್ಲದಂತೆ ಅನ್ವಯಿಸಬೇಕು. ಹಾಗಿಲ್ಲದೆ ಹೋದರೆ 

ವೇದೋಪಕ್ರಮಾಧಿಕರಣ ನ್ಯಾಯಕ್ಕೆ ವಿರೋಧವಾಗುತ್ತದೆ- ಅಂದರೆ “ನಿಷಾದಸ್ಥಪತಿಂ 
ಯಾಜಯೇತ್‌” ಎಂಬಲ್ಲಿ ನಿಷಾದಾನಾ೦ ಸ್ಥಪತಿಃ ಎ೦ಬ ಷಷ್ಠೀ ತತ್ಪುರುಷ ಸಮಾಸವನ್ನು 
ಮಾಡುವುದೊ ಅಥವಾ “ನಿಷಾದಶ್ಚಾಸೌ ಸ್ಥಪತಿಶ್ನ” ಎಂಬ ಕರ್ಮಧಾರಯ ಸಮಾಸವನ್ನು 


ಚ ಈ 


ಮಾಡುವುದೊ ಎ೦ಬ ಸ೦ಶಯವುಂಟಾಗಲು ಉಪಕ್ರಮಕ್ಕೆ ವಿರೋಧವಿಲ್ಲದಂತೆ 


ಉ 


ಅರ್ಥಸಿದ್ಧಿಯಾಗಬೇಕಾದರೆ ಷಷ್ಠೀ ತತ್ಪುರುಷ ಸಮಾಸಕ್ಕಿಂತಲೂ ಬಲಿಷ್ಠವಾದ ಕರ್ಮಧಾರಯ 
ಸಮಾಸವನ್ನೇ ಮಾಡಬೇಕು. ಹಾಗಿಲ್ಲದೆ ಷಷ್ಠೀ ತತ್ಪುರುಷಸಮಾಸವನ್ನು ಮಾಡುವುದಾದರೆ 
ಅನಧಿಕಾರಿಯಾದ ನಿಷಾದ (ಬೇಡ) ನಿಗೆ ವೇದಾಧಿಕಾರವು ಸಂಭವಿಸದೇ ಹೋಗಬೇಕಾದೀತು. 
ಆದ್ಧರಿಂದ ಉಪಕ್ರಮಕ್ಕೆ ವಿರೋಧಮಂಟಾಗುತ್ತದೆ. ಎಂದು ನಿರ್ಣಯಿಸುವಂತೆ ತೈತ್ತಿರೀಯ 
ಶ್ರುತಿಯು “ಊರ್ದ್ವಲಿಂಗಾಯ ನಮಃ” “ಹಿರಣ್ಯಲಿಂಗಾಯ ನಮಃ” ಎಂದು 
ಶರೀರದೊಳಗಿರುವ ಪ್ರಾಣ ಲಿಂಗಾದಿಗಳ ಸ್ತುತಿಯನ್ನು ಉಪಕ್ರಮಿಸಿರುವುದರಿ೦ದ ಮುಂದಿರುವ 
“ಸರ್ವಲಿಂಗಂ......ಪಾಣಿಮಂತ್ರಂ ಪವಿತ್ರಂ” ಎಂಬ ವಾಕ್ಕಕ್ಕೆ ಶರೀರದಲ್ಲಿರುವ 
ಇಷ್ಟಲಿಂಗಪರವಾಗಿಯೂ ಪಾಣ್ಯಧಿಕರಣರೂಪ ಪೂಜಾಪರವಾಗಿಯೂ ಅರ್ಥಮಾಡಬೇಕಲ್ಲದೆ 
ಉಪಕ್ರಮಕ್ಕೆ ವಿರೋಧವಾಗಿ ಭೂಮಿಸ್ಥಾಪಿತವಾದ ಸ್ಥಾವರಲಿಂಗಪರವಾಗಿ ಅರ್ಥಮಾಡಿದರೆ 
ಅದು ಪ್ರಕರಣ ವಿರೋಧವಾಗುತ್ತದೆ. ಆದುದರಿಂದ “ಪಾಜಿಮಂತ್ರಂ” ಎಂಬ ವಾಕ್ಯವನ್ನು 
ತೃತೀಯಾಸಮಾಸವನ್ನಾಶ್ರಯಿಸದೆ ಸಪ್ತಮೀತತ್ಪುರುಷಸಮಾಸವನ್ನಾಶ್ರಯಿಸಿ 
ಇಷ್ಟಲಿ೦ಗಪರವಾದುದನ್ನಾಗಿಯೇ ನಿರ್ಧರಿಸತಕ್ಕದು. 

ಶಂಕೆ:- ಆದರೆ “ನಿಧನಪತಯೇ ನಮಃ” ಎಂಬುವುದರಿಂದ “ಪರಮಲಿಂಗಾಯ 
ನಮಃ” ಎ೦ಬುವವರೆಗೂ ಇರುವ ಶ್ರುತಿವಾಕ್ಯಗಳು “ಏತತ್ತೋಮಸ್ಯ ಸೂರ್ಯಸ್ಯ” ಎಂದು 
ಸೂರ್ಯಚಂದ್ರ ವಾಚಕ ಪದಗಳು ಮುಂದೆ ಬಂದಿರುವುದರಿಂದಲೂ ಮತ್ತು ಈ ಸೋಮ 
ಸೂರ್ಯ ಪದಗಳ ಹಿಂದೆ ಏತಚ್ಛಬ್ದವಿರುವುದರಿ೦ದಲೂ ಸೂರ್ಯಚಂದ್ರರ ಸ್ತುತಿಪರಗಳೆಂದು 
ಏಕೆ ಹೇಳಬಾರದು. | 

ಸಮಾಧಾನ:- ಈ ಮಂತ್ರದಲ್ಲಿ “ಊರ್ಧ್ವಲಿ೦ಗಾಯ ನಮಃ” ಎಂದು ಲಿಂಗಪರವಾಗಿ 
ಉಪಕ್ರಮಿಸಿ “ಸರ್ವಲಿಂಗಂ ಸ್ಥಾಪಯತಿ” ಎಂದು ಲಿಂಗಪರವಾಗಿಯೇ ಉಪಸಂಹಾರ 
ಮಾಡಿರುವುದರಿಂದ ಮಧ್ಯದಲ್ಲಿ ಬರುವ ಸೋಮ, ಸೂರ್ಯ ಪದಗಳಿಗೂ ಲಿಂಗಪರವಾಗಿಯೇ 
ಅರ್ಥಮಾಡಬೇಕು. ಹಾಗಿಲ್ಲದೆ ಹೋದರೆ ಉಪಕ್ರಮ ಉಪಸಂಹಾರಗಳಿಗೆ 
ವಿರೋಧವು೦ಟಾಗುವುದು. ಆದುದರಿಂದ “ಉಮಯಾ ಸಹಿತಸ್ಲೋಮಳ” ಎಂಬ 
ವೃತ್ಪತ್ತಿಯಿಂದ  ಸೋಮಶಬ್ದವು ಶಿವಲಿಂಗಪರವೆಂದೂ, “ಸೂರ್ಯಸ್ಯ” ಎಂಬಲ್ಲಿ 
ಸೂರ್ಯಮಂಡಲಾಂತರ್ವರ್ತಿಯಾದ ಶಿವಲಿಂಗಪರವೆಂದೂ ಅರ್ಥಮಾಡುವುದೇ ಉತ್ತಮ 
ಪಕ್ಷವೆಂದು ತಿಳಿಯಬೇಕು. ಇದಲ್ಲದೆ ಸೋಮಪದವು. 


“ಸೋಮ ಏಕೇಭ್ಯಃ ಪವತೇ ಧೃತಮೇಕಮುಪಾಸತೇ” 

ಎ೦ಬ ಮಂತ್ರದಲ್ಲಿರುವ ಸೋಮಪದಕ್ಕೆ ಶಿವನೆಂಬ ಅರ್ಥವೇ ಸಿದ್ಧವಾದಂತೆ ಇಲ್ಲಿರುವ 
ಸೋಮಪದಕ್ಕೂ ಶಿವನೆಂದೇ ಸಿದ್ಧವಾಗುತ್ತದೆ. ಮತ್ತು “ಸೂರ್ಯಸ್ಯ” ಎಂಬುವ ಪದವು 
ಸೋಮಪದಕ್ಕೆ ವಿಶೇಷ್ಯವಾಗಿರುವುದರಿ೦ದ ಶಿವನು 
ಸೂರ್ಯಮಂಡಲಾಂತರ್ವರ್ತಿಯಾಗಿರುವನೆಂದು ಸ್ಪಷ್ಟವಾಗುತ್ತದೆ. 

ಯ ಆದಿತ್ಯೇ ತಿಷ್ಠನ್ನಾದಿತ್ಯಮಂತರೋ ಯಮಯತಿ 

ಯಮಾದಿತ್ಯೋ ನ ವೇದ ಯಸ್ಯಾದಿತ್ಯಃ ಶರೀರಂ | | 

(ಅ೦ತರ್ಯಾಮಿ ಬ್ರಾಹ್ಮಣ) 

ಯಾವನು ಸೂರ್ಯಮಂಡಲದಲ್ಲಿದ್ದು ಆ ಸೂರ್ಯನನ್ನು ಬೆಳಗುತ್ತಿರುವನೋ, 
ಯಾವನನ್ನು ಆ ಸೂರ್ಯನು ತಿಳಿಯಲಾರನೋ, ಯಾವನಿಗೆ ಸೂರ್ಯನು 
ಶರೀರವಾಗಿರುತ್ತಾನೆಯೋ ಎಂದು ಹೇಳಿರುವುದರಿಂದ ಲಿಂಗಮ ಸೂರ್ಯಮಂಡಲದ 
ಮಧ್ಯದಲ್ಲಿರುವುದೆಂದು ಸ್ಪಷ್ಟವಾಗುತ್ತದೆ. ಮತ್ತು 

ಔದುಂಬರೋ ಯೂಪೊಃ ಭವತ್ಕೂರ್ಗ್ವಾ 

ಉದು೦ಬರ ಊರ್ಕ್ಸ್‌ಶವ ಊರ್ಚೈ ವಾಸ್ಮಾ 

ಊರ್ಜಂ ಪಶೂನಾಪ್ಟ್ಪೋತ್ಕೂರ್ಜೋವರುಧ್ಯಾ || 

ಅವಯವಾರ್ಥ:- ಔದುಂಬರ ಅತ್ತಿಮರದಿ೦ದ ಮಾಡಿರುವ ಯೂಪಃ-ಯಜ್ಞ 
ಕಂಭವು-ಯಾವ ಕಾರಣದಿ೦ದ-ಊರ್ಕ್‌-ಘಟ್ಟಿಯಾದುದು- ಭವತಿ-ಆಗಿದೆಯೋ ತತ್‌-ಆ 
ಕಾರಣದಿ೦ದ- ಪಶವಃ-ಯಜ್ಞದ ಕಂಭಕ್ಕೆ ಕಟ್ಟಿರುವ ಪಶುಗಳು ಸಹ- ಉದು೦ಬರ ಊರ್ಕ್‌- 
ಅತ್ತಿಯ ಮರದೋಪಾದಿಯಲ್ಲಿ ಬಲವುಳ್ಳವುಗಳಾಗಿರುತ್ತವೆ. ಊರ್ಜೋನವರುಧ್ಯಾ- 
ಕ್ಷೀರಾದಿಗಳಿಂದ ಬಲವುಂಟಾಗುವುದಕ್ಕಾಗಿ ಊರ್ಜೈವಾಸ್ಕಾ - ಅ೦ತಸ್ನಾರವುಳ್ಳ ಉದುಂಬರ 
ವೃಕ್ಷದ ಯೂಪಸ್ತಂಭದೊಡನೆ-ಊರ್ಜಂ-ಸಾರವುಳ್ಳ ಪಶೂನ್‌- ಯಜ್ಞದ ಪಶುಗಳನ್ನು 

ೀತಿ-ಹೊಂದುವುದು. 

ಅ೦ತಸ್ನಾರವುಳ್ಳ ಪದಾರ್ಥವನ್ನು ಅ೦ತಸ್ನಾರವುಳ್ಳ ಮತ್ತೊಂದು ಪದಾರ್ಥದೊಡನೆ 
ಸೇರಿಸುವುದರಿಂದ ಆ ಪದಾರ್ಥಕ್ಕೆ ಬಲವುಂಟಾಗುವುದರಿಂದ ಘಟ್ಟಿಯಾದ ಅತ್ತಿಮರದಿಂದ 
ಮಾಡಿದ ಯಜ್ಞದ ಕಂಭಕ್ಕೆ ಬಲಿಷ್ಠಗಳಾದ ಪಶುಗಳನ್ನೇ ಕಟ್ಟಬೇಕೆಂದು ಈ ಮಂತ್ರದ 


ಮಿ 
ಈ 


ಮುಖ್ಯಾರ್ಥವಾಗಿದೆ. ಈ ಮಂತ್ರವು ಅತ್ತಿಯಮರದ ಯೂಪಸ್ತಂಭವನ್ನು ಹೊಗಳಿರುವುದರಿ೦ದ 
ಅರ್ಥವಾದವೆನಿಸುತ್ತದೆ. ಇದರಲ್ಲಿ “ಭವತಿ” ಎ೦ದು ಲಡ೦ತವಾದ ಪ್ರಯೋಗವಿದ್ದರೂ ಲಿಂಗ್‌ 
ಲೋಟ್‌ ತವ್ಯಪ್ರತ್ಯಯಾದಿಗಳಿಗೆ ಹೇಳುವಂತೆ ವಿಧ್ಯರ್ಥವನ್ನೇ ಅಂಗೀಕಾರ ಮಾಡಬೇಕು. 
ಹಾಗಿಲ್ಲದಿದ್ದರೆ ಉದು೦ಬರ ಯೂಪಸ್ತಂಭದ ಪ್ರಶಂಸೆಯೇ ಸ೦ಭವಿಸುವುದಿಲ್ಲ--“ಸ್ಟಾರ್ಥದಲ್ಲಿ 
ಪ್ರಾಮಾಣ್ಯವಿಲ್ಲದ ಅರ್ಥವಾದಕ್ಕೆ ಪ್ರಾಮಾಣ್ಯವು೦ಟಾಗಬೇಕಾದರೆ ಅದು ವಿಧಿವಿಷಯಕವಾದ 
ವಸ್ತುವಿನ ಪ್ರಾಶಸ್ತ್ಯವನ್ನು ಪ್ರಶಂಸಿಸುವ ದ್ವಾರಾ ವಿಧಿವಾಕ್ಕದೊಡನೆ ಏಕವಾಕ್ಯತೆಯನ್ನು 
ಪಡೆಯಬೇಕು” ಎಂದು ಮೀಮಾಂಸಾ ಶ್ರಾಸ್ತ್ರದಲ್ಲಿ ವ್ಯವಸ್ಥೆಗೊಳಿಸಿರುವಂತೆ “ಸರ್ವಲಿಂಗಂ 
ಸ್ಥಾಪಯತಿ” ಎಂಬಲ್ಲಿ ಲಡಂತವಾದ ಕ್ರಿಯಾಪದವಿದ್ದರೂ ಈ ವಾಕ್ಕದ ಮೊದಲು 
“ಊರ್ಧ್ವಲಿ೦ಂಗಾಯ ನಮಃ” ಮುಂತಾದ ವಾಕ್ಯಗಳು ದೇಹದೊಳಗೆ ಆಧಾರಾದಿ 
ಸ್ಥಾನಗಳಲ್ಲಿರುವ ದಶವಿಧಲಿಂಗಗಳನ್ನು ಪ್ರಶಂಸೆಮಾಡಿರುವುದರಿಂದ ಅಂಥ 
ಪ್ರಶಂಸಾರೂಪಗಳಾದ ಅರ್ಥವಾದಗಳೆಲ್ಲವೂ ವ್ಯರ್ಥವಾಗಬೇಕಾಗುಪುದರಿಂದ ಅಂಥ 
ಅರ್ಥವಾದಗಳನ್ನು ಸಾರ್ಥಕಗೊಳಿಸಲು “ಸ್ಥಾಪಯತಿ” ಎಂಬ ಕ್ರಿಯಾಪದಕ್ಕೆ 
ವರ್ತಮಾನಾರ್ಥವನ್ನು ಬಿಟ್ಟು “ಸ್ಥಾಪಯೇತ್‌” (ದೇಹದಲ್ಲಿ ಲಿಂಗವನ್ನು ಧರಿಸಬೇಕು) ಎ೦ಬ 
ವಿಧ್ಯರ್ಥವನ್ನು ಕಲ್ಪಿಸುವುದು ಉತ್ತಮವಾದುದರಿಂದ “ಸರ್ವಲಿಂಗಂ ಸ್ಥಾಪಯತಿ” ಎಂಬ 
ವಾಕ್ಯವು ಇಷ್ಟಲಿಂಗಧಾರಣ ವಿಧಾಯಕವೆಂದು ನಿರ್ಧರಿಸಬೇಕು. 

ಶಂಕೆ:- ಆದರೆ ವೀರಶೈವ ಸಿದ್ಧಾಂತ ಸ್ಥಾಪಕರಾದ ಶ್ರೀ ರೇಣುಕ ಭಗವತ್ನಾದಾಚಾರ್ಯರು 
ಈ ಲಿಂಗಧಾರಣ ವಿಷಯದಲ್ಲಿ 

ಲಿಂಗಧಾರಣಮಾಖ್ಯಾತಂ ದ್ವಿಧಾ ಸರ್ವಾರ್ಥಸಾಧಕೈಃ | 

ಬಾಹ್ಯಮಾಭ್ಯಂತರಂ ಚೈವ ಮುನಿಭಿರ್ಮೋಕ್ಷಕಾಂಕ್ಷಿಭಿಃ || 

(ಸಿ. ಶಿ. ಪ. ೬) 

ಲಿಂಗಧಾರಣವು ಬಾಹ್ಯಲಿಂಗಧಾರಣವೆಂದೂ, ಅಂತರ್ಲಿಂಗಧಾರಣವೆಂದೂ ಎರಡು 
ವಿಧವು. ಈ ಎರಡು ವಿಧಗಳಾದ ಲಿಂಗಗಳನ್ನು ಮೋಕ್ಷವೆಂಬ ಮಹಾಪುರುಷಾರ್ಥವನ್ನು 
ಬಯಸುವವರೇ ಧರಿಸಬೇಕು ಎಂದು ಹೇಳಿರುವದರಿಂದ ಮುಕ್ತಿಯೆಂಬ ಫಲವನ್ನು 
ಅಪೇಕ್ಷಿಸುವವರೇ ಲಿಂಗವನ್ನು ಧರಿಸಬೇಕಲ್ಲದೆ ಇತರರು ಧರಿಸಕೂಡದೆಂದು 


ಸಿದ್ಧವಾಗುವುದರಿಂದ  ಲಿಂಗಧಾರಣವಿಧಾನವು ಕಾಮ್ಯವಿಧಿಯಲ್ಲಿ ಸೇರುವುದಲ್ಲದೆ 
ನಿತ್ಯವಿಧಿಯಲ್ಲಿ ಸೇರುವುದಿಲ್ಲ. 
ಸಮಾಧಾನ:- 
ನಿತ್ಯೇ ಸಂಧ್ಯಾಮ ಪಾಸತೇ ಯೇ ತು ಸತತಂ ಶಂಸಿತವ್ರತಾಃ | 
ವಿಧೂತಪಾಪಾಸ್ತೇ ಯಾಂತಿ ಬ್ರಹ್ಮಲೋಕಮನಾಮಯಮ್‌ || 
(ಧರ್ಮಶಾಸ್ತ್ರ) 
ಯಾರು ಪ್ರತಿ ದಿವಸವೂ ಸಂಧ್ಯಾವಂದನವನನ್ನು ಆಚರಿಸುವರೋ ಅವರು 
ಪಾಪಗಳಿಂದ ಬಿಡುಗಡೆಯಾಗಿ ಬ್ರಹ್ಮಲೋಕವನ್ನು ಪಡೆಯುವರು. 
ಇಲ್ಲಿ ಸಂಧ್ಯಾವಂದನ ಕರ್ಮವು ಬ್ರಹ್ಮಲೋಕವೆ೦ಬ ಫಲವನ್ನುಂಟುಮಾಡುತ್ತದೆಂದು 
ಫಲಶ್ರವಣಮಾಡಿರುವುದನ್ನು ನೋಡಿದರೆ ಬ್ರಹ್ಮಲೋಕವನ್ನು ಅಪೇಕ್ಷಿಸಿಸುವವರು ಮಾತ್ರ 
ಸಂಧ್ಯಾವಂದನವನ್ನು ಮಾಡಬೇಕಲ್ಲದೆ ಇತರರು ಮಾಡಬೇಕಾಗಿಲ್ಲವೆಂಬ 
ಅರ್ಥವುಂಟಾಗುವುದರಿಂದ ಸಂಧ್ಯಾವಂದನೆಯೂ ಸಹ ್ಛಕಾಮೃವಿಧಿಯಾಗುವುದಲ್ಲದೆ 
ನಿತ್ಯವಿಧಿಯಾಗಲಾರದೆಂಬ ಶಂಕೆಯುತ್ತನ್ನವಾಗಿ 
ಅನುಪಾಸ್ಯ ತ್ರಿಕಾಲೇಷು ಸಂಧ್ಯಾಮನ್ನಾದಿಭುಗ್ಗವೇತ್‌ | 
ಶ್ವಾನಯೋನಿ ಶತಂ ಗತ್ವಾ ಚ೦ಡಾಲಃ ಕೋಟಿ ಜನ್ಮಸು || 
ಯಾವನು ಪ್ರಾತಃ ಮಧ್ಯಾಹ್ನ ಸಾಯಂಕಾಲ ಎಂಬ ಮೂರು ಸಮಯಗಳಲ್ಲಿಯೂ 
ಸಂಧ್ಯಾವಂದನವನ್ನು ಮಾಡದೆ ಭೋಜನ ಮಾಡುವನೊ ಅವನು ಅನೇಕಸಾರಿ ನಾಯಿಯ 
ಜನ್ಮವನ್ನೆತ್ತುವುದಲ್ಲದೆ ಚ೦ಡಾಲನಾಗಿ ಹುಟ್ಟುವನು ಎಂದು ಧರ್ಮಶಾಸ್ತ್ರವು ಸಂಧ್ಯಾವಂದನ 
ಮಾಡದವನಿಗೆ ಪ್ರತ್ಯವಾಯ (ದೋಷು ವನ್ನು ಹೇಳಿರುವುದರಿಂದ ಸಂಧ್ಯಾವಂದನೆಗೆ ನಿತ್ಯತ್ವವು 
ಸಿದ್ದಿಸುವುದಲ್ಲದೆ ಅನಿತೃತ್ವವೆಂಬ ದೋಷವು ಪರಿಹಾರವಾಗುವುದೆಂದು ಸಮಾಧಾನ 
ಹೇಳುವುದಾದರೆ ಇಲ್ಲಿಯೂ 
ಭಕ್ತಸ್ಯಾಬಿಭ್ರತೋ ಲಿಂಗಂ ಯಾವತ್ವಾಣವಿಧಾರಣಂ | 
ಶ್ವಮಾಂಸಭಕ್ಷಣಂ ತಾವದನ್ನೇನ ರಚಿತ೦ ಭವೇತ್‌ | | 
(ವಾತುಲಾಗಮ) 


ದೇಹದಲ್ಲಿ ಇಷ್ಟಲಿಂಗವನ್ನು ಧರಿಸದವನು ಭವಿಯೆನಿಸುವನು. ಪ್ರಾಣವು 
ಹೋಗುತ್ತಿದ್ದರೂ ಅಂಥ ಲಿಂಗವಿಲ್ಲದವನು ಮಾಡಿದ ಅನ್ನವನ್ನು ತಿನ್ನಬಾರದು. ಅಲಿಂಗಿಯ 
ಪಾಕವು ನಾಯಿಯ ಮಾಂಸಕ್ಕೆ ಸಮಾನವಾದುದು ಎ೦ದು ವೀರಶೈವಸಿದ್ಧಾಂತದಲ್ಲಿಯೂ 
ನಿಷೇಧವಾಕ್ಯಗಳಿರುವುದರಿ೦ದ ಲಿಂಗಧಾರಣವು ಸಂಧ್ಯಾವಂದನೆಯಂತೆ ನಿತ್ಯವಿಧಿಯೆಂದೇ 
ಸಿದ್ಧಾಂತವಾಗುತ್ತದೆ. ಆದುದರಿಂದ “ಸರ್ವಲಿಂಗ೦ಂ ಸ್ಥಾಪಯತಿ” ಎಂಬ ವಾಕ್ಯವು 
ಇಷ್ಟಲಿಂಗಧಾರಣವನ್ನು “ಪಾಣಿಮಂತ್ರಂ” ಎ೦ಬ ವಾಕ್ಯವು ಹಸ್ತದಲ್ಲಿಟ್ಟು ಪೂಜಿಸುವುದನ್ನು 
“ಪವಿತ್ರಂ” ಎಂಬ ಪದವು ಶುಚ್ಕಶುಚಿಸಾಧಾರಣ ಕಾಲಗಳಲ್ಲಿಯೂ ಧಾರಣೆ ಪೂಜೆಗಳನ್ನು 
ವಿಧಿಸುತ್ತದೆ. 

ಶಂಕೆ: 

ಬಿಭೇತ್ಕಲ್ಪಶ್ರುತಾದ್ಧೇದೋ ಮಾಮಯುಂ ಪ್ರತರೇದಿತಿ | 

ಇತಿಹಾಸಪುರಾಣಾಭ್ಯಾಂ ವೇದಾರ್ಥಮುಪಬ್ಬಂಹಯೇತ್‌ | | 

ವೇದಾರ್ಥೋತಯಂ ಸ್ವಯಂ ಜ್ಞಾತಸ್ತತ್ರಾಜ್ಞಾನಂ ಭವೇದಪಿ | 

ಖಷಿಭಿರ್ನಿಶ್ಚಿತೇ ತಸ್ಮಿನ್‌ ಕಾ ಶಂಕಾ ಸ್ಯಾತ್‌ ಮಹಾತ್ಮನಾಮ್‌ | | 

(ಮಹಾಭಾರತ) 

ವೇದಗಳಿಗೆ ಮನಸ್ಸು ಬಂದಹಾಗೆ ಅರ್ಥ ಮಾಡುವ ಅಪಂಡಿತನನ್ನು ನೋಡಿ ಶ್ರುತಿ 
ದೇವಿಯು ತನ್ನನ್ನು ಅಡ್ಡಹಾದಿಗೆ ಎಳೆದು ವಂಚಿಸುವನೆಂದು ಭಯಪಡುವಳು. ಪ್ರತಿಯೊಬ್ಬ 
ಮಾನವನನ್ನು ಅಜ್ಞಾನವು ಆವರಿಸಿರುತ್ತದೆ. ಯಾವನೂ ಸರ್ವಜ್ಞನಲ್ಲ ಆದುದರಿಂದ ಹಿಂದೆ 
ಮಹರ್ಷಿಗಳಿಂದ ಪ್ರಣೀತವಾದ ಇತಿಹಾಸ ಪುರಾಣಗಳನ್ನು ನೋಡಿ ವೇದಗಳ ಅರ್ಥವನ್ನು 
ನಿರ್ಣಯಿಸಬೇಕಲ್ಲದೆ ಕೇವಲ ಪಾ೦ಡಿತ್ಯವೇ ವೇದಾರ್ಥನಿಶ್ಚಯಕ್ಕೆ ಸಾಧನವಲ್ಲವೆಂದು 
ಮಹಾಭಾರತದಲ್ಲಿ. ವೇದಾರ್ಥನಿಶ್ಚಯದ ಉಪಾಯವನ್ನು ತೋರಿಸಿರುವುದರಿಂದ 
“ಸರ್ವಲಿಂಗಂ” ವಾಕ್ಯಕ್ಕೆ ಇದುವರೆಗೂ ಪೂರ್ವಮೀಮಾಂಸಾದಿ ದೃಷ್ಟಾಂತಗಳಿ೦ದಲೂ, 
ಯುಕ್ತಿಯಿ೦ದಲೂ, ಸ್ಥಾವರಲಿಂಗ ಪರವಾದ ಅರ್ಥವನ್ನು ನಿರಾಕರಿಸಿ, ದೇಹದಲ್ಲಿ ಧರಿಸುವ 
ಇಷ್ಟಲಿಂಗಪರವಾಗಿ ಅರ್ಥಮಾಡಿದರೂ ಅದಕ್ಕೆ ಹಿಂದಿನ ಇತಿಹಾಸ ಪುರಾಣ ಕರ್ತರಾದ 
ಮಹರ್ಷಿಗಳು ಒಪ್ಪಿಗೆಯನ್ನು ಕೊಟ್ಟಿರುವರೇ? 


ಸಮಾಧಾನ :- 

ವೇದೇಷು ಶಾಸ್ತ್ರಸ೦ಘೇಷು ಪುರಾಣೇಷ್ಟಾಗಮೇಷು ಚ | 

ಬ್ರಾಹ್ಮಣಸ್ಯ ಸಮಾಖ್ಯಾತಂ ಲಿಂಗಧಾರಣಮುತ್ತಮಂ | |ಇ೬| | 

ಎ೦ದು ಉಪಕ್ರಮಿಸಿ. 

ಯಜುರಪ್ಯಾಹ ಸರ್ವ೦ ವೈಲಿಂಗಂ ಸ್ಥಾಪಯತೀತಿ ಚ ||೧೦೩|। 

ತಸ್ಕಾದ್ದಾರ್ಯಂ ಮಹಾಲಿಂಗಂ ಪಾಣಿಮಂತ್ರೇತಿ ಮಂತ್ರತಃ | 

ಪಾಣೌ ಲಿಂಗಂ ವಿನಿಕ್ಷಿಷ್ಯ ದೀಕ್ಷಾಕಾಲೇ ಗುರುಶ್ಶಿವಂ ||೧೦೪ || 

ಯೇನ ಸ್ತುವತಿ ತನ್ಮಂತ್ರಂ ಪಾಣಿಮಂತ್ರಂ ವದಂತಿ ಹಿ | 

ಪವಿತ್ರತ್ವಾನ್ಮಹೇಶಸ್ಯ ಶಿವಸ್ಯ ಪ್ರತಿಪಾದನಾತ್‌ || ೧೦೫ || 

ಪವಿತ್ರ ಕರಣಾತ್‌ ಪುಂಸಾಂ Ee ಕಥ್ಯತೇ | 

ಅತಃ ಸರ್ವೇಷು ಕಾಲೇಷು ಧಾರಯೇಲ್ಲಿಂಗಮುತ್ತಮಂ | |೧೦೬ || 

ಗಚ್ಚನ್‌ ತಿಷ್ಠನ್‌ ಸ್ವಪನ್‌ ಜಾಗ್ರನ್‌ ಉನ್ಮಿಷನ್ನಿಮಿಷನ್ನಪಿ | 

ಶುಚಿರ್ವಾಪ್ಯಶುಚಿರ್ವಾಪಿ ಲಿಂಗಂ ಸರ್ವತ್ರ ಧಾರಯೇತ್‌ | |೧೦೭ || 

ಲಿ೦ಗಧಾರೀ ಸದಾಶುದ್ಧಃ ನಿಜಲಿಂಗ೦ ಮನೋಹರಂ | 

ಅರ್ಚರ್ಯ ಗ೦ಧಪಷ್ಟಾದ್ಯೈಃ ಕರಪೀಠೇ ಸಮಾಹಿತಃ | |೧೦೮| | 

ನಿತ್ಯಾನಿ ಕರ್ಮವ್ಯಂದಾನಿ ತಥಾ ನೈಮಿತ್ತಿ ಕಾನಿ ಚ | 

ಶಿವಾರ್ಪಣಧಿಯಾ ಕುರ್ಯಾತ್‌ ಸಮ್ಯಕ್‌ಜ್ಞಾನಾಭಿವೃದ್ಧಿಯೇ ||೧೦೯| | 

(ಲಿಂಗಪುರಾಣ- ಉತ್ತರಭಾಗ ೨೧ನೇ ಅಧ್ಯಾಯ) 

ಖಗಾದಿ ನಾಲ್ಕು ವೇದಗಳಲ್ಲಿಯೂ ಮನ್ಹಾದಿ ಸ್ಮೃತಿಗಳಲ್ಲಿಯೂ, ಪುರಾಣಗಳಲ್ಲಿಯೂ 
ಬ್ರಾಹ್ಮಣನು ದೇಹದಲ್ಲಿ ಇಷ್ಟಲಿಂಗವನ್ನು ಧರಿಸಬೇಕು ಎಂದು ಪ್ರಾರ೦ಭಮಾಡಿ 
ಯಜುರ್ವೇದದಲ್ಲಿ “ಸರ್ವಲಿಂಗಂ ಸ್ಥಾಪಯತಿ ಪಾಣಿಮಂತ್ರಂ ಪವಿತ್ರಂ” ಎಂದು 
ಹೇಳಿರುವುದರಿಂದ ಗುರುವು ಶಿಷ್ಯನ ಶಕ್ತಿಪಾತವನ್ನು ಪರೀಕ್ಷಿಸಿ, ಶಿವದೀಕ್ಷೆಯನ್ನು ಮಾಡುವ 
ಸಮಯದಲ್ಲಿ ದೀಕ್ಷಾಂಗವಾದ ಕೃಚ್ಛ್ರಾ ದಿಕರ್ಮಗಳನ್ನು ನೆರವೇರಿಸಿ ಗಣಪತಿಪೂಜೆ, ಪುಣ್ಯಾಹ, 
ನಾಂದಿ, ಅಂಕುರಾರೋಹಣ, ಮಂಟಪದೇವತಾಪ್ರತಿಷ್ಠಾ ದಿ ಪೂರ್ವಕರ್ಮಗಳನ್ನು ಮಾಡಿ 
ಆಯಾಯ ಶಾಖಾನುಗುಣವಾಗಿ ಖತ್ವಿಕ್ಕುಗಳು ಮೂಲಕ ಪ೦ಚಕಲಶಗಳನ್ನು ಸ್ಥಾಪಿಸಿ, 


ಪಂಚಸೂತ್ರಘಟಿತವಾದ ಶಿವಲಿಂಗಕ್ಕೆ ವೇದಮಂತ್ರದಿ೦ದ ಪ್ರಕ್ಷಾಳನಂಗೈದು, ಜಲ, ಧಾನ್ಯ 
ಕ್ಷೀರಾಧಿವಾಸಗಳನ್ನು ಮಾಡಿಸಿ ಆಚಾರ್ಯನು ಕರ್ಷಣಾದಿ ದೋಷಗಳನ್ನು ಪರಿಹರಿಸಿ ೩೮ 
ಕಲೆಗಳನ್ನು ಆವಾಹಿಸಿ, ಕ್ಷೀರಾದ್ಯಭಿಷೇಕಂಗೈದು ದೀಕ್ಷಾಂಗವಾದ ಹೋಮಕುಂಡವನ್ನು 
ವಿಧ್ಯುಕ್ತವಾಗಿ ಸ್ಥಾಪಿಸಿ ಆಹವನೀಯಾದಿ ವೈದಿಕಾಗ್ನಿಗಳನ್ನು ಪ್ರತಿಷ್ಠಿಸಿ ಸಕಲದೇವತೆಗಳಿಗೆ ಆಜ್ಯಾದಿ 
ಹವಿಸ್ಸನ್ನು ಸಮರ್ಪಣ ಮಾಡುತ್ತಾ ಶಿಷ್ಯನಿಗೆ ಕ್ರಿಯಾ, ಮನು, ವೇಧಾ ಎಂಬ ತ್ರಿವಿಧ 
ಸ೦ಸ್ಕಾರಗಳನ್ನು ಮಾಡಿ ಹೃತ್ಯಮಲದಲ್ಲಿರುವ ಚಿತ್ಕಲೆಯನ್ನು ಅಂಕುಶಾದಿಮುದ್ರೆಗಳಿಂದ 
ಲಿ೦ಗಮೂರ್ತಿಯಲ್ಲಿ ಆವಾಹಿಸಿ ಷೋಡಶೋಪಚಾರವನ್ನು ಮಾಡಿದಬಳಿಕ ಶ್ರೀ ಗುರುವು ಆ 
ಮಂತ್ರಮಯವಾದ ಶಿವಲಿಂಗವನ್ನು “ನಿಧನಪತಯೇ ನಮಃ” ಎಂದಾರಂಭಿಸಿ “ಸರ್ವಲಿಂಗ೦ 
ಸ್ಥಾಪಯತಿ ಪಾಣಿಮಂತ್ರಂ ಪವಿತ್ರಂ” ಎ೦ಬ ಮಂತ್ರವನ್ನುಚ್ಚರಿಸುತ್ತ ಶಿಷ್ಯನ ಹಸ್ತಕಮಲದಲ್ಲಿಟ್ಟು, 
ಆ ಲಿಂಗದ ಮಹಿಮೆಯನ್ನು ಬೋಧಿಸಿದೆ. ನ೦ತರ “ಯಜ್ಞೋಪವೀತಂ” ಎಂಬ 
ಮಂತ್ರವನ್ನುಚ್ಚರಿಸುತ್ತ ಶಿರಸ್ಸು ಕಂಠ, ವಕ್ಷಸ್ಥಲಾದಿ ಉತ್ತಮಾಂಗಗಳೊಳಗೆ 
ಯಾವುದಾದರೊಂದಂಗದಲ್ಲಿ ಧರಿಸುತ್ತಾನೆ. ಆಮೇಲೆ ಎಲೈ ಶಿಷ್ಯನೇ! ಈ ಲಿಂಗವು 
ಅಂಗಶಬ್ದವಾಚ್ಯವಾದ ಜೀವಾತ್ಮನನ್ನಾವರಿಸಿದ ಆಣವಾದಿ ಮಲಗಳನ್ನು ಪರಿಹರಿಸುವುದು, 
ಸರ್ವಮಂಗಲಾಸ್ಥದನಾದ ಪರಮಾತ್ಮನನ್ನು ಅಭಿಮುಖಗೊಳಿಸುವುದು, ಪವಿತ್ರವಾದ 
ಶಿವಲಿಂಗವನ್ನು ಸರ್ವಕಾಲಗಳಲ್ಲಿಯೂ ಎಡೆಬಿಡದೆ ಧರಿಸತಕ್ಕುದ್ಹು ಈ ಲಿಂಗಧಾರಣೆಯ 
ವಿಷಯದಲ್ಲಿ ಅಶುಚಿ ಭಾವನೆಯನ್ನು ಮಾಡಬಾರದು. ನಡೆಯುವಾಗಲೂ, ನಿಂತಿರುವಾಗಲೂ, 
ಮಲಗಿರುವಾಗಲೂ, ಎಚ್ಚರವಿರುವಾಗಲೂ, ಕಣ್ಣು ಮುಚ್ಚಿರುವಾಗಲೂ, ತೆರೆದಿರುವಾಗಲೂ, 
ಶುಚಿಕಾಲದಲ್ಪೂ ಅಶುಚಿಕಾಲದಲ್ಲೂ ಇಷ್ಟಲಿಂಗವನ್ನು ಧರಿಸಿರಬೇಕು. ಲಿ೦ಗಧಾರಿಯು 
ಯಾವಾಗಲೂ ಪರಿಶುದ್ಧನಾಗಿರುವನು. ಲಿಂಗಪೂಜೆಯು ಸಂಧ್ಯಾವಂದನಾದಿ ಕರ್ಮಗಳಂತೆ 
ನಿತ್ಯಕರ್ಮವೆನಿಸಿದುದರಿ೦ದ ಪ್ರತಿದಿವಸವೂ ಆ ಲಿಂಗವನ್ನು ತನ್ನ ಹಸ್ತ ಪೀಠದಲ್ಲಿರಿಸಿ 
ಗ೦ಧಾದ್ಯುಪಚಾರಗಳಿ೦ದ ಅರ್ಚಿಸುತ್ತಿರಬೇಕು. ಮತ್ತು ಯಾವ ನಿತ್ಯನೈಮಿತ್ತಿಕವಾದ ಕರ್ಮಗಳನ್ನು 
ಮಾಡಬೇಕಾಗಿದ್ದರೂ ಶಿವಾರ್ಪಣಬುದ್ಧಿಯಿ೦ದ ಮಾಡಬೇಕಲ್ಲದೆ ಕಾಮ್ಯಾರ್ಥವಾಗಿ 
ಮಾಡಬಾರದು. 
ಯೋ ಹಸ್ತಪೀಠೇ ನಿಜಮಿಷ್ಟಲಿ೦ಗ೦ ವಿನ್ಯಸ್ಯ ತಲ್ಲೀನಮನಃಪ್ರಚಾರಃ | 
ಬಾಹ್ಯಕ್ರಿಯಾಸ೦ಕುಲನಿಸ್ಬ್ಯಹಾತ್ಮಾಸ೦ಪೂಜಯತ್ಯಂಗ ಸ ವೀರಶೈವಃ | | 


ತದೇವ ಹಸ್ತಾಂಬುಜಪೀಠಮದ್ಯೇ ನಿಧಾಯ ಲಿಂಗಂ ಪರಮಾತ್ಮಚಿಹ್ನಂ | 

ಪ್ರಪೂಜಯೇದೈಕ್ಕಧಿಯೋಪಚಾರೈರ್ನರಸ್ತು ಬಾಹ್ಯಾಂತರಭೇದಭಿನ್ನೆ ಳೆ || 

ಬಾಹ್ಯಪೀಠಾರ್ಚನಾದೇತತ್ಕರಪೀಠಾರ್ಚನ೦ ವರಂ | 

ಸರ್ವೇಷಾಂ ವೀರಶೈವಾನಾ೦ ಮುಮುಕ್ಷೂಣಾಂ ನಿರ೦ತರಮ್‌ || 

(ಶ೦ಕರ ಸಂಹಿತೆ) 

ದೇಹದಲ್ಲಿ ಧರಿಸಲ್ಪಟ್ಟ ಇಷ್ಟಲಿಂಗವನ್ನು ಪ್ರಾತರಾದಿ ಸ೦ಧ್ಯಾಕಾಲಗಳಲ್ಲಿ ಹಸ್ತವೆ೦ಬ 
ಪೀಠದಲ್ಲಿರಿಸಿ, ಮನಸ್ಸನ್ನು ಲಿಂಗದಲ್ಲಿಯೇ ನೆಲೆಗೊಳಿಸಿ, ಬೇರೆ ಬೇರೆ ಕ್ರಿಯಾಕಲಾಪಗಳನ್ನೆಲ್ಲ 
ಬಿಟ್ಟು ಬಾಹ್ಯಲಿಂಗ, ಅ೦ತರ್ಲಿಂಗಗಳೆರಡನ್ನು ಏಕೀಭವಿಸಿ  ಭೇದಭಾವನೆಯನಳಿದು, 
ಗ೦ಧಾಕ್ಷತಧೂಪ ದೀಪಾದಿಗಳಿ೦ದ ಅರ್ಚಿಸುತ್ತಿರುವವನೇ ವೀರಶೈವನು. ಮುಮುಕ್ಷುಗಳಾದ 
ವೀರಶೈವರಿಗೆ ಶಿವಲಿಂಗವನ್ನು ಹೊರಗಣ ಪೀಠಗಳಮೇಲಿಟ್ಟು ಪೂಜಿಸುವುದಕ್ಕಿಂತ 
ಹಸ್ತಕಮಲದಲ್ಲಿಟ್ಟು ಪೂಜಿಸುವುದೇ ಉತ್ತಮವು. 

ನ ತಸ್ಯಸೂತಕಂ ವತ್ಸಪ್ರಾಣಲಿಂಗಾ೦ಗಸ೦ಗಿನಃ | 

ಜನನೋತ್ಕಂ ಮೃತೋತ್ಸಂ ವಾ ವಿದ್ಯತೇ ಪರಮಾರ್ಥತಃ || 

ಜಾತಕೇ ಮೃತಕೇ ವಾಪಿ ನ ತ್ಯಾಜ್ಯಂ ಶಿವಪೂಜನಮ್‌ | | 

(ಶ೦ಕರ ಸಂಹಿತೆ) 

ಪ್ರಾಣದಂತೆ ಇರುವ ಇಷ್ಟಲಿಂಗವನ್ನುದೇಹದಲ್ಲಿ ಧರಿಸಿದವನಿಗೆ ಜನನಸೂತಕವಾಗಲಿ, 
ಮರಣಸೂತಕವಾಗಲಿ, ಆವ ಸೂತಕವೂ ಪರಮಾರ್ಥವಾಗಿಲ್ಲವು. ಆದುದರಿ೦ದ ಜನನಾದಿ 
ಸೂತಕಗಳು ಸಂಭವಿಸಿದಾಗ್ಯೂ ತನ್ನ ನಿತ್ಯವ್ರತವೆನಿಸಿರುವ ಲಿ೦ಗಪೂಜೆಯನ್ನು ಮಾತ್ರ 
ಬಿಡಬಾರದೆಂದು ಶಿವನು ಷಣ್ಮುಖನಿಗೆ ಬೋದಿಸಿರುತ್ತಾನೆ. 

ಇದರಿಂದ ಶಿವದೀಕ್ಷಾಪೂರ್ವಕವಾಗಿ ಶಿವಲಿಂಗವನ್ನು ಧರಿಸಿ ಯಾವಜ್ನೀವವೂ 
ಲಿಂಗಪೂಜೆ ಎಂಬ ಮಹಾವ್ರತವನ್ನು ಅಂಗೀಕರಿಸಿರುವುದರಿ೦ದ ಜನನ 
ಮರಣಾದಿಗಳಿಂದೊದಗುವ ಅಶುಚಿ ಕಾಲಗಳಲ್ಲಿಯೂ ಶಿವಲಿಂಗವನ್ನು ಧರಿಸಿರಬೇಕೆ೦ತಲೂ, 
ಪೂಜಿಸುತ್ತಿರಬೇಕೆ೦ತಲೂ ಸ್ಪಷ್ಟವಾಗುತ್ತದೆ. ಇದಲ್ಲದೆ 

ದೇವಾರ್ಚನಾದಿಕಂ ಕರ್ಮ ಕಾರ್ಯಂ ದೀಕ್ಷಾನ್ವಿತೈಸ್ನದಾ | 

ನಾಸ್ಟ್ರಾಶೌಚವಿಧಿಸ್ತೇಷಾ೦ ಸೂತಕ೦ ಚ ಮಹಾತ್ಮನಾಮ್‌ || 


ಶೈವಂ ದೇವಾರ್ಚನಂ ಯಸ್ಯಯಸ್ಕ ಚಾಗ್ನಿಪರಿಗ್ರಹಃ | 
ಬ್ರಹ್ಮಚಾರಿಯತೀನಾ೦ ಚ ಶರೀರೇ ನಾಸ್ತಿ ಸೂತಕಮ್‌ || 
(ಆದಿತ್ಯಪ್ರರಾಣ) 
ಯಾವಜ್ಜೀವವೂ ದೀಕ್ಷೆಯನ್ನು ಹೊಂದಿದವನು ಜನನ ಮರಣಾದಿ 
ಅಶೌಚಕಾಲಗಳಲ್ಲಿಯೂ ಸಹ ತನಗೆ ನಿತ್ಯವೆನಿಸಿರುವ ದೇವಾರ್ಚನಾದಿ ಕರ್ಮಗಳನ್ನು ಬಿಡದೆ 
ನಡೆಯಿಸುತ್ತಿರಬೇಕು. ದೀಕ್ಷಾಬದ್ಧರಾದ ಶಿವಲಿಂಗಾರ್ಚಕರಿಗೂ, ಮಹಾತ್ಮರಿಗೂ, ಅಗ್ನಿ 
ಪರಿಗ್ರಹಮಾಡಿದವರಿಗೂ, ಬ್ರಹ್ಮಚಾರಿಗಳಿಗೂ, ಸಂನ್ಯಾಸಿಗಳಿಗೂ ಸೂತಕದೋಷಗಳಿಲ್ಲ ಎ೦ಬ 
ಪ್ರಮಾಣವಿರುವುವರಿ೦ದ ಯಾವಜ್ಜೀವವೂ ದೀಕ್ಷಾ ಬದ್ಧರಾದ ಲಿಂಗಧಾರಿಗಳಿಗೆ 
ಸೂತಕಗಳಿಲ್ಲವೆ೦ದು ಸ್ಪಷ್ಟವಾಗುತ್ತದೆ. 
ಶಂಕೆ:-: ಅದರೆ ಜನನಮರಣಾದ್ಯಾಶೌಚ ಸಮಯಗಳಲ್ಲಿಯೂ ಸ್ಥಾನದಿಂದ 
ಪರಿಶುದ್ಧರಾಗಿ ಲಿಂಗವನ್ನು ಪೂಜಿಸಬಹುದೆಂದು ಹೇಳುವುದಾದರೆ ಅಡಿಗೆಮಾಡುವುದು 
ಇನ್ನೊಬ್ಬರಿಗೆ ಉಣಬಡಿಸುವುದು, ವಿವಾಹಾದಿ ನೈಮಿತ್ತಿಕ ಕರ್ಮಗಳನ್ನು ಅನುಷ್ಠಿಸುವುದೂ, 
ಇವೆಲ್ಲವನ್ನೂ ಮಾಡಬಹುದಲ್ಲವೆ? 
ಸಮಾಧಾನ:- ಚತುರ್ದಶಿ, ಪೂರ್ಣಿಮೆ, ಪಾಡ್ಯ ತಿಥಿಗಳಲ್ಲಿ ವೇದವನ್ನು ಅಧ್ಯಯನ 
ಮಾಡಬಾರದೆಂದು ಸಾಮಾನ್ಯವಾಗಿ ಧರ್ಮಶಾಸ್ತ್ರಕಾರರು ನಿಷೇಧಿಸಿದ್ದರೂ, ಸ೦ಧ್ಯಾವ೦ದನಾದಿ 
ಕೆಲವು ನಿತ್ಯಕರ್ಮಗಳನ್ನು ಅ೦ಥ ಅನಧ್ಯಯನದಿವಸಗಳಾದ ಪೂರ್ಣಿಮಾದಿ ತಿಥಿಗಳಲ್ಲಿಯೇ 
ಮಾಡಬೇಕಾಗಿರುವುದರಿಂದ  ಸಂಧ್ಯಾವಂದನ ಸಮಯದಲ್ಲಿ ಉಚ್ಚರಿಸಬೇಕಾದ 
ಸೂರ್ಯಾದ್ಯುಪಸ್ಥಾನ ಮಂತ್ರಗಳಿಗೆ ಮತ್ತು ವೈಶ್ಚದೇವಾದಿ ಪೂಜೆಗಳನ್ನು ಪ್ರತಿದಿವಸವೂ 
ಮಾಡಬೇಕಾಗಿರುವುದರಿ೦ದ ಆ ಸಮಯದಲ್ಲಿ ವಿನಿಯೋಗಿಸುವ ವೇದಮಂತ್ರಗಳಿಗೂ, ಮತ್ತು 
'ದರ್ಶ ಪೂರ್ಣಮಾಸೇಷ್ಟಿ' ಎಂಬ ಯಾಗಗಳು ಪೂರ್ಣಿಮ ಅಮಾವಾಸ್ಯೆಗಳಲ್ಲಿಯೇ 
ಮಾಡಬೇಕಾದ ಯಾಗವಾಗಿರುವುದರಿ೦ದ ಆ ಯಾಗದಲ್ಲಿ ವಿನಿಯೋಗಿಸುವ ಮಂತ್ರಗಳಿಗೂ 
ಅನಧ್ಯಯನ ದೋಷವನ್ನು ಹೇಳಕೂಡದು-- 
ನೈಮಿತ್ತಿಕೇ5ಸ್ತ್ವನಧ್ಯಾಯೋ ಬ್ರಹ್ಮಸತ್ರಂ ಹಿ ತತ್‌ಸ್ಕೃತ೦ | 
(ಮನುಸ್ಮ್ಯತಿ) 


ಯಾವ ಕರ್ಮಗಳು ನೈಮಿತ್ತಿಕ ಕರ್ಮಗಳಾಗಿರುವುವೋ, ಅ೦ಥ ಕರ್ಮಗಳಲ್ಲಿ 
ವಿನಿಯೋಗಿಸುವ ವೇದಮಂತ್ರಗಳನ್ನು ಮಾತ್ರ ಅನಧ್ಯಯನ ದಿವಸಗಳಲ್ಲಿ ಪಠಿಸಬಾರದು. 
ನಿತ್ಯಕರ್ಮಗಳಲ್ಲಿವಿನಿಯೋಗಿಸುವ ವೇದ ಮ೦ತ್ರಗಳನ್ನುಮಾತ್ರ ಅನಧ್ಯಯನ ದಿವಸಗಳಲ್ಲಿಯೂ 
ಪಠಿಸಬೇಕು ಎಂದು ಧರ್ಮಶಾಸ್ತ್ರದ ನಿಯಮವಿರುತ್ತದೆ. ಒಂದುಪಕ್ಷ ಈ ನಿಯಮವನ್ನು ದಾಟಿ 
ವೇದದಲ್ಲಿರುವ ಮಂತ್ರಗಳಿಗೆಲ್ಲ ಸಾಮಾನ್ಯವಾಗಿ ಅನಧ್ಯಯನ ದೋಷವನ್ನೇ ಹೇಳುತ್ತ ಯಾವ 
ವೇದಮಂತ್ರಗಳನ್ನೂ ಪಠಿಸದೇಹೋದರೆ ಆಗ ನಿತ್ಯಸ೦ಕಲ್ಪಿತವಾದ ಸಂಧ್ಯಾವಂದನ, ನಿತ್ಯವೂ 
ಪೂಜನೀಯವಾದ ವೈಶ್ವದೇವತಾರಾಧನೆ, ಅಮಾವಾಸ್ಯಾ ಪೂರ್ಣಿಮೆಗಳಲ್ಲಿ ಮಾಡಬೇಕಾದ 
ದರ್ಶಪೂರ್ಣಮಾಸೇಷ್ಟಿ ಮು೦ತಾದ ಕರ್ಮಗಳಿಗೆ ದೋಷವನ್ನು ಹೇಳಬೇಕಾಗುತ್ತದೆ. ಅದು 
ಆಸ್ತಿಕರಿಗೆ ಅನಿಷ್ಟ ದಾಯಕವಾದುದರಿ೦ದ ನಿತ್ಯಕರ್ಮಾಂಗವಾದ ವೇದಮಂತ್ರಗಳಿಗೆ 
ಅನಧ್ಯಯನದೋಷವನ್ನುತೆಗೆದುಹಾಕಿರುವ೦ತೆ ಇಲ್ಲಿಯೂ-- 

“ಯಾವಜ್ಜೀವಮಿದಂ ದತ್ತಮಿಷ್ಟಲಿಂಗಂ ಸಮರ್ಚಯ” 

ಎಂಬ ಪ್ರಮಾಣದಿಂದ ಇಷ್ಟಲಿ೦ಗಪೂಜೆಯು ಪ್ರತಿದಿವಸವೂ ತಪ್ಪದೆ 
ನಡೆಯಿಸಲ್ಲಡಬೇಕಾದ  ಮಹಾವ್ರತವಾದುದರಿಂದ ಮಧ್ಯಕಾಲದಲ್ಲಿ ಜಾತಾಶೌಚ, 
ಮೃತಾಶೌಚಗಳೊದಗಿದರೂ ನಿತ್ಯಸ೦ಕಲ್ಪಿತವಾದ ಲಿ೦ಗಪೂಜೆಯನ್ನು ಮಾತ್ರ ಬಿಡದೆ 
ಮಾಡಬೇಕಲ್ಲದೆ ಉಳಿದ ಪಾಕಾದಿ ಲೌಕಿಕ ಕರ್ಮಗಳನ್ನು ಮಾಡಕೂಡದು. 

ಸ್ವೇಷ್ಟಲಿ೦ಗೈಕಪೂಜಾಯಾಂ ನೈವಾಶೌಚಂ ವಿಧೀಯತೇ | 

ಪೌಂಡರೀಕೇ ರಜಸ್ತ್ರೀಣಾ೦ ಸ್ಟಾಗ್ನಿಹೋತ್ರೇ ಯಥಾ ತಥಾ || 

ಅಕರಸ್ವರ್ಶಯೋಗ್ಯಾಹಿ ಯಥಾ ಜಿಹ್ವಾ ಮಹೇಶ್ವರಿ | 

ಮಂತ್ರೋಚ್ಚಾರಣಮಾತ್ರಸ್ಯ ಪೂತಾ ಭವತಿ ಭೂತಲೇ || 

ತಥಾ ಸೂತಕಿನಶ್ಯೈವಾಃ ಪೂಜಾಮಾತ್ರಸುನಿರ್ಮಲಾಃ | 

ನಾನ್ಯಸ್ಪರ್ಶಾನುಕೂಲಾಸ್ಕ್ಯುರಿತಿ ವೇದಾನುಶಾಸನಮ್‌ | 

(ಸಿದ್ಧಾಂತಾಗಮ) 

ಬಹುದಿವಸಗಳವರೆಗೂ ಮಾಡಬೇಕಾದ ಪೌಂಡರೀಕ ಯಾಗದಲ್ಲಿ 
ದೀಕ್ಷಾಬದ್ಧಳಾಗಿರುವ ಸ್ತ್ರೀಯಳು ಮಧ್ಯಕಾಲದಲ್ಲಿ ರಜೋವತಿಯಾದರೂ ರಜಸ್ಸೂತಕವೆ೦ಂಬ 
ಅಶೌಚದೋಷವು ಇಲ್ಲದಂತೆಯೂ ಆಹಿತಾಗ್ನಿಯು ಪ್ರತಿದಿವಸವೂ ಅಗ್ನಿಹೋತ್ರನಾಮಕ 


ಕರ್ಮವನ್ನು ಮಾಡಬೇಕಾಗಿರುವುದರಿ೦ದ ಅವನಿಗೆ ಮಧ್ಯದಲ್ಲಿ ಸ೦ಭವಿಸುವ ಜಾತಾಶೌಚ, 
ಮ್ಯತಾಶೌಚಾದಿ ದೋಷಗಳಿಲ್ಲ ಅದರಂತೆ ಯಾವಜ್ಜೀವವೂ ಇಷ್ಟಲಿಂಗ ಪೂಜೆಯು ಪ್ರತಿದಿವಸ 
ಮಾಡಬೇಕಾದ ನಿತ್ಯವಿಧಿಯಾದುದರಿಂದ ಇದಕ್ಕೆ ಮಧ್ಯಕಾಲದಲ್ಲಿ ಸಂಭವಿಸಬಹುದಾದ 
ಜಾತಾಶೌಚ, ಮ್ಯತಾಶೌಚಾದಿ ದೋಷಗಳಿಲ್ಲವು. ಎಲೌ ಪಾರ್ವತಿಯೇ! ನಾಲಿಗೆಯು 
ಗ೦ಡೂಷಾದಿಗಳಿ೦ದ ಪರಿಶುದ್ಧವಾಗಿದ್ದರೂ ಅದು ಮಂತ್ರೋಚ್ಚಾರಣೆಗೆ ಪರಿಶುದ್ಧವಾಗಿರುವುದೇ 
ಹೊರತು ಅಂಗುಲಿಯ ಸ್ಪರ್ಶಕ್ಕೆ ಯೋಗ್ಯವಾಗಲಾರದು. 

ಇದರಂತೆ ದೀಕ್ಷಾಬದ್ಧರಾದ ಲಿಂಗಧಾರಿಗಳು ಮಹಾವ್ರತಧಾರಿಗಳಾದುದರಿ೦ದ 
ಅವರಿಗೆ. ಮಧ್ಯಕಾಲದಲ್ಲಿ ಜಾತಾಶೌಚ, ಮೃತಾಶೌಚಾದಿ  ಸೂತಕಗಳೊದಗಿದರೂ 
ಸ್ನಾನಮಾತ್ರದಿಂದ ಪರಿಶುದ್ಧರಾಗಿ ಲಿಂಗಪೂಜೆಯೆಂಬ ್ಹನಿತ್ಯವಿಧಿಯನ್ನು ಮಾತ್ರ 
ನಿರ್ವಹಿಸುತ್ತಿರಬೇಕಲ್ಲದೆ ಪಾಕಾದಿ ಇತರ ಲೌಕಿಕ ಕರ್ಮಗಳನ್ನು ಮಾಡಲು 
ಅರ್ಹತೆಯಿರುವುದಿಲ್ಲವೆಂದು ವೇದವು ಅನುಜ್ಞೆಯಿತ್ತಿರುವುದೆಂದು ಪರಮೇಶ್ವರನು ಪಾರ್ವತಿಗೆ 
ಬೋಧಿಸಿರುತ್ತಾನೆ 

ನ ತಸ್ಯ ಸೂತಕಂ ಕಿಂಚಿತ್‌ ಪ್ರಾಣಲಿಂಗಾಂಗಸಂಗಿನಃ | 

ಜನನೋತ್ಕಂ ಮೃತೋತ್ಥಂ ಚ ವಿದ್ಯತೇ ಪರಮಾರ್ಥತಃ || 

ಲಿ೦ಗಾರ್ಚನರತಾಯಾಶ್ಚಖತೌ ನಾರ್ಯಾ ನ ಸೂತಕಂ | 

ತಥಾ ಪ್ರಸೂತಿಕಾಯಾಶ್ಚ ಸೂತಕಂ ನೈವ ವಿದ್ಯತೇ || 

ಗೃಹೇ ಯಸ್ಮಿನ್‌ ಪ್ರಸೂತಾ ಸ್ತ್ರೀ ಸೂತಕಂ ನಾತ್ರ ವಿದ್ಯತೇ | 

ಶಿವಪದಾ೦ಬುಸ೦ಸ್ಪರ್ಶಾತ್ಸರ್ವಪಾಪಂ ಪ್ರಣಶ್ಯತಿ || 

(ಸಿದ್ಧಾಂತ ಶಿಖಾಮಣಿ ಪರಿ. €) 

ಇಷ್ಟಲಿಂಗಧಾರಿಯಾದವನಿಗೆ ಜನನಸೂತಕವಾಗಲಿ, ಮರಣಸೂತಕವಾಗಲಿ 
ಪರಮಾರ್ಥವಾಗಿಲ್ಲವು. ಲಿ೦ಗಾ೦ಗಿಯಾದ ಸ್ತ್ರೀಯಳು ದೀಕ್ಷಾಬದ್ಧಳಾಗಿ ಪ್ರತಿನಿತ್ಯವೂ 
ಲಿ೦ಗಪೂಜಾಸಕ್ತಳಾದುದರಿ೦ದ ರಜಸ್ವಲೆಯಾದರೂ, ಪ್ರಸವಿಸಿದರೂ ಲಿಂಗಪೂಜೆಯೆಂಬ ತನ್ನ 
ನಿತ್ಯವ್ರತವನ್ನು ಬಿಡದಿರಬೇಕು. ಯಾವ ಗೃಹದಲ್ಲಿ ಪ್ರಸವಿಸಿರುತ್ತಾಳೆಯೋ ಆ ಭಾಗವನ್ನು 
ಶಿವಪಾದೋದಕದಿ೦ದ ಪರಿಶುದ್ಧಗೊಳಿಸಿ ವ್ರತವನ್ನು ಸಮಾಪ್ತಿಗೊಳಿಸಬೇಕೆಂದು 
ಭಕ್ತಮಾರ್ಗಕ್ರಿಯಾಚಾರಸ್ಥಳದಲ್ಲಿ ಶ್ರೀ ರೇಣುಕ ಭಗವತ್ಪಾದರು ಲಿಂಗಪೂಜೆಗೆ 


ಟ್ಟ 
ನಿತ್ಯ 


ಸೂತಕದೋಷಗಳಿಲ್ಲವೆಂದು  ಸ್ಪಷ್ಟಪಡಿಸಿರುವುದರಿಂದ ಶುಚ್ಛಶುಚಿ. ಸಾಧಾರಣ 
ಕಾಲಗಳಲ್ಲಿಯೂ ಲಿಂಗಾಂಗಿಗಳಾದ ಸ್ತ್ರೀಪುರುಷರು ಸ್ಥಾನಮಾತ್ರದಿಂದ ಪರಿಶುದ್ಧರಾಗಿ 
ಪ್ರತಿದಿವಸವೂ ತಮ್ಮ ಶಿವಲಿಂಗವನ್ನು ವಾಮಹಸ್ತದಲ್ಲಿಟ್ಟು ಪೂಜಿಸುತ್ತ ಲಿಂಗ 
ತೀರ್ಥಪ್ರಸಾದಗಳನ್ನು ಸೇವಿಸುತ್ತಿರಬೇಕೆ೦ದು ಸಿದ್ಧವಾಯಿತು. 

ಶಂಕೆ:- ವಾಮಹಸ್ತವು ಅಪವಿತ್ರವಾದುದೆ೦ದೂ, ಈ ಹಸ್ತದಲ್ಲಿ ದಾನಾದಾನಾದಿಗಳನ್ನು 
ಮಾಡಬಾರದೆ೦ದೂ ಲೋಕಾನುಭವವಿರುವುದರಿಂದ ಇಂಥ ಅಪವಿತ್ರವಾದ ವಾಮಹಸ್ತದಲ್ಲಿ 
ಪವಿತ್ರವಾದ ಶಿವಲಿ೦ಗವನ್ನಿರಿಸಿ,. ಷೋಡಶೋಪಚಾರಗಳಿ೦ದ ಅರ್ಚಿಸುವುದಕ್ಕಿಂತ 
ಪರಿಶುದ್ಧವಾದ ದಾರುರಜತಾದಿ ಪೀಠಗಳ ಮೇಲಿಟ್ಟು ದಕ್ಷಿಣಹಸ್ತದಿ೦ದ ಪೂಜಿಸುವುದು 
ಉತ್ತಮವಾದುದಲ್ಲವೆ? 

ಸಮಾಧಾನ:- 

ಶಿಷ್ಯಸ್ಯ ಪ್ರಾಣಮಾದಾಯ ಲಿಂಗೇ ತತ್ರ ನಿಧಾಪಯೇತ್‌ | 

ತಲ್ಲಿಂಗಂ ತಸ್ಯತು ಪ್ರಾಣೇ ಸ್ಥಾಪಯೇದೇಕಭಾವತಃ | | 

ಏವಂ ಕೃತ್ವಾ ಗುರುರ್ಲಿ೦ಗ೦ ಶಿಷ್ಯಹಸ್ತ ನಿಧಾಪಯೇತ್‌ | 

ಪ್ರಾಣವದ್ಧಾರಣೇಯಂ ತತ್ಪ್ರಾ ಣಲಿಂಗಮಿದ೦ ತವ || 

ಕದಾಚಿತ್‌ಕುತ್ರಚಿದ್ದಾಪಿ ನವಿಯೋಜಯ ದೇಹತಃ | 

ಯದಿ ಪ್ರಮಾದಾತ್ಸಕಿತೇ ಲಿಂಗೇ ದೇಹಾನ್ಮಹೀತಲೇ | | 

ಪ್ರಾಣಾನ್‌ ವಿಮು೦ಚ ಸಹಸಾ ಪ್ರಾಪ್ತಯೇ ಮೋಕ್ಷಸ೦ಪದಃ | 

ಇತಿ ಸಂಬೋಧಿತಶಶ್ಶಿಷ್ಯೋ ಗುರುಣಾ ಶಾಸ್ತ್ರವೇದಿನಾ || 

(ಸಿದ್ಧಾಂತ ಶಿಖಾಮಣಿ ಪರಿ. ೬) 

ಶ್ರೀ ಗುರುವು ದೀಕ್ಷಾಸಮಯದಲ್ಲಿ ಶಿಷ್ಯನ ಪ್ರಾಣವನ್ನು ಲಿಂಗದಲ್ಲಿಯೂ, ಲಿಂಗವನ್ನು 
ಪ್ರಾಣದಲ್ಲಿಯೂ ಸಂಯೋಜಿಸಿ ವಿಧ್ಯುಕ್ತವಾಗಿ ಪೂಜೆಗೈದು ಆ ಲಿ೦ಗಮೂರ್ತಿಯನ್ನು ಶಿಷ್ಯನ 
ಹಸ್ತದಲ್ಲಿರಿಸಿ “ಅಯ್ಯಾ ಶಿಷ್ಯೋತ್ತಮನೆ! ಇದು ನಿನ್ನ ಪ್ರಾಣಲಿಂಗವಾದುದರಿಂದ ನಿನ್ನ 
ಪ್ರಾಣದೋಪಾದಿಯಲ್ಲಿ ರಕ್ಷಿಸುತ್ತಿರಬೇಕು. ಒ೦ದು ನಿಮಿಷವೂ ಈ ಲಿಂಗವನ್ನಗಲಿರಬಾರದು. 
ಅಜಾಗರೂಕತೆಯಿಂದ ವಿಯೋಗವಾದರೂ ಪ್ರಾಣವನ್ನು ಬಿಡಲೂ ಸಿದ್ಧನಾಗಿರಬೇಕು. ಇದರಿ೦ದ 
ಮುಕ್ತಿಯು ನಿನ್ನಕರಗತವಾಗುವುದೆ೦ದು ಬೋಧಿಸಿರುವುದಲ್ಲದೆ-- 


ಇಷ್ಟಲಿಂಗಮಿದಂ ಸಾಕ್ಷಾದನಿಷ್ಟಪರಿಹಾರಕ೦ | 

ಧಾರಯೇದವಧಾನೇನ ಶರೀರೇ ಸರ್ವದಾ ಬುಧಃ || 

ಮೂರ್ದ್ನಿವಾ ಕಂಠದೇಶೇ ವಾ ಕಕ್ಷೇ ವಕ್ಷಸ್ಥಲೇತಪಿ ವಾ| 

ಕುಕ್ಷೌ ಹಸ್ತಸ್ಥಲೇ ವಾಪಿ ಧಾರಯೇಲ್ಲಿಂಗಮೈಶ್ಚರಮ್‌ | | 

ನಾಬೇರಧಸ್ತಾಲ್ಲಿಂಗಸ್ಯಧಾರಣಂ ಪಾಪಕಾರಣಂ | 

ಜಟಾಗ್ರೇ ತ್ರಿಕಭಾಗೇ ಚ ಮಲಸ್ಥಾನೇ ನ ಧಾರಯೇತ್‌ || 

ಲಿಂಗಧಾರೀ ಸದಾ ಶುದ್ಧೋ ನಿಜಲಿಂಗಂ ಮನೋರಮಮ್‌ | 

ಅರ್ಚಯೇದ್ಗಂಧಪಷ್ಟಾದ್ಯೈಃ ಕರಪೀಠೇ ಸಮಾಹಿತಃ | | 

ಬಾಹ್ಯಪೀಠಾರ್ಚನಾದೇತತ್‌ ಕರಪೀಠಾರ್ಚನಂ ವರಂ | 

ಸರ್ಮೇಷಾಂ ವೀರಶೈವಾನಾ೦ ಮುಮುಕ್ಷೂಣಾಂ ನಿರ೦ತರಮ್‌ || 

(ಸಿದ್ಧಾಂತ ಶಿಖಾಮಣಿ ಪರಿ. ೬) 

ಅರ್ಥ:- ಇಷ್ಟಲಿಂಗವು ಸಕಲಾನಿಷ್ಟಗಳನ್ನು ಪರಿಹರಿಸುತ್ತದೆ. ಯಾವಾಗಲೂ 
ಸಾವಧಾನವಾಗಿ ದೇಹದಲ್ಲಿ ಲಿಂಗವನ್ನು ಧರಿಸಬೇಕು. ಶಿರಸ್ಸು ಕುತ್ತಿಗೆ, ಬಗಲು, ಎದೆ, ಹೊಟ್ಟೆ 
ರಟ್ಟಿ, ಈ ಸ್ಥಾನಗಳಲ್ಲಿ ಯಾವುದಾದರೊಂದು ಸ್ಥಾನದಲ್ಲಿ ಧರಿಸಬೇಕಲ್ಪದೆ ಹೊಕ್ಕುಳಿನ 
ಕೆಳಭಾಗದಲ್ಲಾಗಲಿ, ಜುಟ್ಟಿನ ತುದಿಯಲ್ಲಾಗಲಿ, ಪೃಷ್ಣಭಾಗದಲ್ಲಾಗಲಿ, ಮಲಮೂತ್ರ 
ವಿಸರ್ಜನಸ್ಥಾನಗಳಾದ ನೀಚಾ೦ಗಗಳಲ್ಲಾಗಲಿ ಖಂಡಿತವಾಗಿ ಧರಿಸಬಾರದು. ದೀಕ್ಷಾಪೂರ್ವಕ 
ಲಿಂಗವನ್ನು ಅಂಗದಲ್ಲಿ ಧರಿಸಿದ ಮಾನವನು ಯಾವಾಗಲೂ ಪರಿಶುದ್ಧನಾಗಿರುವುದರಿ೦ದ ತನ್ನ 
ಇಷ್ಟಲಿಂಗವನ್ನು ಕರಪೀಠದಲ್ಲಿರಿಸಿ ಚಿತ್ರೈಕಾಗ್ರತೆಯಿ೦ದೊಡಗೂಡಿ ಗ೦ಧಪಷ್ಟಾದಿಗಳಿ೦ದ ಪ್ರತಿ 
ದಿವಸವೂ ಪೂಜಿಸುತ್ತಿರಬೇಕು. ಲಿಂಗಧಾರಿಗಳಾದ ವೀರಶೈವರು ಯಾವಾಗಲೂ 
ಮುಕ್ತಿಕಾಮಿಗಳಾಗಿರುವುದರಿ೦ದ ಇವರಿಗೆ ರಜತ ತಾಮ್ರಾದಿ ಬಾಹ್ಯಪೀಠಗಳ ಮೇಲಿರಿಸಿ 


ಅರ್ಚಿಸುವುದಕ್ಕಿಂತಲೂ ಕರಪೀಠಾರ್ಚನೆಯು ಉತ್ತಮವಾದುದೆಂದು 
ಉಪದೇಶಿಸಿರುವುದರಿಂದ ಕರಪೀಠಾರ್ಚಕರಾದ ವೀರಶೈವರಿಗೆ ದಕ್ಷಿಣಹಸ್ತದಂತೆ 
ವಾಮಹಸ್ತವೂ ಪರಿಶುದ್ಧವಾದುದು. 


“ಅ೦ಜಲಿನಾ ವಾ ಪಿಬೇದಖರ್ವೇಣ ಪಾತ್ರೇಣ” 
(ಶ್ರುತಿ) 


ಅರ್ಥ:- ವಿಸ್ತಾರವಾದ ಪಾತ್ರೆಯನ್ನು ಅಂಜಲಿಯಲ್ಲಿರಿಸಿಕೊಂಡು 
ಪಾನಮಾಡಬೇಕೆ೦ದು ಯಾಗಪ್ರಕರಣದಲ್ಲಿ ಅಂಜಲಿ ಶಬ್ದವನ್ನು ಪ್ರಯೋಗಿಸಿರುತ್ತಾರೆ. ಇಲ್ಲಿ 
ವಾಮಹಸ್ತವು ದಕ್ಷಿಣಹಸ್ತದೊಡನೆ ಸೇರದಿದ್ದಲ್ಲಿ ಅಂಜಲಿ ಶಬ್ದದ ವ್ಯವಹಾರವೇ ಬರುವುದಿಲ್ಲ. 
“ತೌಯುತಾವ೦ಜಲಿಃ ಪುಮಾನ್‌” ಎಂದು ಅಮರಕೋಶಕಾರರೂ ಜೋಡಿಸಿರುವ ಎರಡು 
ಹಸ್ತಗಳಿಗೇ ಅ೦ಜಲಿ ಎ೦ದು ಹೇಳಿರುತ್ತಾರೆ. ಮತ್ತು ಸಕಲ ವೈದಿಕಕರ್ಮಾಂಗವಾದ 
ಅಗ್ನಿಮುಖದಲ್ಲಿ “ಅ೦ಜಲೌ ಪೂರ್ಣಪಾತ್ರಮಾನಯತಿ” ಪೂರ್ಣಪಾತ್ರೆಯನ್ನು ಅಂಜಲಿ 
(ಬೊಗಸೆ) ಯಿಂದ ತೆಗೆದುಕೊಳ್ಳಬೇಕೆಂದು ಶ್ರುತಿಯು ಅದರ ವಿನಿಯೋಗದ ಕ್ರಮವನ್ನು 
ಹೇಳಿರುತ್ತದೆ. ಹೀಗೆ ವೈದಿಕ ಕರ್ಮಾನುಷ್ಠಾನ ಸಮಯದಲ್ಲಿ ವಾಮಹಸ್ತದ ಸಂಬಂಧವನ್ನು 
ತೋರಿಸಿರುವುದನ್ನು ಪರಿಶೀಲಿಸಿದರೆ ದಕ್ಷಿಣಹಸ್ತದ೦ತೆ ವಾಮಹಸ್ತವೂ ವೈದಿಕಕರ್ಮಗಳಲ್ಲಿ 
ಪವಿತ್ರವಾದುದೆ೦ದು ಸ್ಪಷ್ಟವಾಗುತ್ತದೆ. ಮತ್ತು 

“ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ | 

ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮೋಇಷ್ಟಾಂಗ ಉಚ್ಯತೇ” 

| ( ಬೋಧಾಯನ) 

ಅರ್ಥ:- ಗುರುಗಳಿಗೂ, ದೇವರಿಗೂ, ಎದೆ, ತಲೆ, ಪೃಷ್ಟ ಮನಸ್ಸು ವಾಕ್‌, ಪಾದಗಳು, 
ಹಸ್ತಗಳು, ಕಿವಿಗಳು, ಈ ಎಂಟು ಅಂಗಗಳನ್ನು ಭೂಮಿಗೆ ಸೋಂಕಿಸಿ ನಮಸ್ಕರಿಸುವುದಕ್ಕೆ 
ಸಾಷ್ಟಾಂಗ ಪ್ರಣಾಮವೆ೦ದು ಬೋಧಾಯನರು ಹೇಳಿರುತ್ತಾರೆ. ವಾಮಹಸ್ತವು ಸದಾ ಅಪವಿತ್ರವೇ 
ಆಗಿರುವ ಪಕ್ಷದಲ್ಲಿ ಸ್ಮೃತಿಕಾರರು ಇದಕ್ಕೆ ನಮಸ್ಥಾರಯೋಗ್ಯತ್ವವನ್ನೆಂದೂ ಹೇಳುತ್ತಿರಲಿಲ್ಲ. 
ಆದುದರಿಂದ ಶಿವಲಿಂಗವನ್ನು ವಾಮಹಸ್ತವೆಂಬ ಪೀಠದಲ್ಲಿರಿಸಿ  ಪೂಜೆಮಾಡುವುದು 
ದೋಷಾರ್ಹವಾದುದಲ್ಲ, 

ಶಂಕೆ:- ಇಷ್ಟಲಿಂಗವನ್ನು ದೇಹದಲ್ಲಿ ಧರಿಸಬೇಕೆಂತಲೂ ವಾಮಹಸ್ತದಲ್ಲಿಟ್ಟು 
ಪೂಜಿಸಬೇಕೆಂತಲೂ ಸಿದ್ಧವಾದರೂ, ಶ್ರುತಿಗಳಿಗೆ ಭಾಷ್ಯವನ್ನು ರಚಿಸಿರುವ ಶ್ರಿ 
ವಿದ್ಯಾರಣ್ಯಾದ್ಯಾಚಾರ್ಯರು “ಸರ್ವಲಿ೦ಗ೦ ಸ್ಥಾಪಯತಿ” ಇತ್ಯಾದಿ ಮಂತ್ರಗಳಿಗೆ 
ಲಿಂಗಧಾರಣಪರವಾಗಿ ಅರ್ಥವನ್ನು ಬರೆಯದಿರುವುದರಿ೦ದ ಲಿಂಗಧಾರಣವೇ ಈ ಶ್ರುತಿಗಳ 
ಆಶಯವೆಂದು ಹೇಗೆ ನಿರ್ಧರಿಸಬೇಕು? 


ಗಾ 


ಸಮಾಧಾನ:- ವಿದ್ಯಾರಣ್ಯಾದ್ಯಾಚಾರ್ಯರು ಹೇಳಿದ ಅರ್ಥಗಳೇ ಪ್ರಮಾಣಗಳೆಂದು 
ಹೇಳುವುದು ಕಿವುಡನ ಕಿವಿಯೊಳಗೆ ಜಪಮಾಡಿದ೦ತಾಗುವುದು. ಏಕೆ೦ದರೆ ಅ೦ತಹ 
ವಿದ್ಯಾರಣ್ಯಾದಿಗಳಿಗಿ೦ತಲೂ ಪ್ರಾಚೀನರೂ ಮಹಾ ಪಂಡಿತರೂ ವೇದಾರ್ಥಪ್ರಕಾಶಕರೂ ಆದ 
ಕಾಲಹಸ್ತಿ ದೀಕ್ಷಿತ ಮಂಚಣ್ಣ ಪಂಡಿತ, ಶ್ರೀಪತಿ ಪಂಡಿತ ನೀಲಕ೦ಠಶಿವಾಚಾರ್ಯ, 
ರೇಣುಕಾದ್ಯಾಚಾರ್ಯರು ಈ ಮಂತ್ರಗಳಿಗೆ ಇಷ್ಟಲಿಂಗಧಾರಣ ಪರವಾಗಿ ವ್ಯಾಖ್ಯಾನವನ್ನು 
ರಚಿಸಿರುತ್ತಾರೆ. ವಿದ್ಯಾರಣ್ಯಾದ್ಯಾಚಾರ್ಯರಾದರೋ ತಾವು ಪ್ರವೇಶಿಸಿದ ಸಿದ್ಧಾಂತಮಾರ್ಗದಲ್ಲಿ 
ಇಷ್ಟಲಿಂಗಧಾರಣ ವಿಷಯವು ಅಪ್ರಕೃತವಾದುದರಿ೦ದ ಅದರ ಗೊಡವೆಗೆ ಹೋಗಲಿಲ್ಲ ಶ್ರೀ 
ವಿದ್ಯಾರಣ್ಯರು ಇದರಂತೆ ದುರ್ಗಾದೇವಿ ಪರಗಳಾದ ಮಂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆಯದೆ 
ಇದ್ದರೂ ಸಕಲ ಮತ ತತ್ವ್ವಗಳನ್ನು ಪ್ರಕಾಶಪಡಿಸಲಿಚ್ಛೆಯುಳ್ಳ ಶ್ರೀ ಶಂಕರಾಚಾರ್ಯರು 
ವ್ಯಾಖ್ಯಾನಮಾಡಿ ದುರ್ಗಾದೇವೀಪೂಜೆಯಲ್ಲಿ ವಿನಿಯೋಗ ಮಾಡಿರುತ್ತಾರೆ. ಇದರಂತೆ 
ವೀರಶೈವಮತದ ಪೂರ್ವಾಚಾರ್ಯರು “ಸರ್ವಲಿಂಗಂ ಸ್ಥಾಪಯತಿ” ಇತ್ಯಾದಿ ಮಂತ್ರಗಳಿಗೆ 
ಲಿಂಗಧಾರಣಪರವಾಗಿ ವ್ಯಾಖ್ಯಾನಮಾಡಿರುವುದು ನ್ಯಾಯವಾದುದು. 

ಇನ್ನುಅದೇ ತೈತ್ತಿರೀಯದ ಮತ್ತೊಂದು ಶ್ರುತಿಯಲ್ಲಿ 

ಓಂ ನಮೋ ಬ್ರಹ್ಮಣೇ ಧಾರಣ೦ ಮೇ ಅಸ್ತ್ವನಿರಾಕರಣ೦ 

ಧಾರಯಿತಾ ಭೂಯಾಸ೦ ಕರ್ಣಯೋಶ್ಯುತಂ 

ಮಾಚ್ಯೋಡ್ಚಂ ಮಮಾಮುಷ್ಯಓಂ 

(ತೈತ್ತೀರಿಯ) 

ಅವಯವಾರ್ಥ:- ಎಲೌ ಗುರುವೇ? ಬ್ರಹ್ಮಣೇ-ಬ್ರಹ್ಮಸ್ವರೂಪನಾದ ನಿನಗೆ, 
ನಮಸ್ಕರಿಸುವೆನು. ಅನಿರಾಕರಣ೦ - ಜಾಗ್ರದಾದ್ಯವಸ್ಥೆಗಳಲ್ಲಿಯೂ ಅನಾದರಣೆಮಾಡದಂತೆ, 
ಧಾರಣಂ-ಇಷ್ಟಲಿಂಗಧಾರಣವು, ಮೇ-ಅ೦ಗಶಬ್ದವಾಚ್ಕನಾದ ನನಗೆ, ಅಸ್ತು-ಆಗಲಿ, 
ಧಾರಯಿತಾ- ಲಿಂಗವನ್ನುಧರಿಸುವನಾಗಿ, ಭೂಯಾಸಂ-ಆಗುವೆನು, ಕರ್ಣಯೋಶ್ಯುತಂ- ಖುಷಿ, 
ದೇವತಾ, ಛಂದಸ್ಸು ಬೀಜ, ಶಕ್ತಿ ನ್ಯಾಸಾದಿಗಳಿಂದೊಡಗೂಡಿದ ಪಂಚಾಕ್ಷರ ಮಂತ್ರಶ್ರವಣವು, 
ಅಸ್ತು-ಆಗಲಿ, ಅಮುಷ್ಯ- ಈ ಬ್ರಹ್ಮದ, ಓಂ-ಪ್ರಣವಶಬ್ದವಾಚ್ಯವಾದ ಶಿವಲಿಂಗವು, ಮಮ-ನನ್ನ 
ದೇಹದಿಂದ ಮಾಚ್ಯೋಡ್ಚಂ- ಶರೀರದಿಂದ ಯಾವಾಗಲೂ ವಿಯೋಗವನ್ನು ಹೊಂದುವುದು 


ಬೇಡ, (ಚ್ಯುಜ್‌- ಚ್ಯವನೇಲುಜ್‌ ಮಧ್ಯಮಪುರುಷು ಎಂದು ಇಷ್ಟಲಿಂಗಧಾರಣ ಪರವಾಗಿ 
ವ್ಯಾಖ್ಯಾನಮಾಡಿರುತ್ತಾರೆ. 

ಶಂಕಾ:- ಈ ಮಂತ್ರದಲ್ಲಿ “ಮೇ ಧಾರಣಮಸ್ತು” ನನಗೆ ಧಾರಣವಾಗಲಿ. “ಅಹಂ 
ಧಾರಯಿತಾ ಭೂಯಾಸಂ” ನಾನು ಧರಿಸುವೆನು ಎಂಬ ಎರಡು ವಾಕ್ಯಗಳಲ್ಲಿಯೂ 
ಸಾಮಾನ್ಯವಾಗಿ ಧಾರಣವು ಮಾತ್ರ ತೋರುವುದಲ್ಲದೆ ಆ ಧಾರಣಪದಕ್ಕೆ ಇಂಥ ವಸ್ತುವನ್ನೇ 
ಧರಿಸಬೇಕೆಂಬ  ಕರ್ಮಪದವಾವುದನ್ನೂ ಹೇಳದಿರುವುದರಿಂದ ಧಾರಣಪದಕ್ಕೆ 
ಲಿಂಗಧಾರಣವೆಂದು ಹೇಗೆ ನಿಶ್ಚಯಿಸುವುದು? 

ಸಮಾಧಾನ:- ಈ ಮಂತ್ರದಲ್ಲಿ ಕರ್ಮಪದವಿಲ್ಲದಿದ್ದರೂ ಇಷ್ಟಲಿಂಗವನ್ನು ದೇಹದಲ್ಲಿ 
ಧರಿಸಬೇಕೆಂಬ ಅನಂತ ಪ್ರಮಾಣಗಳಿರುವುದಲ್ಲದೆ ರೂಢಿಯೂ ಬಂದಿರುತ್ತದೆ. ಇದರಂತೆ 
ನಾರಾಯಣ, ಗಣಪತಿ, ದುರ್ಗಾ, ಸೂರ್ಯ ಶಕ್ತಿ ಮು೦ತಾದ ಯಾವ ದೇವತೆಗಳನ್ನೂದೇಹದಲ್ಲಿ 
ಧರಿಸುವ ವಾಡಿಕೆಯಾಗಲಿ, ಪ್ರಮಾಣ ಗ್ರಂಥಗಳಾಗಲಿ ಕಂಡುಬರುವುದಿಲ್ಲವಾದುದರಿಂದ 
ಅರ್ಥಾತ್‌ ಅಂದರೆ ಪಾರಿಶೇಷ ನ್ಯಾಯದಿಂದ ಲಿಂಗಧಾರಣವೆಂದೇ ಸಿದ್ಧವಾಗುವುದು. 

ಶಂಕೆ:- ಮಂತ್ರದಲ್ಲಿ ಲಿಂಗಪದವಿಲ್ಲದಿದ್ದರೂ ಹಿ೦ದುಮು೦ದಣ ಮಂತ್ರಗಳಲ್ಲಿ 
ಬಂದಿರುವ ಪದಗಳನ್ನು ನೋಡಿ ಇಲ್ಲಿ ಕರ್ಮಪದ (ಲಿಂಗ)ವನ್ನು ಅಧ್ಯಾಹಾರ 
ಮಾಡಿಕೊಳ್ಳಬೇಕಾಗುವುದು. ಆದರಂತೆ ನಾರಾಯಣಾದಿ ಇತರ ದೇವತಾಪ್ರತಿನಿಧಿಗಳಾದ 
ಶಂಖಚಕ್ರಾದಿ ಚಿಹ್ನೆಗಳನ್ನು ಅಧ್ಯಾಹಾರ ಮಾಡಿಕೊಂಡು ಶಂಖಚಕ್ರಧಾರಣಪರವಾಗಿ 
ಅರ್ಥಮಾಡಬಹುದಲ್ಲವೇ? 

ಸಮಾಧಾನ:- ಮಂತ್ರದಲ್ಲಿ “ಅನಿರಾಕರಣಂ” ಎಂಬುದೊಂದು ವಿಶೇಷ 
ಪದವಿರುವುದು ನಿರಾಕರಣವೆಂದರೆ ಹುಟ್ಟುವುದು ಸಾಯುವುದೆ೦ದರ್ಥವು. “ನಿರಾಕರಣಂ ನ 
ಭವತೀತಿ ಅನಿರಾಕರಣ೦” ಎ೦ಬ ವ್ಯತ್ಪತ್ತಿಯಿ೦ದ ಹುಟ್ಟು ಸಾವುಗಳಿಲ್ಲದುದೆ೦ದರ್ಥವು. ಇಂಥ 
ನಾಶರಹಿತ ವಸ್ತುವಾದರೋ ಬ್ರಹ್ಮನೇ ಆಗಿರುತ್ತದೆ. ಮತ್ತು “ಓಂ ನಮೋ ಬ್ರಹ್ಮಣೇ” ಎಂದು 
ಮಂತ್ರದಲ್ಲಿ ಬ್ರಹ್ಮಶಬ್ದವು ಬಂದಿರುವುದರಿಂದ ಅಂಥ ಬ್ರಹ್ಮಶಬ್ದವಾಚ್ಯವಾದ ಲಿಂಗವನ್ನು 
ಕರ್ಮಪದವನ್ನಾಗಿ ಅಧ್ಯಾಹಾರ ಮಾಡುತ್ತೇವೆ 

ಶಂಕೆ:- ಮಂತ್ರದಲ್ಲಿರುವ ಅನಿರಾಕರಣ ಪದಕ್ಕೆ ಯೌಗಿಕಶಕ್ತಿಯನ್ನು ಅಂಗೀಕಾರ 
ಮಾಡುವುದಾದರೆ ಜನನಮರಣ ರೂಪವಾದ ಹೇಯ ಪ್ರಪ೦ಚಶೂನ್ಯತೆಯು ಲಿಂಗಕ್ಕಿರುವಂತೆ 


ನಾರಾಯಣಾದಿ ದೇವತೆಗಳಲ್ಲಿಯೂ ಆ ದೇವತಾಚಿಹ್ನೆಗಳೆನಿಸಿದ ಶ೦ಖಚಕ್ರಾದಿಗಳಲ್ಲಿಯೂ 
ಇರುವುದರಿಂದ ಧಾರಣಕ್ರಿಯೆಯಲ್ಲಿ ಶಂಖಚಕ್ರಗಳನ್ನು ಕರ್ಮಪದವನ್ನಾಗಿ ಹೇಳಲು 
ಅವಕಾಶವಿರುವಲ್ಲಿನಿಯಮದಿ೦ದ ಶಿವಲಿಂಗವೇ ಕರ್ಮಪದವೆಂದು ಹೇಗೆ ಹೇಳುವುದು? 


ಸಮಾಧಾನ:- “ಸರ್ವಮಿದಂ ಬ್ರಹ್ಮವಿಷ್ಣುರುದ್ರೇಂದ್ರಾಸ್ತೇ ಸಂಪ್ರಸೂಯಂತೇ” 


(ಅಥರ್ವಶಿರ) 
ಚತುರ್ಮುಖ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ಮುಂತಾದ ದೇವತೆಗಳು ಪರಶಿವನಿಂದ 
ಜನ್ಮವನ್ನೆಶ್ತಿದರು. 
ತ್ರಯಸ್ತೇ ಕಾರಣಾತ್ಮಾನೋ ಜಾತಾಸ್ಸಾಕ್ಷಾನ್ಯಹೇಶ್ನರಾತ್‌ | 
ಪಿತ್ರಾ ನಿಯಮಿತಾಃ ಪೂರ್ವಂ ತ್ರಯೋಪಪಿ ತ್ರಿಷು ಕರ್ಮಸು || 
ಬ್ರಹ್ಮಾ ಸರ್ಗೇ ಹರಿಸ್ತ್ರಾಣೇ ರುದ್ರಸ್ನಂಹರಣೇ ಪುನಃ 
(ಶಿವಪುರಾಣ) 


ಲಿ೦ಗರೂಪವಾದ ಮಹೇಶ್ವರನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ರುದ್ರರನ್ನು ಸೃಜಿಸಿ, 
ಬ್ರಹ್ಮನಿಗೆ ಸೃಷ್ಟಿಸುವ ಅಧಿಕಾರವನ್ನೂ ವಿಷ್ಣುವಿಗೆ ರಕ್ಷಿಸುವ ಅಧಿಕಾರವನ್ನೂ ರುದ್ರನಿಗೆ 
ಸಂಹರಿಸುವ ಅಧಿಕಾರವನ್ನೂ ವಹಿಸಿದನು. ಎಂದು ಅನೇಕ ಪುರಾಣ ವಚನಗಳು 
ಸಾರುವುವಲ್ಲದೆ “ಶಿವ ಏಕೋ ಧ್ಯೇಯಶ್ಶಿವ೦ಕರಸ್ಪರ್ವಮನ್ಯತ್ಸರಿತ್ಯಜ್ಯ” 


(ಅಥರ್ವಶಿಖಾ) 
“ಯದಾ ಚರ್ಮವದಾಕಾಶಂ ವೇಷ್ಟಯಿಷ್ಯಂತಿ ಮಾನವಾಃ | 
ತದಾ ಶಿವಮವಿಜ್ಞಾಯ ದುಃಖಸ್ಯಾ೦ತೋ ಭವಿಷ್ಯತಿ | | 
(ಶ್ವೇತಾಶ್ವತರೋಪನಿಷತ್‌) 


ಶಿವನು ಮಂಗಳವನ್ನುಂಟುಮಾಡುವುದರಿಂದ ಇತರ ದೇವತೆಗಳನ್ನೆಲ್ಲಾ ಬಿಟ್ಟು ಆ 
ಶಿವನೊಬ್ಬನನ್ನೇ ಧ್ಯೇಯವಸ್ತುವನ್ನಾಗಿ ಅರಿಯಬೇಕು. ಮಾನವನು ಯಾವಾಗ ಆಕಾಶವನ್ನು 
ಚರ್ಮದಂತೆ ದೇಹದಲ್ಲಿ ಸುತ್ತಿಕೊಳ್ಳುವನೋ, ಆಗ ಶಿವನನ್ನು ತಿಳಿಯದಿದ್ದರೂ ದುಃಖದಿ೦ದ 
ಬಿಡುಗಡೆಯಾಗುವನು. ಅಂದರೆ ಶಿವಜ್ಞಾನವೇ ಜನನ ಮರಣ ರೂಪವಾದ ದುಃಖವನ್ನು 
ಪರಿಹರಿಸುವುದೆ೦ದು ಭಾವವು. 


ಹೀಗೆ ಅನೇಕ ಉಪನಿಷತ್ತುಗಳು ಪರಶಿವನನ್ನೇ ಧ್ಯೇಯವನ್ನಾಗಿ ಹೇಳಿರುವುದರಿಂದ 
“ಓಂ ನಮೋ..... ಮಮಾಮುಷ್ಯ ಓಂ” ಎ೦ಬ ಮಂತ್ರದಲ್ಲಿರುವ “ಅನಿರಾಕರಣಂ” ಎಂಬ 
ಪದದಿಂದ ತ್ರಿಮೂರ್ತ್ಯಾತೀತವಾದ ಶಿವಲಿ೦ಂಗಧಾರಣನೆ೦ಬ ಅರ್ಥವು ಯುಕ್ತವಾದುದು. 

ಶಂಕಾ:- 

ವಿಭೂತಿರ್ಯಸ್ಯ ನೋ ಫಾಲೇ ಕಂಠೇ ರುದ್ರಾಕ್ಷಮಾಲಿಕಾ | 

ಮುಖೇ ಷಡಕ್ಷರೋ ಮಂತ್ರಃ ತಂ ತ್ಯಜೀದ೦ತ್ಯಜ೦ ಯಥಾ || 

ಉದ್ಧೂಳನಂ ತ್ರಿಪು೦ಡ್ರಂ ಚ ಮನಸಾಪಿ ನ ಲಂಘಯೇತ್‌ | 

ಶ್ರುತ್ಯಾ ವಿಧೀಯತೇ ತಸ್ಮಾತ್ತತ್ತಾಗೀ ಪತಿತೋ ಭವೇತ್‌ || 

ಯಾವ ವೀರಶೈವನ ಹಣೆಯಲ್ಲಿ ವಿಭೂತಿಯೂ, ಕ೦ಠದಲ್ಲಿ ರುದ್ರಾಕ್ಷಿಯೂ, ಮುಖದಲ್ಲಿ 
ಪಂಚಾಕ್ಷರ ಮಂತ್ರವೂ ಇರುವುದಿಲ್ಲವೋ ಅವನನ್ನು ಅಂತ್ಯಜನಂತೆ ದೂರೀಕರಿಸತಕ್ಕುದು. 
ವೀರಶ್ಯೈವಕುಲೋತ್ಸನ್ನನಾದವನು ಭಸ್ಕೋದ್ಧೂಳನ, ಭಸ್ಮತ್ರಿಪುಂಡ್ರಧಾರಣ ಮುಂತಾದ 
ಶಿವಚಿಹ್ನೆಗಳೊ೦ದನ್ನೂ ನಿರಾಕರಿಸಬಾರದು. ಹಾಗೆ ನಿರಾಕರಿಸಿದವನು ಪತಿತನಾಗುವನೆ೦ದು, 
ಶ್ರುತಿಯು ಅನುಜ್ಞೆಯಿತ್ತಿರುವುದು. ಹೀಗೆ ಅನಂತಪ್ರಮಾಣವಚನಗಳು ವಿಭೂತಿ, ರುದ್ರಾಕ್ಷಾದಿ 
ಶಿವಚಿಹ್ನೆಗಳನ್ನು ಧರಿಸಬೇಕೆಂದು ಹೇಳುವುದರಿಂದ ಧಾರಣಪದಕ್ಕೆ ಮಂತ್ರ ರುದ್ರಾಕ್ಷ 
ವಿಭೂತಿಗಳನ್ನು ಕರ್ಮಪದನನ್ನಾಗಿ ಮಾಡಬಹುದು. ಶಿವಲಿಂಗವನ್ನೇ ಕರ್ಮಪದವನ್ನಾಗಿ 
ಮಾಡಬೇಕೆ೦ಬ ನಿರ್ಬಂಧವೇಕೆ? 

ಸಮಾಧಾನ :- ಈ ಮಂತ್ರದಲ್ಲಿ “ಓಂ” ಎಂಬ ಪದವಿರುತ್ತದೆ. “ಓಂಕಾರಂ 
ಲಿಂಗಮಾಖ್ಯಾತಂ” ಇತ್ಯಾದಿ ಪ್ರಮಾಣಗಳಿಂದ ಆ ಓಂಕಾರಕ್ಕೆ ಲಿಂಗವೆಂದರ್ಥವು. ಇಂಥ 
ಲಿಂಗವೆಂಬ ಅರ್ಥವನ್ನು ಕೊಡುವ ಓಂಕಾರವು ಇರುವಂತೆ, ಭಸ್ಮ ರುದ್ರಾಕ್ಷ ಪರವಾದ ಇನ್ನಾವ 
ಪದಗಳೂ ಆ ಮಂತ್ರದಲ್ಲಿಲ್ಲ ಇದಲ್ಲದೆ ಯಾವ ಅಂಗದಲ್ಲಿ ಲಿಂಗಧಾರಣವಿದೆಯೋ, ಆ 
ಅಂಗದಲ್ಲಿ ರುದ್ರಾಕ್ಷ ಭಸ್ಮಾದಿಗಳು ಇರಲೇಬೇಕೆ೦ದು ನಿಯಮವಿರುವಂತೆ ಯಾವ ಅಂಗದಲ್ಲಿ 
ರುದ್ರಾಕ್ಷ ಭಸ್ಮಾದಿ ಶಿವಜಿಹ್ನೆಗಳಿರುತ್ತವೆಯೋ ಆ ಅಂಗದಲ್ಲಿ ಲಿಂಗವಿರಲೇಬೇಕೆಂಬ 
ನಿಯಮವಿರುವುದಿಲ್ಲ. ಇದಲ್ಲದೆ ರೇಣುಕಾದಿ ಮಹಾಚಾರ್ಯರು ಲಿಂಗಧಾರಣ ಸಹಿತವಾದ 
ಭಸ್ಮರುದ್ರಾಕ್ಷಧಾರಣಗಳಿಗೆ ಮಹತ್ವವನ್ನು ಕೊಟ್ಟಿರುವಂತೆ, ಲಿಂಗಧಾರಣ ರಹಿತವಾದ ಕೇವಲ 


ಭಸ್ಮ ರುದ್ರಾಕ್ಷ ಧಾರಣಗಳಿಗೆ ಕೊಟ್ಟಿರುವುದಿಲ್ಲ ಆದುದರಿ೦ದ ಧಾರಣಪದಕ್ಕೆ ಅರ್ಥಾತ್‌ 
ಲಿಂಗಧಾರಣವೆಂಬ ಅರ್ಥವೇ ನ್ಯಾಯವಾಗಿದೆ. 

ಶಂಕಾ:- ಈ ಮಂತ್ರದ ಉತ್ತರಾರ್ಧದಲ್ಲಿ “ಧಾರಯಿತಾ ಭೂಯಾಸಂ” ಎಂದು 
ಆಶೀರ್ಲಿಂಜ್‌ ಪ್ರಯೋಗವಿರುವುದರಿಂದ “ಓಂ ನಮೋ ಬ್ರಹ್ಮಣೇ ಧಾರಣಂ” ಎಂಬ 
ಪೂರ್ವಾರ್ಧಕ್ಕೆ ವಿಧ್ಯರ್ಥವನ್ನು ಹೇಳಲವಕಾಶವಿಲ್ಲ ಒಂದುವೇಳೆ ವಿಧಿಪ್ರಯೋಜಕ 
ರೂಪವಿರುವುದೆ೦ದು ಹೇಳುವುದಾದರೆ ಹಿಂದೆ “ಸರ್ವಲಿಂಗ೦ ಸ್ಥಾಪಯತಿ” ಎಂಬ ವಾಕ್ಯಕ್ಕೆ 
ಲಿ೦ಗಧಾರಣ ರೂಪವಾದ ಅರ್ಥವನ್ನು ಹೇಳುವುದರಿಂದ ಪ್ರಮಾಣಾ೦ತರಗಳಿ೦ದ ಪ್ರಾಪ್ತತ್ತ್ವವೇ 


ನವ 
ಉ೦ಟಾಗುವುದಲ್ಲದೆ ಅಪ್ರಾಪ್ತತ್ವರೂಪವಾದ ಅಪೂರ್ಪವಿಧಿಯ ಲಕ್ಷಣ ಬರಲಿಲ್ಲವಾದುದರಿಂದ 
“ಓ೦ ನಮೋ ಬ್ರಹ್ಮಣೇ” ಎಂಬ ವಾಕ್ಯವು ಅನ್ಯಥಾಸಿದ್ಧವೆ೦ಬ 
ದೋಷಯುಕ್ತವಾಗಬೇಕಾಗುವುದು. 


ಸಮಾಧಾನ:- “ಮೇಧಾವೀ ಭೂಯಾಸಂ” ನನ್ನನ್ನು ಮೇಧಾ ಶಕ್ತಿಯುಳ್ಳವನನ್ನಾಗಿ 
ಮಾಡಬೇಕು. ಎಂಬ ಪದಸಾಮರ್ಥ್ಯರೂಪವಾದ ಆಶೀರ್ಲಿಂಜ್‌ ಪ್ರಯೋಗವುಳ್ಳ ಈ 
ಮಂತ್ರವಾಕ್ಕಕ್ಕೆ ವಿಧ್ಯರ್ಥವನ್ನು ಕಲ್ಪಿಸಿರುವಂತೆ “ಅಹಂ ಧಾರಯಿತಾ ಭೂಯಾಸಂ” ನಾನು 
ಲಿಂಗಧಾರಣೆಯುಳ್ಳವನಾಗುವೆನು ಎ೦ಬ ಪದಸಾಮರ್ಥ್ಯವುಳ್ಳ ಆಶೀರ್ಲಿಂಜ* ಪ್ರಯೋಗವುಳ್ಳ 
ಈ ಮಂತ್ರವಾಕ್ಕಕ್ಕೂ ವಿಧ್ಯರ್ಥವನ್ನು ಕಲ್ಪಿಸುತ್ತೇವೆ. ಮತ್ತು ಈ ವಾಕ್ಯದಿಂದ ವಿಧಾನ ಮಾಡಲ್ಪಡುವ 
ಶಿವಲಿಂಗಧಾರಣವನ್ನು “ಸರ್ವಲಿಂಗ” ವಾಕ್ಯವು ಅನುವಾದಮಾಡಿ “ಪಾಣಿಮಂತ್ರಂ” ಎಂಬ 
ವಾಕ್ಯವು ಹಸ್ತರೂಪವಾದ ಅಧಿಕರಣಾರ್ಥವನ್ನು ಮಾತ್ರ ್ಛವಿಧಿಸುವುದೆಂದು 
ಹೇಳಬೇಕಾಗಿರುವುದರಿ೦ದ ಅನ್ಯಥಾಸಿದ್ಧವೆ೦ಬ ದೋಷಕ್ಕವಕಾಶವಿಲ್ಲವು, ಆದುದರಿಂದ “ಓಂ 
ನಮೋ ಬ್ರಹ್ಮಣೇ ಧಾರಣಂ” ಎಂಬ ಮಂತ್ರವು ಇಷ್ಟಲಿಂಗಧಾರಣವನ್ನು 
ವಿಧಾನಮಾಡುವುದೆ೦ಬುವುದರಲ್ಲಿಸ೦ಶಯವಿಲ್ಲ 
ಶಂಕಾ:- 

ಓ೦ಕಾರಶ್ಚಾಥಶಬ್ದಶ್ಚ ದ್ವಾವೇತೌ ಬ್ರಹ್ಮಣಃ ಪುರಾ | 

ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಕಾನ್ಮಾಂಗಲಿಕಾವುಭೌ | | 


ಸ್ಮೃತಿ) 


ಓಂಕಾರವು ಮತ್ತು ಅಥಶಬ್ದವು ಪೂರ್ವದಲ್ಲಿ ಬ್ರಹ್ಮನ ಕಂಠದಿಂದ ಹೊರಟಿರುತ್ತವೆ. 
ಆದುದರಿಂದ ಇವೆರಡು ಪದಗಳು ಮಂಗಲವಾಚಕಗಳಾಗಿರುತ್ತವೆ ಎಂಬ ಸ್ಮೃತಿಯ 
ಪ್ರಮಾಣದಿಂದ ಓಂಕಾರವು ಮಂಗಲವಾಚಕವೆಂದು ನಿಶ್ಚಯವಾಗುವುದಲ್ಲದೆ 
ಶಿವಲಿಂಗವಾಚಕವಾಗುವುದಿಲ್ಲ- ಮತ್ತು “ಅಕಾರೋ ಸರ್ವಾ ವಾಕ್‌” ಎ೦ಬ ಪ್ರಮಾಣದಿಂದ 
ಓಂಕಾರದ ಅವಯವಗಳಾದ ಅಕಾರ ಉಕಾರ ಮಕಾರಗಳಲ್ಲಿ ಮೊದಲನೆಯ ಅಕಾರವು 
ವಾಗ್ರೂಪವೆಂದು ಗೊತ್ತಾಗುತ್ತದೆ. ಇ೦ಥ ಅಕಾರವನ್ನು ವಿಷ್ಣುವಾಚಕವನ್ನಾಗಿ ಹೇಳಲೂ ಬಹುದು. 
ಅಕಾರವೇ ಮೊದಲಿರುವ ಓಂಕಾರವು ವಿಷ್ಣು ವಾಚಕವಾದರೂ ಅಥವಾ ಇತರ ದೇವತಾ 
ವಾಚಕವಾದರೂ ಆಗಬಹುದು. ಹೀಗಿರುವ ಓಂಕಾರವು ನಿಯಮದಿಂದ ಶಿವಲಿಂಗ 
ವಾಚಕವೆಂದು ಹೇಳಲಾಗುವುದಿಲ್ಲ 
ಸಮಾಧಾನ:- 
ಅಕಾರ೦ ಬ್ರಹ್ಮಾಣ೦ ನಾಭೌ ಉಕಾರಂ ವಿಷ್ಣುಂ ಹೃದಯೇ | 
ಮಕಾರಂ ಶರ್ವಂ ಭ್ರೂಮಧ್ಯೇ ಓಂಕಾರಂ ಸರ್ವೇಶ್ವರಂ ದ್ವಾದಶಾಂತೇ || 
(ತಾಪನೀಯೋಪನಿಷತ್‌) 
ಓಂಕಾರದ ಅವಯವಗಳೆನಿಸಿದ ಆ ಉ ಮ ಕಾರಗಳಲ್ಲಿ ಅಕಾರ ಸ್ವರೂಪನಾದ 
ಚತುರ್ಮುಖ ಬ್ರಹ್ಮನನ್ನು ನಾಭಿಸ್ಥಾನದಲ್ಲಿಯೂ, ಉಕಾರ ಸ್ವರೂಪನಾದ ವಿಷ್ಣುವನ್ನು 
ಹೃದಯಸ್ಥಾನದಲ್ಲಿಯೂ ಮಕಾರ ಸ್ವರೂಪನಾದ ರುದ್ರನನ್ನು ಭ್ರೂಮಧ್ಯಸ್ಥಾನದಲ್ಲಿಯೂ ಓಂಕಾರ 
ಸ್ವರೂಪನಾದ ಲಿ೦ಗವನ್ನುದ್ವಾದಶಾ೦ತವೆನಿಸಿದ ಬ್ರಹ್ಮರ೦ದ್ರದಲ್ಲಿಯೂ ಧ್ಯಾನಿಸಬೇಕು. 
ಏವಂ ತಿಸ್ಕಭಿರೇವೈ ತನ್ಮಾತ್ರಾಭಿರಖಿಲಾನ್‌ ತ್ರಿಧಾ | 
ಅಭಿದಾಯ ಶಿವಾತ್ಕಾನಂ ಬೋಧಯತ್ಯರ್ಧಮಾಶ್ರಯಾ || 
(ಶಿವಪುರಾಣ) 
ಅರ್ಥ:- ಓ೦ಕಾರದ ಅವಯವಗಳಾದ ಅಕಾರ ಉಕಾರ ಮಕಾರಗಳೆ೦ಬ ಮೂರು 
ಮಾತ್ರೆಗಳು ಕ್ರಮವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಬೋಧಿಸುತ್ತವೆ. ಉಳಿದ ಅರ್ಧಮಾತ್ರೆಯು 
ಈ ತ್ರಿಮೂರ್ತಿಗಳಿಗೆ ಸಾಕ್ಷಿಯಾದ ಶಿವಲಿಂಗವನ್ನು ಬೋಧಿಸುವುದು. 
ಸರ್ವಜ್ಞಾಯ ನಮಸ್ತುಭ್ಯಂ ಓ೦ಕಾರಾಯ ನಮೋ ನಮಃ | 
(ಲಿ೦ಗ ಪುರಾಣ) 


“ಎಲೈ ಶಿವನೆ! ಸರ್ವಜ್ಞನಾದ, ಓ೦ಕಾರಸ್ವರೂಪನಾದ ನಿನಗೆ ನಮಸ್ಕರಿಸುವೆ”ನೆಂದು 
ವಿಷ್ಣುವು ಶಿವಲಿಂಗವನ್ನು ಸ್ತುತಿಸಿರುತ್ತಾನೆ. 

ಹೀಗೆ ಅನ೦ತ ವೇದಾಗಮಪುರಾಣಾದಿ ಪ್ರಮಾಣಗಳ ಪರ್ಯಾಲೋಚನೆಯಿಂದ ಆ 
ಮಂತ್ರದಲ್ಲಿ ಬಂದಿರುವ ಓಂಕಾರವು ಶಿವಲಿ೦ಗಪರವೆಂದು ಸ್ಪಷ್ಟವಾಗುವುದು. 

ಶಂಕಾ:-: ಮೇಲಿನ ಸಮಾಧಾನಗಳಿಂದ ಓಂಕಾರವು ಶಿವನನ್ನು 
ಬೋಧಿಸಿದ೦ತಾಯಿತಲ್ಲದೆ ಲಿಂಗವನ್ನು ಬೋಧಿಸಿದ೦ತಾಗಲಿಲ್ಲ ಆದುದರಿಂದ ಆ ಮಂತ್ರವು 
ಲಿ೦ಗಧಾರಣವನ್ನು ವಿಧಾನಮಾಡುತ್ತದೆ೦ದು ಹೇಗೆ ಹೇಳುವುದು? 

ಸಮಾಧಾನ:- 

“ಲಿಂಗೇ ಸುಷುಪ್ತೀ” “ಓ೦ಕಾರ೦ ಲಿಂಗಮಾಖ್ಯಾತಮ್‌” 
ಇತ್ಯಾದಿ ಅನೇಕ ಪ್ರಮಾಣಗಳು ಲಿ೦ಗವು ಓ೦ಕಾರ ಪದವಾಚ್ಯವಾದುದೆ೦ಬುವ ವಿಷಯದಲ್ಲಿ 
ತೋರಿಸಲ್ಪಟ್ಟಿರುತ್ತವೆ. ಇದಲ್ಲದೆ 

ಅಪರಿಚ್ಛಿನ್ನಮವ್ಯಕ್ತಂ ಲಿಂಗಂ ಬ್ರಹ್ಮಸನಾತನಮ್‌ | 

ಉಪಾಸನಾರ್ಥಮಂತಸ್ಥಂ ಪರಿಚ್ಛಿನ್ನಂ ಸ್ವಮಾಯಯಾ || 

ಲಯಂ ಗಚ್ಛತಿ ಯತ್ರೈವ ಜಗದೇತಚ್ಚರಾಚರಮ್‌ | 

ಪುನಃ ಪುನಃ ಸಮುತ್ಪತ್ತಿಂ ತಲ್ಲಿಂಗ೦ ಬ್ರಹ್ಮಶಾಶ್ಚತಮ್‌ || 

ಬ್ರಹ್ಮಾವಿಷ್ಣುಶ್ಚ ರುದ್ರಶ್ಚ ವಾಸವಾದ್ಯಾಶ್ಚ ಲೋಕಪಾಃ | 

ಮುನಯಸ್ಸಿದ್ಧಗಂಧರ್ವಾ ದಾನವಾ ಮಾನವಾ ಸ್ತಥಾ || 

ಸರ್ವೇಷಿ ಜ್ಞಾನಯೋಗೇನ ಸರ್ವಕಾರಣಕಾರಣಮ್‌ | 

ಪಶ್ಯಂತಿ ಹೃದಯೇ ಲಿಂಗಂ ಪರಮಾನ೦ದಲಕ್ಷಣಮ್‌ || 

ತಸ್ಕಾತ್ತರ್ವಪ್ರಯತ್ನೇನ ಶಾ೦ಕರ೦ ಲಿ೦ಗಮುತ್ತಮಮ್‌ | 

ಅ೦ತರ್ವಿಭಾವಯೇದ್ವಿದ್ದಾನಶೇಷಕ್ಟೇಶಮುಕ್ತಯೇ || 

(ಸಿದ್ಧಾಂತಶಿಖಾಮಣಿ ಪರಿ. ೬) 

ಅಪರಿಚ್ಛಿನ್ನವೂ, ಅವ್ಯಕ್ತವೂ, ಸನಾತನವೂ, ಬ್ರಹ್ಮಪದವಾಚ್ಯವೂ ಆದ ಲಿಂಗವು ಭಕ್ತರ 
ಉಪಾಸನಾಸಿದ್ಧಿಗಾಗಿ ತನ್ನಲ್ಲಿರುವ ಮಾಯಾಶಕ್ತಿಯಿಂದ ಪರಿಚ್ಛಿನ್ನ ಸ್ವರೂಪವನ್ನು ಪಡೆಯಿತು. 
ಯಾವ ವಸ್ತುವಿನಲ್ಲಿ ಚರಾಚರಾತ್ಮಕವಾದೀ ಜಗತ್ತು ಲಯಹೊಂದುವುದೋ ಯಾವ 


ವಸ್ತುವಿನಿಂದ ಪುನಃ ಪುನಃ ಉತ್ಪತ್ತಿ ಹೊ೦ದುವುದೋ ಆ ವಸ್ತುವಿಗೇ ಲಿಂಗವೆಂದು ಹೇಳುತ್ತಾರೆ. 
ಬ್ರಹ್ಮ ವಿಷ್ಣು ರುದ್ರ ಇಂದ್ರಾದಿ ದಿಕ್ಬಾಲಕರು, ಸನಕ ಸನ೦ದಾದಿ ಮಹರ್ಷಿಗಳೂ, ಸಿದ್ಧರೂ, 
ಗಂಧರ್ವರೂ, ದಾನವರೂ, ಮಾನವರೂ ಆ ಲಿಂಗವನ್ನು ತಮ್ಮ ಹೃದಯದಲ್ಲಿ ಸದಾ 
ಧ್ಯಾನಿಸುತ್ತಿರುವರು. ಬ್ರಹ್ಮಜ್ಞಾನಿಗಳು ಪ್ರಯತ್ನದಿಂದ ಅಂಥ ಶಿವಲಿಂಗವನ್ನು ಧ್ಯಾನಿಸಿ 
ಸರ್ವಕ್ಷೇಶಗಳಿಂದ ಬಿಡುಗಡೆಹೊಂದುವರೆಂದು ಶ್ರೀ ರೇಣುಕ ಭಗವತ್ಪಾದರು 
ಅನುಜ್ಞೆಯಿತ್ತಿರುವರು. 

ಶಂಕೆ:- ಈ ಮಂತ್ರವು ಲಿಂಗಧಾರಣವನ್ನು ಮುಖ್ಯಾರ್ಥದಿಂದ ಬೋಧಿಸಿದರೂ ಇತರ 
ದೇವತಾಪರವಾಗಿಯಾಗಲಿ ಅಥವಾ ಇತರ ದೇವತಾ ಸಂಬಂಧವಾದ ಶಂಖ ಚಕ್ರಧಾರಣ 
ಪರವಾಗಿಯಾಗಲಿ ಅರ್ಥಮಾಡಲು ಬಾಧಕವೇನೂ ಇಲ್ಲವಷ್ಟೆ! 

ಸಮಾಧಾನ:- ಹಾಗೆ ಇತರ ದೇವತಾಪರವಾಗಿಯೂ, ಶಂಖ ಚಕ್ರಧಾರಣ 
ಪರವಾಗಿಯೂ ಅರ್ಥಮಾಡುವುದಾದರೆ ಶೈವಸಿದ್ಧಾಂತದ ರೀತಿಯಾಗಿ ತಪ್ತಶಂಖ 
ಚಕ್ರಧಾರಣವು ನಿಷೇಧಿಸಲ್ಪಟ್ಟಿರುವುದಲ್ಲದೆ ಪ್ರಕರಣ ವಿರೋಧವೆಂಬ ದೋಷವು ಸಹ 
ಉಂಟಾಗುತ್ತದೆ. ಹೇಗೆ೦ದರೆ--ಇದೇ ತೈತ್ತಿರೀಯ ಶ್ರುತಿಯ “ದಹರಂ 
ವಿಪಾಪ್ಕಂ...... ತದುಪಾಸಿತವ್ಯಮ್‌” ಎಂಬ ಮಂತ್ರದಿಂದ ದಹರಾಕಾಶದಲ್ಲಿ 
ಜ್ಯೋತಿರ್ಲಿಂಗಧಾರಣವನ್ನೂ “ನಿಧನಪತಯೇ ನಮಃ... ಸರ್ವಲಿಂಗಗ್ಗ್‌೦ ಸ್ಥಾಪಯತಿ” ಎಂಬ 
ವಾಕ್ಯದಿಂದ ಸ್ಥೂಲದೇಹದಲ್ಲಿ ಇಷ್ಟಲಿಂಗಧಾರಣವನ್ನು ವಿಧಾನಮಾಡಿ, “ಪಾಜಿಮಂತ್ರಂ” ಎ೦ಬ 
ವಾಕ್ಕದಿ೦ದ ಹಸ್ತವೆ೦ಬ ಪೀಠದಲ್ಲಿ ಆ ಲಿಂಗ ಪೂಜೆಯನ್ನು ವಿಧಿಸಿದೆ. ಇಲ್ಲಿ “ಪವಿತ್ರಂ” ಎಂಬ 
ಪದವು ಶುಚ್ಯಶುಚಿಸಾಧಾರಣ ಕಾಲಗಳಲ್ಲಿ ಆ ಲಿಂಗಧಾರಣ ಪೂಜಾಪವಿತ್ರತೆಯನ್ನು 
ಪ್ರತಿಪಾದಿಸುತ್ತದೆ. ಇದೇ ಪ್ರಕರಣದಲ್ಲಿಯೇ “ಓಂ ನಮೋ ಬ್ರಹ್ಮಣೇ ಧಾರಣಂ” ಎಲೈ ಗುರುವೇ 
ನನಗೆ ಶಿವಲಿ೦ಗಧಾರಣಮಾಡಿ ಪವಿತ್ರಗೊಳಿಸೆಂದು ಶಿಷ್ಯನು ಪ್ರಾರ್ಥಿಸುವ ಮಂತ್ರಕ್ಕೂ 
ಲಿ೦ಗಧಾರಣ ಪರವಾಗಿ ಅರ್ಥಮಾಡದೆ ಇತರ ದೇವತಾಪರವಾಗಿ ಅಥವಾ ಶ೦ಖಚಕ್ರಧಾರಣ 
ಪರವಾಗಿ ಅರ್ಥ ಮಾಡುವುದು ಪ್ರಕರಣ ವಿರೋಧವೆ೦ಬ ದೋಷಯುಕ್ತವಾಗುವುದು. ಮತ್ತು 
ಓ೦ಕಾರಕ್ಕೆ ಮಂಗಲಾರ್ಥವನ್ನುಹೇಳುವುದು ವೀರಶೈವ ಸಿದ್ಧಾಂತಕ್ಕೆ ಅನುಕೂಲವೂ ಆಗಿರುತ್ತದೆ. 
ಹೇಗೆ೦ದರೆ-- 

ಸಮೇಧಯತಿ ಶಂ ನಿತ್ಯಂ ಸರ್ವಾರ್ಥಾನಾಮುಪಕ್ರಮೇ | 


ಶಿವಮಿಚ್ಚನ್‌ ಮನುಷ್ಯಾಣಾಂ ತಸ್ಮಾದ್ವೇವಶ್ಶಿವಸ್ಸ್ಮೃತಃ || 
ಸಮಾಭವಂತಿ ಮೇ ಸರ್ವೇ ಮಾನವಾಶ್ಚಸುರಾಶ್ಚಯೇ | 
ಶಿವೋತಸ್ಕಿ ಸರ್ವಭೂತಾನಾಂ ಶಿವತ್ನಂ ತೇನ ಮೇ ಸುರಾಃ || 
(ಮಹಾಭಾರತ-ಕರ್ಣಪರ್ವ) 
ಶಿವನು ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಕೊಟ್ಟು 
ರಕ್ಷಿಸುವುದರಿ೦ದಲೂ, ಸಮಸ್ತ ದೇವದಾನವರಿಗೆ ಅಖಿಲ 
ಮ೦ಗಳವನ್ನುಂಟುಮಾಡುವುದರಿ೦ದಲೂ ಶಿವನೆಂಬ ಹೆಸರು ಬಂದಿರುವುದೆಂದು 
ಮಹಾಭಾರತದಲ್ಲಿ ಶಿವಪದದ ನಿರುಕ್ತಿಯಿರುವುದರಿ೦ದ ಶಿವನು ಸರ್ವಮಂಗಲಾರ್ಥಕನು, 
ಸರ್ವಮಂಗಲಪ್ರದನು, ಸರ್ವಮಂಗಲಸ್ವರೂಪನು ಎಂದು ಸಿದ್ಧವಾಗುವುದರಿ೦ದ ಓಂಕಾರವು 
ಮಂಗಲಾರ್ಥವುಳ್ಳದೆಂದು ಹೇಳುವುದು ಲಿಂಗಧಾರಣಪರವಾದ ಅರ್ಥಕ್ಕೆ ಪುಷ್ಟಿದಾಯಕನೇ 
ಅಗಿದೆ. ಇದಲ್ಲದೆ 
ನಮೋಸ್ತು ಬ್ರಹ್ಮಣೇ ತುಭ್ಯಮಾಚಾರ್ಯಾಯ ಮಹಾತ್ಮನೇ | 
ತನ್ನಿರಾಕರಣ೦ ವಿಶ್ವಂ ಜನ್ಯತ್ವಾನ್ಮೃತ್ಯುನೈವ ಹಿ | 
ಅನಿರಾಕರಣಂ ಬ್ರಹ್ಮಕಾರಣತ್ವಾಚ್ಚಿರಂತನಮ್‌ | 
ಅನಿರಾಕರಣ೦ ಮೇತಸ್ತು ಧಾರಣಂ ದೇಶಿಕೋತ್ತಮ | | 
ವೇದಶಾಸ್ತ್ರಪುರಾಣೇಷು ಪ್ರಸಿದ್ಧಂ ಕರ್ಣಯೋಶ್ಯು ತಮ್‌ | 
ಅಹಂ ಧಾರಯಿತಾ ದೇವಂ ಭೂಯಾಸ೦ a || 
ಬ್ರಹ್ಮವಿಷ್ಣಾದಯೋ ದೇವಾಃ ಪ್ರಸಿದ್ಧಾಶ್ಚ ತಥಾ ಶ್ರುತಾಃ | 
ತೇ ಹಾಟ ಣಾಸ್ಪರ್ವೇ ಮೃತ್ಯುನಾ ಸರ್ವಶತ್ರುಣಾ || 
ಮೇ ನಿರಾಕರಣಾಸ್ವ್ವೇತೇ ನ ಹಿ ಧಾರ್ಯಾಃ ಕದಾಚನ | 
ನಾಹಂ ಧಾರಯಿತಾ ದೇವಾನ್‌ ಭೂಯಾಸ೦ ಮಜ್ಜತಸ್ಸುರಾನ್‌ | 
ನ ಶಕ್ನುವಂತಿ ಮಾಂ ಶರ್ತು೦ ಮಜ್ಜಂತ೦ ಮೃತ್ಯುಸಾಗರೇ | 
ಊರ್ಧ್ವಂ ಮಮೇದಮೋಂ ಲಿಂಗಂ ಮಾಂ ಚಾಮುಷ್ಯಸಮಾಶ್ರಯ || 
(ಬ್ರಹ್ಮಾಂಡ ಪುರಾಣ) 


ಗುರುವರ್ಯನೇ ಬ್ರಹ್ಮಸ್ಟರೂಪನೂ, ಮಹಾತ್ಮನೂ ಅದ ನಿನ್ನನ್ನುವಂದಿಸುವೆನು. ಕಣ್ಣಿಗೆ 
ಕಾಣುತ್ತಿರುವ ಪ್ರಪಂಚವು ಒಂದು ಕಾಲದಲ್ಲಿ ಉತ್ಪಶ್ತಿಯಾಗಿರುವುದರಿ೦ದ ಮತ್ತೊಂದು 
ಕಾಲದಲ್ಲಿ ಮೃತ್ಯುದೇವಿಯಿಂದ ಕಬಳಿಸಲ್ಪಡುವುದು. ಸೃಷ್ಟಿಸ್ಥಿತಿ ಸಂಹಾರಕರ್ತೃವೂ 
ಬ್ರಹ್ಮಶಬ್ದವಾಚ್ಛವೂ ಆದ ಶಿವಲಿಂಗವು ಇದೆಲ್ಲಕ್ಕೂ ಕಾರಣವಾದುದರಿಂದ 
ನಿರಾಕರಿಸಲ್ಪಡತಕ್ಕದಲ್ಲ. ಇತರ ದೇವತೆಗಳು ನಿರಾಕರಣೀಯರು. ಇಂಥ 
ಅನಿರಾಕರಣೀಯನಾದ ಶಿವಲಿಂಗವನ್ನೇ ನಾನು ಧರಿಸುವೆನಲ್ಲದೆ ನಿರಾಕರಡೀಯರಾದ ಇತರ 
ದೇವತೆಗಳನ್ನೆಂದೂ ಧರಿಸಲಿಚ್ಛಿಸುವುದಿಲ್ಲ. ವೇದಶಾಸ್ತ್ರ ಪುರಾಣಾದಿಗಳಲ್ಲಿ ಹೇಳಲ್ಪಟ್ಟಿರುವ ಈ 
ಶಿವಲಿಂಗವನ್ನು ಅಂಗದಲ್ಲಿ ಧರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಚತುರ್ಮುಖ 
ಬ್ರಹ್ಮಾದಿದೇವತೆಗಳು ಈ ಪರಶಿವಲಿಂಗದಿ೦ದ ಉತ್ಪನ್ನರಾದುದರಿಂದ ಅವರು 
ನಾಶವನ್ನೈದುವುದರಿ೦ದ ನಿರಾಕರಣೀಯರೇ ಆಗಿರುತ್ತಾರೆ. ಇಂಥ ದೇವತೆಗಳನ್ನೆಂದೂ 
ಧರಿಸಲಿಚ್ಚಿಸುವುದಿಲ್ಲ ಜನನಮರಣರೂಪ ಸಂಸಾರದಲ್ಲಿ ಮಗ್ನರಾದ ದೇವತೆಗಳು ನನ್ನನ್ನು 
ದುಃಖಸಮುದ್ರದಿಂದ ದಾ೦ಟಿಸಲಾರರು. ಓಂಕಾರಪದವಾಚ್ಯವಾದ ಶಿವಲಿಂಗವು ನನ್ನ 
ಅಂಗದಿಂದ ಯಾವಾಗಲೂ ವಿಯೋಗವಾಗದಂತೆ ಅನುಗ್ರಹಿಸು. 

ಹೀಗೆ ಆ ಮಂತ್ರದಲ್ಲಿರುವ “ಬ್ರಹ್ಮಣೇ, ಧಾರಣ೦, ಭೂಯಾಸ೦, ಅನಿರಾಕರಣಂ, 
ಓಂ” ಇತ್ಯಾದಿ ಶಬ್ದಗಳನ್ನೇ ಅನುವಾದಮಾಡಿರುವುದರಿಂದ ಈ ಮಂತ್ರವು 
ಇಷ್ಟಲಿಂಗಧಾರಣವನ್ನು ವಿಧಿಸುವುದಲ್ಲದೆ ಇತರ ದೇವತೆಗಳ ಮತ್ತು ಶಂಖಚಕ್ರಾದಿ ಚಿಹ್ನೆಗಳ 
ಧಾರಣವನ್ನು ವಿಧಿಸುವುದಿಲ್ಲವೆ೦ದು ಘಂಟಾಘೋಷವಾಗಿ ದೃಢಪಡಿಸುತ್ತದೆ. ಮತ್ತು 

ಮಹಾತಪಸ್ವಿನಾಂ ಚೈವ ಯತೀನಾ೦ ಯೋಗಿನಾಂ ತಥಾ | 

ಶಾ೦ಭವಾನಾ೦ ದ್ವಿಜಾತೀನಾಂ ಶೈವಾನಾ೦ ಲಿಂಗಧಾರಿಣಾಮ್‌ | | 

ಮಹಾಪಾಶುಪತಾನಾ೦ ಚ ಮನ್ನಾಮವ್ರತಧಾರಿಣಾಮ್‌ | 

ಮೃತ್ಯುಂಜಯವ್ರತಾನಾ೦ ಚ ಬ್ರಾಹ್ಮಣಾನಾಂ ಮಹಾತ್ಮನಾಮ್‌ || 

ಪಂಚಾಕ್ಷರರತಾನಾಂ ಚ ಮತ್ಟ್ರೀತಾ ದ್ವಿಜಸೇವಿನಾಮ್‌ | 

ಸರ್ವೇಷಾಮಪಿ ಸಿದ್ಧಾನಾಂ ನಿತ್ಯಂ ಧ್ಯೇಯಂ ಗಿರೀಶ್ವರ || 

ಲಿ೦ಗಧಾರಣಕ೦ ನಾಮ ವ್ರತಂ ಮಾಹೇಶ್ವರಾಭಿಧಮ್‌ | 

ಯೇ ಧಾರಣಂ ಪ್ರಕುರ್ವ೦ತಿ ತೇ ಯಾಂತಿ ಶಿವಮಂದಿರಮ್‌ || 


ವ್ರತಂ ಪಾಶುಪತಂ ನಾನು ಶಿವಲಿ೦ಗಾರ್ಚನ೦ ಶುಭಮ್‌ | 
ಷಾಟ್ಕಾಲಿಕಂ ತ್ರಿಕಾಲಂ ವಾ ಏಕಕಾಲಂ ಮಹೇಶ್ವರಮ್‌ | 
ಯೇ ಪೂಜಯಂತಿ ವಿಪ್ರರ್ಷೇ ತೇ ಯಾಂತಿ ಶಿವಮಂದಿರಮ್‌ | | 
( ಸ್ಕಾಂದಪುರಾಣ, ಕುಮಾರಸಂಹಿತೆ, ಯಾತ್ರಾಖ೦ಡ) 
ಎಲೈ ಬ್ರಾಹ್ಮಣೋತ್ತಮನೆ! ತಪಸ್ವಿಗಳಾಗಲಿ, ಸ೦ನ್ಯಾಸಿಗಳಾಗಲಿ, ಯೋಗಿಗಳಾಗಲಿ, 
ಲಿ೦ಗಧಾರಿಗಳಾಗಲಿ, ಪಾಶುಪತರಾಗಲಿ, ದ್ವಿಜಾತಿಗಳಾಗಲಿ, ಶೈವರಾಗಲಿ, ಶಿವವ್ರತಿಗಳಾಗಲಿ, 
ಮೃತ್ಯುಂಜಯ ವ್ರತಿಗಳಾಗಲಿ, ಬ್ರಾಹ್ಮಣರಾಗಲಿ, ಪಂಚಾಕ್ಷರ ಮಂತ್ರಾಸಕ್ತರಾಗಲಿ ಎಲ್ಲರಿಗೂ 
ಶಿವಲಿಂಗ ಧಾರಣವೆ೦ಬ ಮಾಹೇಶ್ವರವ್ರತವನ್ನು ಅನುಗ್ರಹಿಸು. ಯಾರು ಲಿಂಗಧಾರಣವ್ರತವನ್ನು 
ಆಚರಿಸುವರೋ, ಯಾರು ಶಿವಲಿಂಗವನ್ನು ಆರು ಕಾಲಗಳಲ್ಲಾಗಲಿ, ಮೂರು ಕಾಲಗಳಲ್ಲಾಗಲಿ, 
ಏಕಕಾಲದಲ್ಲಾಗಲಿ ಪೂಜಿಸುವರೋ ಅವರು ಪವಿತ್ರಾತ್ಮರಾಗಿ ಅವಿರಳ ಶಿವಾನ೦ದವನ್ನು 
ಪಡೆವರು, ದೇಹಾವಸಾನದಲ್ಲಿ ದೇವದೇವನಾದ ಶಿವನೊಳೇಕೀಭವಿಸುವರು ಎಂದು 
ಲಿಂಗಧಾರಣದ ಮಹಿಮೆಯನ್ನು ಬಹಳವಾಗಿ ವರ್ಣಿಸಿರುತ್ತಾರೆ. 
ಯಶ್ಚಂದಸಾಮ್ಯಷಭೋ ವಿಶ್ವರೂಪಃ ಛ೦ದೋಭ್ಯೋಧ್ಯಮ್ಯ 
ತಾತ್ಸಂಬಭೂವ ಸಮೇಂದ್ರೋ ಮೇಧಯಾಸ್ವಣೋತು | 
ಮೃತಸ್ಯ ದೇವಧಾರಣೋ ಭೂಯಾಸಮ್‌ | ಶರೀರಂ ಮೇ 
ವಿಚರ್ಷಣ೦ ಜಿಹ್ವಾ ಮೇ ಮಧುಮತ್ತಮಾ | ಕರ್ಣಾಭ್ಯಾಂ 
ಭೂರಿ ವಿಶ್ರುತಂ ಬ್ರಹ್ಮಣಃ ಕೋಶೋಸಿ ಮೇಧಯಾ ಪಿಹಿತಃ 
ಶ್ರುತಂ ಮೇ ಗೋಪಾಯ || 
(ತೈತ್ತಿರೀಯ ಶಾಖಾ ಪ್ರ. ೧, ಅ. ೪) 
ಯಃ- ಯಾವ ಶಿವನು, ಛಂದಸಾಂ-ಸಮಸ್ತ ವಿದ್ಯೆಗಳಿಗೆ ಅಥವಾ ವೇದಗಳಿಗೆ, 
ಖಯಷಭಃ- ವೇದಕರ್ತನಾದುದರಿ೦ದಲೂ, ವೇದಪ್ರತಿಪಾದ್ಯನಾದುದರಿ೦ದಲೂ 
ಸ್ವಾಮಿಯಾಗಿರುವನೋ, ಚ-ಮತ್ತು ವಿಶ್ವ್ಚರೂಪ£ ಸರ್ವಾಂತರ್ಯಾಮಿಯಾಗಿರುವನೋ, 
ಅಮ್ಯತಾತ್‌- ಮುಕ್ತಿಗೋಸುಗ, ಛಂದೋಭ್ಯಃ-ವೇದಗಳಿಂದ, ಅಧಿಸಂಬಭೂವ- ಅಧಿಕವಾಗಿ 
ಜ್ಞಾಪಿಸಲ್ಪಟ್ಟಿವನಾಗಿರುವನೋ, ಸಃ ಇಂದ್ರಃ- ಪರಮೈಶ್ಚರ್ಯಶಾಲಿಯಾದ ಆ ಪರಶಿವನು, ಮಾ- 
ನನ್ನನ್ನು ಮೇಧಯಾ- ಇಷ್ಟಲಿಂಗವನ್ನುಧರಿಸಬೇಕೆಂಬ ಬುದ್ಧಿಯಿಂದ, ಸ್ಮಣೋತು-ಕೂಡಿರುವಂತೆ 


ಮಾಡಲಿ. ಅಥವಾ ಬಲವನ್ನುಂಟುಮಾಡಲಿ, ಅಮೃತಸ್ಯ- ಮೋಕ್ಷಕ್ಕೋಸುಗ, ದೇವಧಾರಣಃ- 
ದೇವಶಬ್ದವಾಚ್ಯವಾದ ಶಿವಲಿಂಗವನ್ನು ಧರಿಸುವವನಾಗಿ, ಭೂಯಾಸ೦- ಅಗುವೆನು. ಅತಃ- 
ಮುಕ್ತಿಸಾಧನವಾದ ಇಷ್ಟಲಿ೦ಗವನ್ನು ಧರಿಸುವುದರಿ೦ದ, ಮೇ-ನನ್ನ ಶರೀರವು, ವಿಚರ್ಷಣ೦- 
ಪಾಪರಹಿತವಾಗಲಿ. ಮೇ-ನನ್ನ, ಜಿಹ್ಹಾ-ನಾಲಿಗೆಯು, ಮಧುಮತ್ತಮಾ-ಅತಿಶಯ ಮಧುರವಾದ 
ಮಾತುಗಳನ್ನಾಡಲಿ. ಕರ್ಣಾಭ್ಯಾಂ-ಎರಡು ಕಿವಿಗಳಿಂದ ಭೂರಿ-ಅಧಿಕವಾಗಿ, ವಿಶ್ರುತ೦- 
ಶಿವಜ್ಞಾನಯೋಗ್ಯವಾದ ಶಾಸ್ತ್ರ ಶ್ರವಣ ಮಾಡಲ್ಪಡಲಿ. ಬ್ರಹ್ಮಣಃ-ಶಿವನಿಗೆ, ಕೋಶೋಸಸಿ-ಖಡ್ಗಕ್ಕೆ 
ಆಶ್ರಯವಾದ ಒರೆಯಂತೆ ಅಧಿಷ್ಠಾನನಾಗಿರುವೆ, ಮೇಧಯಾ-ಅಜ್ಞಾನಾವ್ಯತವಾದ ಬುದ್ದಿಯಿಂದ, 
ಪಿಹಿತ-: ಆವರಿಸಲ್ಪಟ್ಟವನಾಗಿರುವೆನು.  ಮೇ-ನನಗೆ,  ಶ್ರುತಂ-ಭಕ್ತಿಜ್ಞಾನಾದಿಗಳನ್ನು 
ಶ್ರವಣಮಾಡಿಸಿ, ಗೋಪಾಯ-ಇಷ್ಟಲಿಂಗವು ದೇಹದಿಂದ ವಿಯೋಗವಾಗದಂತೆ ರಕ್ಷಿಸು ಎಂದು 
ಈ ಮಂತ್ರವು ಲಿಂಗಧಾರಣವನ್ನೂ ಮುಕ್ತಿಯನ್ನೂ ಪ್ರತಿಪಾದಿಸುತ್ತದೆ. 

ಶಂಕಾ:- ಈ ಮಂತ್ರದಲ್ಲಿ ಲಿಂಗವೆಂಬ ಪದವಿಲ್ಲ “ದೇವಧಾರಣ” ಎಂಬ 
ಪದದಲ್ಲಿರುವ ದೇವ ಎಂಬ ಪದಕ್ಕೆ ಅವಯವಶಕ್ತಿಯಿಂದ ಶಿವಲಿಂಗವೆಂದು 
ಅರ್ಥಮಾಡುವುದಾದರೆ ಇತರ ದೇವತಾಪರವಾದ ಅರ್ಥವನ್ನಾದರೂ ಮಾಡಬಹುದು. ಆಗ 
ಲಿಂಗಧಾರಣವು ನಿಯಮದಿಂದ ಸಿದ್ಧಿಸುವುದಿಲ್ಲ 

ಸಮಾಧಾನ:- ಮುಖ್ಯಾರ್ಥವೃತ್ತಿಯಿ೦ದ ದೇವಶಬ್ದವು ಪರಶಿವನಲ್ಲಿ 
ರೂಢವಾಗಿರುವಂತೆ ಇತರ ದೇವತೆಗಳಲ್ಲಿ ರೂಢವಾಗಿಲ್ಲ ಈ ವಿಷಯದಲ್ಲಿ “ತಂ ದೇವತಾನಾಂ 
ಪರಮಂ ಚ ದೈವತಂ” ದೇವತೆಗಳೊಳಗೆಲ್ಲ ಶಿವನೇ ಪರಮದೇವತೆಯು. 
“ತಸ್ಮಾದ್ವೇವಶ್ಶಿವಸ್ತ್ಮೃತಃ” ಆದುದರಿಂದ ಶಿವನೇ ದೇವಪದಕ್ಕೆ ಮುಖ್ಯಾರ್ಥವು. ಹೀಗೆ ಅನೇಕ 
ಗ್ರಂಥಗಳು ದೇವಪದಕ್ಕೆ ಪರಶಿವನೆ೦ದು ಹೇಳುತ್ತವೆ. “ದೇವಂ ಧರತೀತಿ ದೇವಧಾರಣಃ” ಎಂಬ 
ವ್ಯುತ್ಪತ್ತಿಯಿಂದ ಕರ್ತರಿಲ್ಯುಟ್‌ ಪ್ರತ್ಯಯ ಬಂದು ದೇವಧಾರಣ ಎಂದು ಆಗಿರುತ್ತದೆ. “ಅಮೃತಸ್ಯ 
ದೇವಧಾರಣೋ ಭೂಯಾಸಂ೦” ಮೋಕ್ಷಕ್ಕೋಸ್ಕರ ದೇವಶಬ್ದವಾಚ್ಯವಾದ ಶಿವಲಿಂಗವನ್ನು 
ಧರಿಸುವೆನು ಎಂಬ ಅರ್ಥವು ಸಿದ್ಧವಾಗುತ್ತದೆ. ಹಾಗಿಲ್ಲದೆ ದೇವಶಬ್ದವನ್ನುನಾರಾಯಣಾದಿ ಇತರ 
ದೇವತಾ ಪರವಾಗಿ ಹೇಳಿದರೆ ಅಂತಹ ದೇವತೆಗಳನ್ನು ದೇಹದಲ್ಲಿ ಧರಿಸಬೇಕೆಂಬ 
ಪ್ರಮಾಣಗ್ರಂಥಗಳಾಗಲಿ, ಲೋಕವ್ಯವಹಾರವಾಗಲಿ, ಕಂಡುಬರುವುದಿಲ್ಲ ಇದರಿಂದ 
ದೇವಶಬ್ದದ ಮುಂದಿರುವ ಧಾರಣಪದವೂ ಸಹ ವ್ಯರ್ಥವಾಗುತ್ತದೆ. ದೇಹದಲ್ಲಿ ಶಿವಲಿಂಗ 


ಧಾರಣವನ್ನಾದರೂ ವೇದಾಗಮ ಪುರಾಣಾದಿಗಳು ಸ್ಪಷ್ಟವಾಗಿ ಹೇಳುತ್ತಿರುವುವಲ್ಲದೆ. ಲೋಕದಲ್ಲಿ 
ಅನಾದಿಕಾಲದಿ೦ದ ಅ೦ಥ ಲಿ೦ಗಧಾರಿಗಳನ್ನು ನೋಡುತ್ತಿರುವೆವು. 

“ವ್ರತಮೇತತ್ನಾಶುಪತಂ ಪಶುಪಾಶವಿಮೋಕ್ಷಾಯ | 

ವ್ರತಮೇತಚ್ಛಾಂಭವ೦ ತತ್ಸಮಾಚರೇನ್ಮುಮುಕ್ಟು 

ರ್ನಪುನರ್ಭವಾಯ ತೇಷಾಮೇತೇಷಾಂ ಬ್ರಹ್ಮವಿದಾಂ 

ಪರಃ ತಸ್ಕೈತೇ ಕಥಿತಾಹ್ಯರ್ಥಾಃ ಪ್ರಕಾಶ೦ತೇ ಮಹಾತ್ಮನಃ” 
ಎಂದು ಕೈವಲ್ಯ ಅಥರ್ವಶಿರ, ಕಾಲಾಗ್ನಿರುದ್ರ ಮುಂಡಕಾದ್ಯುಪನಿಷತ್ತುಗಳು 
ಲಿಂಗಧಾರಣರೂಪವಾದ ಪಾಶುಪತವ್ರತವನ್ನು ಅವಲಂಬಿಸಿದವನೇ 
ಬ್ರಹ್ಮವಿದ್ಯೆಗಧಿಕಾರಿಯಾಗುವನೆಂದು ಹೇಳುತ್ತವೆ. ಬ್ರಹ್ಮಸೂತ್ರದ “ಅಥಾ5ತೋ ಬ್ರಹ್ಮ ಜಿಜ್ಞಾಸಾ” 
ಎ೦ಬ ಪ್ರಥಮಸೂತ್ರದ “ಅಥ” ಶಬ್ದಕ್ಕೆ ವೀರಶೈವ ಭಾಷ್ಯಕಾರರಾದ ಶ್ರೀಪತಿ ಪ೦ಡಿತರು-- 

ನಿಗಮಾಗಮೋಭಯವೇದಾಂತಪ್ರತಿಪಾದಿತ ಭಕ್ತಿಕ್ರಿಯಾ 

ಜ್ಞಾನ ಕಾ೦ಡತ್ರಯವಿಹಿತ ಸ್ಥೂಲಸೂಕ್ಷ್ಮಚಿದಚಿತ್ಚ್ರಕಾಶಕ 

ಷಟ್‌ಸ್ಥಲಪರಶಿವಸಾಕ್ಷಾತ್ಕಾರಕಾರಣ ಬಹುಜನ[ಶೃತ 

ಶಿವಾರ್ಪಿತಯಜನಯಾಜನತಪೋಧ್ಯಾನಾದ್ಯನೇಕ 

ಪುಣ್ಯಪೂರ್ವಫಲಕ ಶರೀರತ್ರಯಗತ ಮಲತ್ರಯ 

ಧ್ವಂಸಕ ಕರುಣಾಕಾರುಣ್ಯಕಲ್ಯಾಣವಿಭೂತಿತ್ರಯಪ್ರತಿ 

ಪಾದಕ ಅಷ್ಟಾವರಣ ಪ೦ಚಾಚಾರ ಸದ್ಗುರು 

ಕರುಣಾಕಟಾಕ್ಷ ಲಬ್ಧಶಕ್ತಿಪಾತಾದ್ಯವಚ್ಛಿನ್ನ 

ಪರಶಿವೇಷ್ಟಲಿ೦ಗಧಾರಣಾತ್ಮಕ ಪಾಶುಪತ 

ದೀಕ್ಷಾನ೦ಂತರ೦” 

(ಶ್ರೀಕರ ಭಾಷ್ಯ) 

ಶ್ರೀ ಗುರುವು ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ ಮೂರು ಶರೀರಗಳಲ್ಲಿ 
ಅನಾದಿಕಾಲದಿಂದಾವರಿಸಿರುವ ಆಣವ, ಮಾಯೀಯ, ಕಾರ್ಮಿಕ ಎಂಬ ಒಂದರ 
ಮೇಲೊಂದಿರುವ ಮಲತ್ರಯಗಳನ್ನು ವೇಧಾ, ಮನು, ಕ್ರಿಯಾ ಎಂಬ ಮೂರು 
ದೀಕ್ಷಾಸ೦ಸ್ಕಾರಗಳಿ೦ದ ತೊಲಗಿಸಿ ಶಿಷ್ಯನ ಶಕ್ತಿಪಾತವನ್ನುನೋಡಿ ಇಷ್ಟಲಿಂಗಧಾರಣರೂಪವಾದ 


ಶಿವದೀಕ್ಷೆಯನ್ನು ಕೊಟ್ಟು ಗುರುಲಿಂಗ ಜ೦ಗಮಪಾದೋದಕ ಪ್ರಸಾದ, ಮಂತ್ರ ರುದ್ರಾಕ್ಷ 
ಭಸ್ಮಗಳೆಂಬ ಅಷ್ಟಾವರಣ ಸ್ವರೂಪವನ್ನು ಭೃತ್ಯಾಚಾರ, ಗಣಾಚಾರ, ಸದಾಚಾರ, ಲಿ೦ಗಾಚಾರ, 
ಶಿವಾಚಾರಗಳೆಂಬ ಪ೦ಚಾಚಾರಗಳನ್ನೂ ಉಪದೇಶಿಸಿದ ಬಳಿಕ ಬ್ರಹ್ಮಜಿಜ್ಞಾಸೆಗೆ 
ಅರ್ಹನಾಗುವನು. ಮತ್ತು 

ಲಿಂಗಾಂಗಸಂಗಿನಾಂ ಚೈವ ಪುನರ್ಜನ್ಮನ ವಿದ್ಯತೇ | 

ಏಷ ಪಾಶುಪತೋ ಯೋಗಃ ಪಶುಪಾಶನಿವ್ಯತ್ತಯೇ || 

ಸರ್ವವೇದಾಂತಸಾರೋತಯಂ ಅತ್ಯಾಶ್ರಮ ಇತಿ ಸ್ಮೃತಃ | 

ಪರಬ್ರಹ್ಮಾಭಿಧ೦ ಲಿಂಗಂ ಪಶುಪಾಶವಿಮೋಚಕಮ್‌ || 

ಯೇ ಧಾರಯಂತಿ ಸದ್ಧಕ್ಕ್ಯಾಸ ಪಾಶುಪತ ಉಚ್ಯತೇ | 

ಶರೀರತ್ರಿತಯೇ ಭಕ್ಕ್ಯಾಲಿಂಗಂ ಪರಶಿವಾತ್ಮಕಮ್‌ || 

ಯೇ ಧ್ಯಾತ್ವಾ ವಿಚರೇದ್ಬೂಮೌ ಸ ಪಾಶುಪತ ಉಚ್ಯತೇ | 

ಲಿಂಗಂ ಶಿವೋ ಭವೇತ್‌ ಕ್ಷೇತ್ರಂ ಅಂಗಂ ಸಂಯೋಗ ಆಶ್ರಯಃ | | 

ತಸ್ಕಾಲ್ಲಿಂಗಾಂಗಸ೦ಯುಕ್ತೋ ಯೋಪಪಿ ಸೋತತ್ಯಾಶ್ರಮೀ ಭವೇತ್‌ | 

ಬ್ರಹ್ಮಚಾರೀ ಗೃಹಸ್ಥೋ ವಾ ವಾನಪ್ರಸ್ನೋ ಯತಿಸ್ತುವಾ | 

ಯಸ್ತು ಲಿಂಗಾಂಗಸಂಯುಕ್ತಸ್ಸ ಏವಾತ್ಯಾಶ್ರಮೀ ಭವೇತ್‌ | | 

(ಲೈ೦ಗ್ಯ ಸ್ಕಾಂದ, ಕೂರ್ಮಪುರಾಣ ) 

ಲಿಂಗಾಂಗಿಗಳಿಗೆ ಪುನರ್ಜನ್ಮವಿಲ್ಪ ಲಿಂಗಧಾರಣರೂಪವಾದ ಈ ಪಾಶುಪತವ್ರತವು 
ಸಂಸಾರಬಂಧವನ್ನುನಿವೃತ್ತಿಗೊಳಿಸುವುದು, ಲಿಂಗಧಾರಣವೇ ಸಕಲ ಉಪನಿಷತ್ತುಗಳ ಸಾರವು. 
ಯಾವನು ಬ್ರಹ್ಮವಾಚ್ಛವಾದ ಶಿವಲಿಂಗವನ್ನು ಸ್ಥೂಲ, ಸೂಕ್ಷ್ಮ ಕಾರಣಗಳೆಂಬ ಮೂರು 
ಶರೀರಗಳಲ್ಲಿ ಭಕ್ತಿಯಿಂದ ಧರಿಸುವನೋ ಯಾವನು ಆ ಬ್ರಹ್ಮಲಿಂಗವನ್ನು ಧ್ಯಾನಿಸುತ್ತ 
ಭೂಮಿಯಲ್ಲಿ ಸಂಚರಿಸುವನೋ ಅವನು ಪಾಶುಪತನೆನಿಸುವನು. ಪರಶಿವನೇ ಲಿಂಗವು 
ಶರೀರವೇ ಅಂಗವು, ಈ ಅಂಗಲಿಂಗಗಳ ಸ೦ಯೋಗವೇ ಆಶ್ರಯವು. ಬ್ರಹ್ಮಚಾರಿಯಾಗಿರಲಿ, 
ಗೃಹಸ್ಥನಾಗಿರಲಿ, ವಾನಪ್ರಸ್ಥನಾಗಿರಲಿ, ಸಂನ್ಯಾಸಿಯಾಗಿರಲಿ ಅಂಗದಲ್ಲಿ ಲಿಂಗವನ್ನು 
ಧರಿಸಿದವನೇ ಅತ್ಯಾಶ್ರಮಿಯೆನಿಸುವನು. 

ಅ೦ತರ್ಧಾರಣಶಕ್ತೋ ವಾ ಹ್ಯಶಕ್ತೋ ವಾ ದ್ವಿಜೋತ್ತಮಃ | 


ಸಂಸ್ಕೃತ್ಯ ಗುರುಣಾ ದತ್ತಂ ಶೈವ೦ ಲಿ೦ಗಮುರಸ್ಕಲೇ | | 
ಧಾರ್ಯಂ ವಿಪ್ರೇಣ ಮುಕ್ತರ್ಥಮೇವಂ ವೇದವಿದೋ ವಿದುಃ | 
(ಸದಾನ೦ದೋಪನಿಷತ್‌) 
ದ್ವಿಜನು ಹೃದಯಾಕಾಶದಲ್ಲಿ ಜ್ಯೋತಿರ್ಲಿಂಗವನ್ನು ಧರಿಸುವ 
ಸಾಮರ್ಥ್ಯವುಳ್ಳವನಾಗಿರಲಿ ಅಥವಾ ಇಲ್ಲದಿರಲಿ ಶ್ರೀ ಗುರುವಿನಿಂದ ಸಂಸ್ಕರಿಸಿ ಅನುಗ್ರಹಿಸಲ್ಪಟ್ಟಿ 
ಇಷ್ಟಲಿಂಗವನ್ನು ಮಾತ್ರ ವಕ್ಷಸ್ಥಲದಲ್ಲಿ ಧರಿಸಬೇಕು ಎಂದು ಸಾಮಜೈಗಿಷೀಯ ಶಾಖೆಯಲ್ಲಿರುವ 
ಸದಾನ೦ದೋಪನಿಷತ್ತಿನಲ್ಲಿ ಹೇಳಲ್ಪಟ್ಟಿರುತ್ತದೆ-- 
ಯೋ ವಾಮಹಸ್ತಾರ್ಪಿತಲಿಂಗಮೇಕಂ ಪರಾತ್ನರಂ 
ಧಾರಯತೇ ಸತತಂ ವಿಪ್ರಃ ಕ್ಷತ್ರಿಯೋ ವಾ | 
ತಸ್ಯೆ ವ ಲಭ್ಯಃ ಪರಮೇಶ್ವರೋಪಸ್‌ ನಿರಂಜ 
ನಃ ಪರಮಂ ಸಾಮ್ಯಮಪೈಕಿ ದಿವ್ಯಂ | | 
(ಐಶ್ಚರ್ಯಶಾಖೆ) 
ಅರ್ಥ:- ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ಗುರುವಿನಿಂದ ವಾಮಹಸ್ತದಲ್ಲಿಡಲ್ಪಟ್ಟಿ 
ಶಿವಲಿಂಗವನ್ನು ಯಾವನು ತಪ್ಪದೆ ಧರಿಸುತ್ತಾನೆಯೋ ಅವನು ನಿರ೦ಜನಸ್ವರೂಪನಾದ 
ಪರಶಿವನ ಸಾದ್ಯಶ್ಯವನ್ನು ಪಡೆಯುವನೆಂದು ಅಥರ್ವಣವೇದ ಐಶ್ಚರ್ಯಶಾಖೆಯಲ್ಲಿ 
ಹೇಳಲ್ಪಟ್ಟಿರುತ್ತದೆ. ಆದುದರಿಂದ “ಯಶ್ಚಂದಸಾಂ.....ಗೋಪಾಯ” ಎಂಬ ಮಂತ್ರವು 
“ಸರ್ವಲಿಂಗ೦ ಸ್ಥಾಪಯತಿ” ಎಂಬ ಅದೇ ತೈತ್ತಿರೀಯ ಮಂತ್ರದಲ್ಲಿ ಹೇಳಿರುವ 
ಇಷ್ಟಲಿಂಗಧಾರಣವನ್ನು ಅನುವಾದಮಾಡುತ್ತ “ಅಮೃತಸ್ಯ ದೇವಧಾರಣೋ ಭೂಯಾಸಂ” 
ಮೋಕ್ಷಕ್ಕೋಸ್ಕರವಾಗಿ ಲಿಂಗವನ್ನು ಧರಿಸುವೆನು, ಎ೦ದು ಲಿಂಗಧಾರಣದ ಪ್ರಯೋಜನವನ್ನು 
ತೋರಿಸಿ ತನ್ನನಾಲಿಗೆಯು ಶಿವಸ್ತುತಿಗಳನ್ನು ಮಾಡಲಿ, ಕಿವಿಗಳು ಶಿವಸ೦ಬ೦ಧವಾದ ಕಥೆಗಳನ್ನು 
ಕೇಳಲಿ, ಮನಸ್ಸು ಲಿ೦ಗದಲ್ಲಿಯೇ ಆಸಕ್ತವಾಗಿರಲಿ; ಜನನ ಮರಣರೂಪವಾದ ಕರ್ಮಪಾಶವು 
ಹರಿಯಲೆಂದು ಪ್ರಾರ್ಥಿಸಿರುವುದನ್ನು ನೋಡಿದರೆ ಲಿಂಗಧಾರಣವನ್ನೂ ಅದರ ಫಲವನ್ನೂ 
ಧೃಢಪಡಿಸುತ್ತದೆ. 
ಶಂಕೆ:- ಲಿಂಗಧಾರಣ ಪೂರ್ವಕವಾಗಿ ಮೋಕ್ಷರೂಪ ಪುರುಷಾರ್ಥವನ್ನುತೋರಿಸಿರುವ 
“ಯಶ್ನಂದಸಾಂ.... ಅಮೃತಸ್ಯ ದೇವಧಾರಣೋ ಭೂಯಾಸಂ” ಎ೦ಬ ಮಂತ್ರದ ಹಿಂದೆ 


“ದಹರಂ ವಿಪಾಷ್ಕಂ” “ಪದ್ಮಕೋಶ೦” ಮುಂತಾದ ಶ್ರುತಿಗಳು ಹೃದಯಕಮಲವನ್ನು ತೋರಿಸಿ 
“ತಸ್ಯಾಂತೇ ಸುಷಿರಂ” ಎಂದು ಆ ಕಮಲದಲ್ಲಿ ಅತಿ ಸೂಕ್ಷ್ಮವಾದ ಪ್ರದೇಶವನ್ನು ತೋರಿಸುತ್ತ 
ಮುಂದೆ “ತಸ್ಯ ಮಧ್ಯೇ ಮಹಾವಸ್ನೀ” ಎಂದು ಆರ೦ಭಮಾಡಿ “ತಸ್ಯಾಶ್ವಿಖಾಯಾ ಮಧ್ಯೇ 
ಪರಮಾತ್ಮಾ ವ್ಯವಸ್ಥಿತಃ” ಎ೦ದು ಬ್ರಹ್ಮರಂಧ್ರದಲ್ಲಿ ಪರಮಾತ್ಮನಿರುವನೆಂದು ಹೇಳುತ್ತದೆ. ಈ 
ವಾಕ್ಯಗಳ ಪರ್ಯಾಲೋಚನೆಯಿ೦ದ ಮುಂದಿರುವ “ಯಶ್ನಂದಸಾಂ.... ಅಮೃತಸ್ಯ 
ದೇವಧಾರಣೋ ಭೂಯಾಸಂ” ಎಂಬ ಮಂತ್ರಕ್ಕೂ ಬ್ರಹ್ಮರಂದ್ರಸ್ಥನಾದ 
ಜ್ಯೋತಿರ್ಲಿಂಗಧಾರಣವೆಂಬ ಅರ್ಥವೇ ಸಾಧುವಾದುದು. ಹಾಗಿಲ್ಲದೆ ಇಷ್ಟಲಿಂಗಧಾರಣವೆಂದು 
ಅರ್ಥಮಾಡುವುದಾದರೆ ಪೂರ್ವೋತ್ತರ ಶ್ರುತಿವಾಕ್ಯಗಳಿಗೆ ವಿರೋಧವು 
ಸ೦ಭವಿಸಬೇಕಾಗುವುದು. ಇದಲ್ಲದೆ ಈ ಶ್ರುತಿಯಲ್ಲಿಲಿ೦ಗವೆ೦ಬ ಪದವೂ ಸಹ ಕಾಣುವುದಿಲ್ಲ 

ಸಮಾಧಾನ:- “ಯಶ್ಚಂದಸಾಂ ಜ್‌ ದೇವಧಾರಣೋ ಭೂಯಾಸಂ” ಎ೦ಬ ಮಂತ್ರಕ್ಕೆ 
ಇಷ್ಟಲಿಂಗಧಾರಣವೆಂಬ ಅರ್ಥವೇ ನ್ಯಾಯವಾದುದು. ಹೇಗೆಂದರೆ “ಪದ್ಮಕೋಶಪ್ರತೀಕಾಶ೦, 
ತಸ್ಯಾಂತೇ ಸುಷಿರಂ, ಪರಮಾತ್ಮಾ ವ್ಯವಸ್ಥಿತಃ” ಇತ್ಯಾದಿ ಸೂಕ್ಷ್ಮ ಬ್ರಹ್ಮೋಪಾಸನೆಯನ್ನು ಹೇಳುವ 
ಶ್ರುತಿಗಳು “ಅಮೃತಸ್ಯ” ಎಂಬ ಶ್ರುತಿಗೆ ಹೇಗೆ ಪೂರ್ವಶ್ರುತಿಗಳಾಗಿರುತ್ತವೆಯೋ ಹಾಗೆ 
“ಸರ್ವಲಿಂಗಂ ಸ್ಥಾಪಯತಿ” ಎಂಬ ಶ್ರುತಿಯೂ ಸಹ ಪೂರ್ವಶ್ರುತಿಯಾಗಿರುವುದರಿ೦ದ ಈ 
ಶ್ರುತಿಯಲ್ಲಿ ಹೇಳಿರುವ ಇಷ್ಟಲಿಂಗಧಾರಣದಿಂದಾಗುವ ಮೋಕ್ಷರೂಪವಾದ ಪ್ರಯೋಜನವನ್ನು 
ತೋರಿಸದೇಹೋದರೆ ಇಂತಹ ಇಷ್ಟಲಿ೦ಂಗಧಾರಣದ ವಿಷಯದಲ್ಲಿ ಯಾರಿಗೂ 
ಪ್ರವೃತ್ತಿಯಾಗಲಾರದು. ಆದುದರಿಂದ ಲಿಂಗಧಾರಣದಿಂದಾಗುವ ಪ್ರಯೋಜನವನ್ನು 
ತೋರಿಸುವುದಕ್ಕಾಗಿ “ಅಮೃತಸ್ಯ ಜೀವಧಾರಣೋ ಭೂಯಾಸಂ” ಎ೦ಬ ಉತ್ತರ ವಾಕ್ಯವು 
ಹೊರಟಿರುವುದೆಂದು ಹೇಳುವುದರಿಂದ  ಪೂರ್ಮೋತ್ತರವಾಕ್ಯಗಳಿಗೆ ವಿರೋಧವು 
ಸ೦ಭವಿಸುವುದಿಲ್ಲವೆ೦ದು ತಿಳಿಯತಕ್ಕುದು. 

ಶಂಕೆ:- 

ಜ್ಞಾನಂ ಮಹೇಶ್ವರಾದಿಚ್ಛೇನುಕ್ತಿಮಿಚ್ಛೇಜೃನಾರ್ದನಾತ್‌ | 

ಸ್ಮೃತಿ) 

ಜ್ಞಾನವನ್ನು ಶಿವನಿಂದ ಪಡೆಯಬೇಕು, ಮುಕ್ತಿಯನ್ನು ನಾರಾಯಣನಿಂದ 

ಪಡೆಯಬೇಕು, ಎಂಬ ವಾಕ್ಕಪರ್ಯಾಲೋಚನೆಯಿಂದ ಪರಮಪುರುಷಾರ್ಥವೆನಿಸಿದ ಮೋಕ್ಷ 


ಸುಖವನ್ನುಂಟುಮಾಡುವ ಶಕ್ತಿಯು ನಾರಾಯಣನಿಗಲ್ಲದೆ ಶಿವನಿಗಿಲ್ಲವೆ೦ದು 
ತಿಳಿದುಬರುವುದರಿ೦ದ ಲಿ೦ಗಧಾರಣವು ಮುಕ್ತಿಸಾಧನವಲ್ಲ; 

ಸಮಾಧಾನ:- 

ಜ್ಞಾತ್ವಾ ಶಿವಂ ಶಾಂತಿಮತ್ಯಂತಮೇತಿ 

ಈಶಂ ಜ್ಞಾತ್ವಾ ಅಮೃತಾ ಭವಂತಿ 

ಶಿವ ಏಕೋ ಧ್ಯೇಯಶ್ಚಿವಂಕರಸ್ಪರ್ವಮನ್ಯತ್ನರಿತ್ಯಜ್ಯ | | 

(ಶ್ವೇತಾಶ್ವತರ, ಅಥರ್ವಶಾಖಾ) 

ಪರಶಿವನನ್ನು ತಿಳಿದು ಶಾಂತಿಯ (ಮುಕ್ತಿಯ) ನ್ನು ಪಡೆಯುವನು. ಶಿವನನ್ನು 
ತಿಳಿದವರು ಮೋಕ್ಷವನ್ನು ಹೊಂದುವರು. ಶಿವನೋರ್ವನೇ ಸರ್ವಶುಭಾವಹನಾದುದರಿಂದ 
ಇತರ ದೇವತಾದಿಗಳನ್ನು ತ್ಯಜಿಸಿ ಶಿವನನ್ನೇ ಧ್ಯಾನಿಸಬೇಕು. 

ಹೀಗೆ ಅನಂತ ಶ್ರುತಿಗಳು ಶಿವನಿಗೆ ಮೋಕ್ಷದಾಯಕತ್ವವನ್ನು ಹೇಳಿರುವುದರಿಂದ ಇಲ್ಲಿ 
ಶ್ರುತಿಗಳಿಗೂ, ಸ್ಕೃತಿಗಳಿಗೂ ವಿರೋಧವು೦ಟಾಗುವುದರಿ೦ದ ಯಾವುದಕ್ಕೆ ಪ್ರಾಮಾಣ್ಯವನ್ನು 
ಹೇಳಬೇಕೆಂದು ಸಂಶಯವನ್ನು ಪರಿಹರಿಸುವುದಕ್ಕಾಗಿ ಪೂರ್ವಮೀಮಾಂಸಾಶಾಸ್ತ್ರಕಾರರು 
“ವಿರೋಧಾಧಿಕರಣ” ಎ೦ಬ ಒಂದು ನ್ಯಾಯವನ್ನುತೋರಿಸಿರುತ್ತಾರೆ. ಏನಂದರೆ 

“ವಿರೋಧೇ ತ್ವನಪೇಕ್ಷಂ ಸ್ಯಾದಸತಿಹ್ಯನುಮಾನ೦” 
ಶ್ರುತಿಗಳಿಗೂ, ಸ್ಕೃತಿಗಳಿಗೂ ಪರಸ್ಪರ ವಿರೋಧ ಸಂಭವಿಸಿದರೆ ಶ್ರುತಿಗಳೇ ಪ್ರಬಲಗಳಾಗುತ್ತವೆ. 
ಅಂತಹ ಶ್ರುತಿವಾಕ್ಯಗಳಿಲ್ಲದ ಸ್ಥಲದಲ್ಲಿ ಸ್ಮೃತಿವಾಕ್ಯಗಳೇ ಪ್ರಬಲಗಳಾಗುತ್ತವೆ. 

ಉದಾಹರಣೆ:- 

“ಔದುಂಬರೀಂ ಸ್ಪೃಶನ್ನುದ್ಗಾಯೇತ್‌” 
ಯಾಗಪ್ರಕರಣದಲ್ಲಿ ಔದುಂಬರ (ಅತ್ತಿ) ವೃಕ್ಷವನ್ನು ಮುಟ್ಟಿ ಗಾನಮಾಡಬೇಕೆ೦ದು ಶ್ರುತಿಯು 
ಹೇಳಿರುತ್ತದೆ. 

“ಔದುಂಬರೀ ಸರ್ವಾವೇಷ್ಟವ್ಯಾ” 

ಔದುಂಬರ ವ್ಯಕ್ಷವನ್ನೆಲ್ಲಾ ಆಚ್ಚಾಧಿಸ(ಮುಚ್ಚ)ಬೇಕೆ೦ದು ಸ್ಮೃತಿಯು ಹೇಳುತ್ತದೆ. ಇಲ್ಲಿ 
ಶ್ರುತಿವಾಕ್ಕಕ್ಕೂ ಸ್ಕೃತಿವಾಕ್ಕಕ್ಕೂ ಪರಸ್ಪರವಿರೋಧವು ಸಂಭವಿಸುವುದು. ಆದರೆ ಶ್ರುತಿಯಲ್ಲಿ 


ಠ 


ಹೇಳಿರುವಂತೆ ಔದುಂಬರ ವೃಕ್ಷದ ಸ್ಪರ್ಶನವು ಮಾತ್ರ ಪ್ರಬಲವೊ? ಸ್ಕೃಶಿಯಲ್ಲಿ ಹೇಳಿರುವಂತೆ 


ಆ ಔದುಂಬರ ವ್ಯಕ್ಷವನ್ನೆಲ್ಲಾ ಆಚ್ಚಾಧಿಸುವುದೇ ಪ್ರಬಲವೊ? ಎಂಬ ಸಂ೦ಶಯವುಂಟಾಗಿ 
ಸ್ಪರ್ಶನವಿಧಾಯಕವಾದ ಶ್ರುತಿವಾಕ್ಯವೇ ಪ್ರಬಲವಾಗುವುದು. ಸರ್ವಾವೇಷ್ಟನ 
(ಆಚ್ಚಾಧಿಸುವುದು) ವಿಧಾಯಕವಾದ ಸ್ಕೃಿವಾಕ್ಕವು ದುರ್ಬಲವಾಗುತ್ತದೆ. ಅದರಂತೆ, 
“ಮುಕ್ತಿಮಿಚ್ಚೇತ್‌ ಜನಾರ್ದನಾತ್‌” 'ನಾರಾಯಣನಿ೦ದ ಮೋಕ್ಷವು ದೊರೆಯುತ್ತದೆ' ಎಂಬ 
ಸ್ಶ್ಮ ತಿವಾಕ್ಯಕ್ಕಿಂತಲೂ “ಶಿವ ಏಕೋ ದ್ಯೇಯಃ” “ದ್ಯಾಶಂ೦ ಜ್ಞಾತ್ವಾ ಅಮೃತಾ ಭವಂತಿ” ಇತ್ಯಾದಿ 
ಶ್ರುತಿವಾಕ್ಯ್ಕಗಳೇ ಪ್ರಬಲಗಳಾಗುತ್ತವೆಯಾದುದರಿ೦ದ ಶಿವಲಿಂಗಕ್ಕೆ ಮುಕ್ತಿದಾಯಕತ್ವವು 
ಸಿದ್ಧವಾಗುತ್ತದೆ. ಇದರಿಂದ “ಅಮೃತಸ್ಯ ದೇವಧಾರಣಃ...... ಗೋಪಾಯ” ಎಂಬ ಮಂತ್ರಕ್ಕೆ 
ಮೋಕ್ಷಸಾಧನೆಗಾಗಿ ಲಿಂಗವನ್ನು ಧರಿಸುವನೆ೦ಬ ಅರ್ಥವು ಸ್ಪಷ್ಟವಾಗುತ್ತದೆ. 
ಶಂಕೆ:- ಈ ಮಂತ್ರದಲ್ಲಿ “ಸ ಮೇಂದ್ರೋ ಮೇಧಯಾ ಸ್ವಕೋತು” 'ಶಿವಲಿಂಗವು 
ನನಗೆ ಪ್ರಜ್ಞಾಶಕ್ತಿಯನ್ನು ಕೊಡಲಿ' ಎ೦ಬುದೊ೦ದು ವಿಶೇಷ ಪದವಿರುತ್ತದೆ. ಈ ಪ್ರಜ್ಞಾಶಕ್ತಿ 
ಎಂಬುದು ದೇಹದೊಳಗಿನ ಅಂತಃಕರಣನಿಷ್ಠಧರ್ಮವೇ ಹೊರತು ಬಾಹ್ಯಪದಾರ್ಥವಲ್ವ 
ಆದುದರಿಂದ ಈ ಮಂತ್ರವು ದಹರಾಕಾಶದಲ್ಲಿರುವ ಜೋತಿರ್ಲಿಂಗೋಪಾಸನೆಯನ್ನು 
ಬೋಧಿಸುವುದಲ್ಲದೆ ಹೊರಗಿನ ಇಷ್ಟಲಿಂಗೋಪಾಸನೆಯನ್ನು ಬೋಧಿಸುವುದಿಲ್ಲ 
ಸಮಾಧಾನ:- 
“ಸ ನೋ ದೇವಶ್ಕುಭಯಾ ಸ್ಮೃತ್ಯಾ ಸ೦ಯುನಕ್ತು” 
(ತೈತ್ತಿರೀಯ) 
ಲಿಂಗಾಂಗಸಂಗಿನೋ ವತ್ಸಪುನರ್ಜನ್ಮನ ವಿದ್ಯತೇ | 
ಯುಗಪತ್‌ಜ್ಞಾನ ಸಂಸಿದ್ಧಿಸ್ಸ್ಯಾತ್ತತೋ ಮೋಕ್ಷಮವಾಪ್ತುಯಾತ್‌ || 
(ಶ೦ಕರ ಸಂಹಿತೆ) 
ಇತ್ಯಾದಿ ಪ್ರಮಾಣಗಳಿಂದ ಪರಶಿವಬ್ರಹ್ಮವು ಸರ್ವಸಾಮರ್ಥ್ಯವುಳ್ಳುದೂ, 
ಸರ್ವವ್ಯಾಪಕವಾದುದೂ ಆಗಿರುವುದರಿಂದ ಆ ಪರಶಿವಬ್ರಹ್ಮದ ಪರಿಚ್ಚಿನ್ನರೂಪವಾದ 
ಇಷ್ಟಲಿಂಗೋಪಾಸನೆಯು ಸಹ  ಮೋಕ್ಷರೂಪ ಮಹಾಫಲವನ್ನು ಕೊಡುವುದರಲ್ಲಿ 
ಶಕ್ತವಾಗಿರುತ್ತದೆ. 
ಶಂಕೆ-  ಬಾಹ್ಯಕರ್ಮಗಳು ಮೋಕ್ಷದಾಯಕಗಳಲ್ಲವಾದುದರಿಂದ ಅಂತಹ 
ಬಾಹ್ಯಕರ್ಮಗಳಲ್ಲೊ೦ಂದಾದ ಇಷ್ಟಲಿಂಗೋಪಾಸನೆಯು ಮೋಕ್ಷವನ್ನು ಕೊಡಲಾರದು. 


ಸಮಾಧಾನ:- 

“ಕರ್ಮಣೈವ ಹಿ ಸ೦ಸಿದ್ಧಿ ಮಾಸ್ಥಿತಾ ಜನಕಾದಯಃ” 

ಜನಕಾದಿ ಮಹರ್ಷಿಗಳು ಅಂತಹ ಬಾಹ್ಯಕರ್ಮಗಳನ್ನು ಮಾಡುವುದರಿಂದಲೇ 
ಮೋಕ್ಷವನ್ನು ಪಡೆದಿರುತ್ತಾರೆ. ಮತ್ತು ತೀರ್ಥಯಾತ್ರಾ ಗಂಗಾಸ್ಥಾನಾದಿ ಬಾಹ್ಯಕರ್ಮಗಳಿ೦ದ 
ಅನೇಕರು ಮೋಕ್ಷವನ್ನು ಪಡೆದಿರುತ್ತಾರೆ. ಬಾಹ್ಯಕರ್ಮಗಳು ಮುಕ್ತಿಗೆ ಸಹಕಾರಿಗಳೆಂದು ಅನೇಕ 
ಮಹರ್ಷಿಗಳು ಒಪ್ಪಿರುತ್ತಾರೆ. ಇ೦ತಹ ಬಾಹ್ಯಕರ್ಮಗಳೆಲ್ಲ ವ್ಯರ್ಥವಾಗಬೇಕಾಗುವುದರಿ೦ದ 
ಬಾಹ್ಯಕರ್ಮಗಳು ಮುಕ್ತಿಗೆ ಸಹಾಯವನ್ನು ಕೊಡುವುವೆ೦ದು ಒಪ್ಪಲೇಬೇಕು. ಆದುದರಿಂದ ಇಲ್ಲಿ 
ಸ್ಥೂಲದೇಹದಲ್ಲಿ ಧರಿಸಲ್ಪಟ್ಟ ಇಷ್ಟಲಿಂಗೋಪಾಸನೆಯೂ ಸಹ ಕ್ರಮವಾಗಿ ಆತ್ಮನಲ್ಲಿ ಒ೦ದು 
ಅದೃಷ್ಟವನ್ನುಂಟು ಮಾಡುವ ಮೂಲಕ ಮೋಕ್ಷವೆ೦ಬ ಮಹಾಫಲವನ್ನು ಕೊಡುತ್ತದೆ೦ದು 
ಸಿದ್ಧವಾಗುವುದು. ಇದಲ್ಲದೆ ಈ ಮಂತ್ರದಲ್ಲಿ “ಶರೀರಂ ಮೇ ವಿಚರ್ಷಣಂ” “ಜಿಹ್ಹಾ ಮೇ 
ಮಧುಮತ್ತಮಾ, ಕರ್ಣಾಭ್ಯಾ೦ ಭೂರಿವಿಶ್ರುತಂ” ಎಂದು ಸ್ಥೂಲದೇಹದಲ್ಲಿರುವ ನಾಲಿಗೆಗೆ 
ಮಧುರಭಾಷಣ ಮತ್ತು ಕಿವಿಗಳಿಗೆ ಶಾಸ್ತ್ರ ಶ್ರವಣಗಳ ಮೂಲಕ ಪರಿಶುದ್ಧಿಯನ್ನೂ 
ಪ್ರಾರ್ಥಿಸುವುದರಿ೦ದ “ಯಶ್ನಂದಸಾಂ.... ಗೋಪಾಯ” ಎ೦ಬೀ ಮಂತ್ರವು ಇಷ್ಟಲಿಂಗಧಾರಣ 
ಪರವಾಗುವುದೆ೦ಬುದು ನಿರ್ವಿವಾದವಾಗಿದೆ. ಈ ವಿಷಯದಲ್ಲಿ 

ವೈದಿಕತ್ಸಂ ಯಥಾ ವಹ್ನೇಃ ಸರ್ವ ವೇದಪ್ರಮಾಣತಃ | 

ತಥಾ ವೈದಿಕಸಿದ್ದತ್ವಾದ್ವೈದಿಕಂ ಲಿಂಗಧಾರಣಮ್‌ || 

ವೇದವೇದಾ೦ತಶಾಸ್ತ್ರೇಷು ಪುರಾಣೇಷ್ಟಾಗಮೇಷು ಚ | 

ಬ್ರಾಹ್ಮಣಸ್ಯ ಸಮಾಖ್ಯಾತಂ ಲಿ೦ಂಗಧಾರಣಮುತ್ತಮಮ್‌ || 

ವೇದೋತ್ತಮೇ ಯಜುರ್ವೇದೇ ತೈತ್ತಿರೀಯೇ ವಿಶೇಷತಃ | 

ಮೋಕ್ಷಾರ್ಥಿನಾಂ ಮುಕ್ತಿಹೇರ್ತುಲಿಂಗಧಾರಣಮೀರ್ಯತೇ || 

ಛ೦ದೋಭ್ಯಸ್ಪರ್ವದೇವೇಭ್ಯೋ ಹ್ಯಮೃತಾತ್ನಂಬಭೂವ ಹಿ | 

ಇಂದ್ರಸ್ತು ಪರಮೈಶ್ಚರ್ಯಶಾಲೀ ಸಾ೦ಬಸ್ತ್ರಿಲೋಚನಃ || 

ಮಾಂ ಮೇಧಯಾ ಚ ಸೃಣೋತು ಪ್ರೀಣಯತ್ವಥ ವಿಶ್ರುತಮ್‌ | 

ಅಮೃತಸ್ಯ ಮೋಕ್ಷಲಾಭಾಯ ಸರ್ವದೇಹೇಷು ಸರ್ವದಾ || 


ದೇಹಸ್ಯಲಿಂಗರೂಪಸ್ಯ ಶಿವಸ್ಯ ಪರಮಾತ್ಮನಃ | 


ಧಾರಣ೦ ತದ್ಧೃತಿರ್ಯಸ್ಯ ದೇವಧಾರಣ ಇಷ್ಯತೇ || 

ತಸ್ಮಾಚ್ಚರೀರಂ ಮೇ ಲೋಕೇ ವಿಚರ್ಷಣಮಕಿಲ್ಲಿಷಮ್‌ | 

ಜಿಹ್ವಾ ಮೇ ರಸನಾ ಭೂಯಾನ್ಯ್ಕಧುರಾಲಾಪಭಾಷಿಣೇ || 

ಕರ್ಣಾಭ್ಯಾಂ ಶ್ರೋತ್ರಯುಗ್ಕೇನ ಭೂರಿ ವಿಶ್ರತಮಸ್ಕ್ಯಹಮ್‌ | 

ಬ್ರಾಹ್ಮಣಃ ಪಾರ್ವತೀಶಸ್ಯ ಕೋಶಾಧಿಷ್ಠಾನಮೇವ ಹಿ || 

ಅಸೇರಿವ ಯದಾ ಲೋಕೇ ಪ್ರಜ್ಞಯಾ ಮೇಧಯಾ ವೃತಃ | 

ಶ್ರುತಂ ತಚ್ಛ್ರವಣಾದೀನಿ ಮೇ ಗೋಪಯ ಪ್ರಯತ್ನತಃ | | 

(ಲಿಂಗಪುರಾಣ) 

ಅಗ್ನಿದೇವತೆಯು ಹೇಗೆ ವೇದೋಕ್ತವಾದುದೋ ಹಾಗೆ ಸ್ಥೂಲದೇಹದಲ್ಲಿ ಲಿಂಗವನ್ನು 
ಧರಿಸುವುದೂ ವೇದೋಕ್ತವಾದುದರಿಂದ ಲಿಂಗಧಾರಣಕ್ಕೆ ವೈದಿಕತ್ವವು ಸಿದ್ಧವಾಗುವುದು. 
ವೇದೋಪನಿಷತ್ತುಗಳಲ್ಲಿಯೂ, ಸ್ಕಾಂದಾದಿ  ಮಹಾಪುರಾಣಗಳಲ್ಲಿಯೂ, ಬ್ರಾಹ್ಮಣನಿಗೆ 
ಲಿಂಗಧಾರಣವು ಹೇಳಲ್ಬಟ್ಟಿರುತ್ತದೆ. ಯಗಾದಿ ನಾಲ್ಕು ವೇದಗಳಲ್ಲಿ ಉತ್ತಮವಾದ 
ಯಜುರ್ವೇದದ ತೈತ್ತಿರೀಯ ಶಾಖೆಯಲ್ಲಿ “ಯಶ್ಚಂದಸಾಂ...ಗೋಪಾಯ” ಎಂಬ ಮಂತ್ರವು 
ಶಿವಲಿಂಗಧಾರಣವು ಮುಕ್ತಿಗೆ ಸಾಧನವಾದುದೆ೦ದು ಬೋಧಿಸಿರುತ್ತದೆ. ಯಾವ ವಸ್ತುವು ಸಕಲ 
ವೇದಗಳಿಗೆ ಅಧಿಪತಿಯಾಗಿರುವುದೋ ಅ೦ತಹ ಪರಮೈಶ್ಚರ್ಯಶಾಲಿಯಾದ ಶಿವಲಿಂಗವು 
ನನಗೆ ಪ್ರಜ್ಞಾಶಕ್ತಿಯನ್ನೀಯಲಿ. ದೇವ ಶಬ್ದವಾಚ್ಯವಾದ ಆ ಲಿಂಗವನ್ನು ಮೋಕ್ಷಕ್ಕೋಸ್ಕರ 
ದೀಕ್ಷೆಯಿ೦ದ ಪರಿಶುದ್ಧವಾದ ದೇಹದಲ್ಲಿಧರಿಸುವುದರಿ೦ದ ಈ ದೇಹವು ಪಾಪಶೂನ್ಯವಾದುದು. 
ನನ್ನ ನಾಲಗೆಯು ಮಧುರ ಭಾಷಣಗಳನ್ನಾಡುವುದು. ಕಿವಿಗಳು ಶಿವಜ್ಞಾನಯೋಗ್ಯವಾದ 
ಕಾರಣಸಮೂಹವುಳವುಗಳು. ಕತ್ತಿಯ ಒರೆಯು ಕಕ್ತಿಗೆ ಆಶ್ರಯವಾಗಿರುವಂತೆ ಈ ಇಷ್ಟಲಿ೦ಗವು 
ಆ ನಿಷ್ಕಲನಾದ ಶಿವನಿಗೆ ಆಶ್ರಯವಾಗಿರುತ್ತದೆ. ಈ ಲಿಂಗವು ಸಂಸಾರದಲ್ಲಿ ಮುಳುಗಿರುವ ನನಗೆ 
ಜ್ಞಾನವೈರಾಗ್ಯಗಳನ್ನುಂಟುಮಾಡಿ ಮುಕ್ತಿಸ೦ಪತ್ತನ್ನೀಯಲಿ. 

ಹೀಗೆ ಮಂತ್ರದಲ್ಲಿರುವ ಶರೀರ, ಕರ್ಣ, ಜಿಹ್ಹಾದಿ ಪದಗಳನ್ನೇ ತೆಗೆದುಕೊ೦ಡು ಶ್ರೀ 
ಭಗವಾನ್‌ ವ್ಯಾಸಮಹರ್ಷಿಯು ಇಷ್ಟಲಿಂಗಧಾರಣಪರವಾಗಿ ಅನುವಾದ ಮಾಡಿರುವುದನ್ನು 
ನೋಡಿದರೆ ಲಿಂಗಧಾರಣವು ವೇದೋಕ್ತವಾದುದೆಂದು ಹೇಳುವಲ್ಲಿ ಸಂಶಯವಿಲ್ಲ ಮತ್ತು 

ರುದ್ರೋ ಭೂತ್ವಾ ಯಜೇದ್ರುದ್ರಂ ನಾರುದ್ರೋ ರುದ್ರಮರ್ಚಯೇತ್‌ | 


ಪ್ರಾಣಲಿ೦ಂಗಾ೦ಗಸ೦ಬ೦ಧೀ ಸ ರುದ್ರೋ ನಾತ್ರ ಸಂಶಯಃ || 
(ಶ೦ಕರ ಸಂಹಿತೆ) 

ತಾನು ರುದ್ರನಾಗಿ ರುದ್ರನನ್ನು ಪೂಜಿಸಬೇಕು, ರುದ್ರನಾಗದೆ ರುದ್ರನನ್ನು 
ಪೂಜಿಸಬಾರದು. ಯಾವನು ದೀಕ್ಷಾಸಂಸ್ಕಾರದಿ೦ದ ಪರಿಶುದ್ಧನಾಗಿ ಸ್ಥೂಲದೇಹದಲ್ಲಿ 
ಇಷ್ಟಲಿಂಗವನ್ನು ಧರಿಸುತ್ತಾನೆಯೋ ಅವನೇ ರುದ್ರ ಸ್ವರೂಪನು ಎಂದು 
ಸ್ವಾಂದಪುರಾಣಾಂತರ್ಗತ ಶಂಕರ ಸಂಹಿತೆಯಲ್ಲಿ ಹೇಳಿರುವುದರಿಂದ ದೇಹವು ಲಿಂಗ 
ವಿಶಿಷ್ಠವಾಗಿರುವುದರಿಂದ ಈ ದೇಹದಲ್ಲಿರುವ ನಾಲಗೆ ಮುಂತಾದ ಅವಯವಗಳಿಗೆ 
ಪಟುತ್ವವನ್ನು ತೋರಿಸುವುದಕ್ಕಾಗಿ ಇಷ್ಟಲಿಂಗದ ಭೇದವೆನಿಸಿದ ಗುರುಲಿ೦ಗವು ಸ್ವಭಾವಿಕವಾಗಿ 
ಜಲ ತತ್ತ್ವ್ವಾಭಿಮಾನಿಯಾಗಿರುವುದರಿ೦ದ ನಾಲಗೆಯಲ್ಲಿ ನೆಲಸಿ ರಸಾಸ್ಟಾದನ ಮಾಡುತ್ತ 
ಮಧುರಭಾಷಣಗಳನ್ನಾಡುತ್ತಿರುವದು. ಭಾವಲಿಂಗದ ಅವಯವವೆನಿಸಿದ ಪ್ರಸಾದಲಿಂಗವು 
ಸ್ವಭಾವವಾಗಿ  ಆಕಾಶತತ್ತ್ಯಾಭಿಮಾನಿಯಾದುದರಿಂದ ಶ್ರೋತ್ರೇ೦ದ್ರಿಯದಲ್ಲಿ ನೆಲೆಸಿ 
ಶಬ್ದಗ್ರಹಣಮಾಡುತ್ತ ಶ್ರವಣಸಿದ್ಧಿಯನ್ನು ಪಡೆವುದು. ಹೀಗೆ ಇಷ್ಟಲಿ೦ಗಧಾರಣದಿ೦ದ ತನ್ನಲ್ಲಿ 
ರುದ್ರತ್ಹಪ್ರಾಪ್ತಿಯಿ೦ದ ರುದ್ರನನ್ನು ಆರಾಧಿಸುವುದಕ್ಕಾಗಿ “ಜಿಹ್ವಾ ಮೇ ಮಧುಮತ್ತಮಾ” 
“ಕರ್ಣಾಭ್ಯಾಂ ಭೂರಿ ವಿಶ್ರುತಂ” ಎಂದು ವಾಕ್ಚಟುತ್ವ ಶ್ರವಣಯೋಗ್ಯತ್ವಾದಿಗಳನ್ನು 
ಪ್ರಾರ್ಥಿಸಿರುತ್ತದೆ. 

ಶಂಕೆ:- ಈ ಮಂತ್ರದಲ್ಲಿ “ವಿಶ್ಚರೂಪಃ” “ಬ್ರಹ್ಮಣಃ” ಎಂಬ ಸಾಧಾರಣ ಪದಗಳು 
ಕಾಣುವುದರಿಂದ ಸರ್ವಕಾರಣವಾದ, ಅಪರಿಚ್ಚಿನ್ನವಾದ ಇಷ್ಟಲಿಂಗಧಾರಣಪರವೆಂದು 
ಹೇಳಲವಕಾಶವಿಲ್ಲ | 

ಸಮಾಧಾನ:- 

“ಪ್ರಾಂಚೋತಹಂ, ಪ್ರತ್ಯಂಚೋತಹಂ ಪ್ರಾಚೀನೋತಹಂ, ಅರ್ವಾಚೀನೋತಹಂ” 

ನಾನು ಪೂರ್ವದಿಕ್ಕಿನಲ್ಲಿರುವೆನು. ನಾನು ಪಶ್ಚಿಮ ದಿಕ್ಕಿನಲ್ಲಿರುವೆನು. ನಾನು 
ಪುರಾತನಕಾಲದಲ್ಲಿದ್ದೆನು. ಈಚೆಗೂ ಇರುವೆನು ಇತ್ಯಾದಿ, ಶ್ರುತಿಗಳು ಬ್ರಹ್ಮವು ವಸ್ತುತಃ 
ಅಪರಿಚ್ಛಿನ್ನವಾದರೂ ಭಕ್ತಾನುಗ್ರಹಕ್ಕಾಗಿ ಆಯಾಯ ಸಮಯಗಳಲ್ಲಿ ಒ೦ದೊ೦ದು ಆಕಾರವನ್ನು 
ಹೊಂದುವುದೆಂದು ಹೇಳುವುದರಿಂದ ಲಿಂಗಕ್ಕೆ ವಿಶ್ವರೂಪತ್ವವೂ ಬ್ರಹೃತ್ವವೂ ಸಿದ್ಧಿಸುವುದು. ಈ 
ವಿಷಯದಲ್ಲಿ 


ಪರಬ್ರಹ್ಮ ಮಹಾಲಿ೦ಗ೦ ಪ್ರಪ೦ಚಾತೀತಮವ್ಯಯಮ್‌ | 

ತದೇವ ಸರ್ವಭೂತಾನಾಮಂ೦ತಸ್ತ್ರಿಸ್ಥಾನಗೋಚರಮ್‌ || 

ಮೂಲಾಧಾರೇ ಚ ಹೃದಯೇ ಭ್ರೂಮಧ್ಯೇ ಸರ್ವದೇಹಿನಾಮ್‌ | 

ಜ್ಯೋತಿರ್ಲಿಂಗ೦ ಸದಾ ಭಾತಿ ಯದ್ಭಹ್ಯೇತ್ಯಾಹುರಾಗಮಾಃ | 

ಅಪರಿಚ್ಛಿನ್ನಮವ್ಯಕ್ತಂ ಲಿಂಗಂ ಬ್ರಹ್ಮಸನಾತನಮ್‌ | 

ಉಪಾಸನಾರ್ಥಮಂತಸ್ಥಂ ಪರಿಚ್ಚಿನ್ನಂ ಸ್ವಮಾಯಯಾ || 

(ಸಿದ್ಧಾಂತ ಶಿಖಾಮಣಿ ಪ. ೬) 

ಪರಬ್ರಹ್ಮನಾಮಕವಾದ.. ಆ ಮಹಾಲಿಂಗವು ಪ್ರಪಂಚಾತೀತವಾಗಿಯೂ, 
ನಾಶರಹಿತವಾಗಿಯೂ ಇರುವುದು. ನಿಖಿಲಪ್ರಾಣಿಗಳ ಆಧಾರ, ಹೃದಯ, ಭ್ರೂಮಧ್ಯಗಳೆಂಬ 
ಮೂರು ಸ್ಥಾನಗಳಲ್ಲಿ ಬೆಳಗುತ್ತಿರುವುದು. ಆಗಮಗಳು ಯಾವುದನ್ನು ಬ್ರಹ್ಮನೆಂದು 
ಹೇಳುತ್ತವೆಯೋ ಆ ವಸ್ತುವೇ ಅಪರಿಚ್ಛಿನ್ನವೂ ಅವ್ಯಕ್ತವೂ, ಸನಾತನವೂ, ಅ೦ತಸ್ಥಿತವೂ ಆದ 
ಜ್ಯೋತಿರ್ಲಿಂಗವೆನಿಸುತ್ತದೆ. ಭಕ್ತರ ಉಪಾಸನಾಸಿದ್ದಿಗಾಗಿ ತನ್ನಲ್ಲಿ ಅವಿನಾಭಾವದಿ೦ದ ಇರುವ 
ಮಾಯಾಶಕ್ತಿಯಿಂದ ವಿಭಾಗವನ್ನು ಹೊಂದಿತು ಎಂದು ಶ್ರೀ ರೇಣುಕ ಭಗವತ್ಪಾದರು 
ಉಪದೇಶಿಸಿರುತ್ತಾರೆ. 

ಶಂಕೆ:- ಈ ಶ್ರುತಿಯಲ್ಲಿ “ಗೋಪಾಯ” ಎ೦ದು ಮಧ್ಯಮ ಪುರುಷದ ಏಕವಚನವನ್ನು 
ಪ್ರಯೋಗಿಸಿರುವುದರಿ೦ದ ಇದು ಸ೦ಬೋಧನ ವಿಭಕ್ತಿಯನ್ನು ಅಪೇಕ್ಷಿಸುತ್ತದೆ. “ದೇವಧಾರಣೋ 
ಭೂಯಾಸಂ” ಎಂಬ ವಾಕ್ಯದಲ್ಲಿ “ದೇವ” ಎ೦ದು ಪದವಿಭಾಗಮಾಡಿ ಎಲೈ ದೇವನೇ ಮೇ- 
ನನ್ನನ್ನು ಗೋಪಾಯ- ರಕ್ಷಿಸು, ಅಮೃತಸ್ಯ: ಮೋಕ್ಷಕ್ಕಾಗಿ, ಧಾರಣಃ- ಭರಿಸುವವನಾಗಿ 
ಭೂಯಾಸಂ- ಆಗುವೆನು. ಎಂದು ಸಾಮಾನ್ಯವಾಗಿ ಅರ್ಥವಾಗುವುದಲ್ಲದೆ 
ಲಿಂಗಧಾರಣರೂಪವಾದ ವಿಶೇಷಾರ್ಥವನ್ನು ಹೇಳಲು ಆಗುವುದಿಲ್ಲ 

ಸಮಾಧಾನ:- “ದೇವಧಾರಣೋ ಭೂಯಾಸಂ” ಎಂಬ ವಾಕ್ಯದಲ್ಲಿರುವ “ದೇವ” 
ಎ೦ಬ ಪದವನ್ನು ಸ೦ಬೋಧನ ವಿಭಕ್ತಿಯನ್ನಾಗಿ ಮಾಡಿ ದೂರದಲ್ಲಿರುವ “ಗೋಪಾಯ” ಎಂಬ 
ಕ್ರಿಯಾಪದದಲ್ಲಿ ಅನ್ವಯಿಸುವುದಕ್ಕಿಂತಲೂ “ದೇವ” “ಧಾರಣ” ಈ ಎರಡು ಪದಗಳನ್ನು 
ಸಮಾಸಪದಮಾಡಿ ದೇವಪದವನ್ನು ಸಮೀಪದಲ್ಲಿರುವ ಧಾರಣಪದದಲ್ಲಿ ಅನ್ವಯಿಸುವುದೇ 
ಉತ್ತಮವಾಗಿದೆ. ಹಾಗಿಲ್ಲದೆ “ಗೋಪಾಯ” ಎಂಬ ಕ್ರಿಯಾಪದದಲ್ಲಿ ಅನ್ಹಯಿಸುವುದಾದರೆ 


ದೂರಾನ್ನಯದೋಷವುಂಟಾಗುತ್ತದೆಯಲ್ಲದೆ ಮೀಮಾಂಸಾಶಾಸ್ತ್ರದಲ್ಲಿ ಹೇಳಿದ 
“ಅಪರಿಮಿತಾಧಿಕರಣ” ನ್ಯಾಯಕ್ಕೂ (ಪುಟ ೨೪) ವಿರೋಧವಾಗುತ್ತದೆ. ಮತ್ತು “ಗೋಪಾಯ” 
ಎ೦ಬ ಕ್ರಿಯಾಪದದ ಸಮೀಪದಲ್ಲಿ “ಬ್ರಹ್ಮಣಃ” ಎಂಬುದೊಂದು ಪದವಿರುತ್ತದೆ. ಷಷ್ಟ್ಯಂತವಾದ 
ಬ್ರಹ್ಮಪದವನ್ನು ವಿಭಕ್ತಿವ್ಯತ್ಯಾಸದಿ೦ದ ಸ೦ಬೋಧನಾವಿಭಕ್ತಿಯನ್ನಾಗಿಮಾಡಿ “ಎಲೈ ಬ್ರಹ್ಮವೇ? 
ಮೇ-ನನ್ನನ್ನು ಗೋಪಾಯ-ರಕ್ಷಿಸು. ಎ೦ದು ಅರ್ಥಮಾಡುವುದರಿ೦ದ ಸ೦ಬೋಧನಾ ವಿಭಕ್ತಿಯ 
ಲಾಭವುಂಟಾಗುತ್ತದೆ. ಮತ್ತು ಸಂಯೋಗ ಎಂಬ ಅರ್ಥವನ್ನು ಕೊಡುವ ಧಾರಣಪದವನ್ನು 
“ಅಮೃತ” ಎ೦ಬ ಪದದಲ್ಲಿ ಅನ್ವಯಿಸುವುದು ಸಹ ಪ್ರಯೋಜನಕರವೂ ಅಲ್ಲ. ಆದುದರಿಂದ 
ದೇವಪದವನ್ನುಧಾರಣ ಪದದಲ್ಲಿ ಅನ್ವಯಿಸುವುದೇ ಸರ್ವೋತ್ತಮವಾದುದು. ಈ ವಿಷಯದಲ್ಲಿ 

ಯೂಯಂ ಶ್ರದ್ಧಾನ್ವಿತಾ ವಿಪ್ರಾಃ ಪ್ರಾಣಲಿ೦ಗಾ೦ಗಸಂಗಿನಃ | 

ಸ್ಥಾಪಯಧ್ವಮಿಮಂ ಮಾರ್ಗಂ ಭುಕ್ತಿಮುಕ್ತಿಫಲಪ್ರದಮ್‌ | | 

ಮಂಗಲಾತ್ಮಶಿವಲಿಂಗಧಾರಣಂ | 

ಸಂಗವರ್ಜಿತತನುಃ ಕುರುತೇ ಯಃ || 

ಅಂಗಜೌರ್ವದಹನಂ ಭವಸಿಂಧುಂ | 

ಸಂಗಭಂಗತರಳಂ ಪ್ರತರೇತ್ರಃ | | 

ಶಿವಭಕ್ತಾನ್‌ ಸದಾಚಾರನಿರತಾನ್‌ ಧೃತಲಿಂಗಕಾನ್‌ | 

ವಿಪ್ರಾನಾರಾಧಯ ಸದಾ ಭಸ್ಕರುದ್ರಾಕ್ಷಧಾರಿಣಃ | | 

(ಶಂಕರ ಸಂಹಿತೆ) 

ಹೀಗೆ ಅಲ್ಲಲ್ಲಿ ಇದೇ ಶ್ರುತ್ಯರ್ಥವನ್ನು ಬೋಧಿಸುವ ಅನ೦ತ ಛಾಯಾ ವಾಕ್ಯಗಳು 
ಕಂಡುಬರುತ್ತವೆ. ಆದುದರಿಂದ “ಯಶ್ಚಂದಸಾ೦” ಎ೦ಬ ಶ್ರುತಿಯು ಇಷ್ಟಲಿಂಗಧಾರಣವನ್ನೇ 
ವಿಧಾನಮಾಡುವುದು. | 


ಯಜುರ್ವೇದೀಯ ರುದ್ರಾನುವಾಕ-ಲಿಂಗಧಾರಣ 


ವಿದ್ಯಾಸು ಶ್ರುತಿರುತ್ಮೃಷ್ಟಾ ರುದ್ರೈಕಾದಶಿನೀ ಶ್ರುತೌ | 

ತತ್ರ ಪಂಚಾಕ್ಷರೀ ತಸ್ಯಾಂ ಶಿವ ಇತ್ಯಕ್ಷರದ್ವಯಮ್‌ || 

ವೇದದೊಳಗೆ ಯಜುರ್ವೇದವು ಶ್ರೇಷ್ಠವಾದುದು. ಅದರಲ್ಲಿ ಏಕಾದಶ ರುದ್ರವು ಶ್ರೇಷ್ಠ; 
ಅದರಲ್ಲಿ ಅಷ್ಟಮಾನುವಾಕವು ಶ್ರೇಷ್ಠ ಅಲ್ಲಿಯೂ ಪಂಚಾಕ್ಷರಿಯು ಶ್ರೇಷ್ಠ ಅದರಲ್ಲಿ “ಶಿವ” 
ಎ೦ಬ ಎರಡು ಅಕ್ಷರಗಳು ಪರಮಶ್ರೇಷ್ಠವು. 

ಎ೦ಬ ಪ್ರಮಾಣಾನುಸಾರವಾಗಿ ಸರ್ವಶ್ರೇಷ್ಠವಾದ ರುದ್ರೈಕಾದಶಿನಿಯಲ್ಲಿ 

ಯಾ ತೇ ರುದ್ರಶಿವಾತನೂರಘೋರಾತಪಾಪಕಾಶಿನೀ | 

ತಯಾ ನಸ್ತನು ವಾ ಶ೦ತಮಯಾ ಗಿರಿಶಂತಾಭಿಚಾಕಶೀಹಿ || 

(ಪ್ರಥಮಾನುವಾಕ) 
ಅವಯವಾರ್ಥ:- ಹೇರುದ್ರ-ದುಃಖನಾಶಕನಾದ ಎಲೈ ಶಿವನೇ, ತೇ-ನಿನ್ನ ಅಘೋರಾ- 
ಶಾ೦ತಾಕಾರವಾದ, ಶಿವಾ-ಮ೦ಗಲಸ್ವರೂಪವಾದ, ಯಾ ತನೂ*-ಯಾವ ಲಿ೦ಗರೂಪ ಶರೀರವು. 
ಅಪಾಪಕಾಶಿನೀ-ಅಪಾಪ-ಪಾಪಶೂನ್ಯರಾದ ಭಕ್ತರ ಶರೀರಗಳಲ್ಲಿ ಕಾಶಿನೀ- 
ಪ್ರಕಾಶಿಸುತ್ತಿರುವುದೋ. ಶ೦ತಮಯಾ-ಸುಖಪ್ರದವಾದ, ತನು ವಾ- ಸೂಕ್ಷ್ಮವಾದ. ತಯಾ-ಆ 
ಲಿ೦ಗರೂಪ ಶರೀರದಿ೦ದ, ನಃ- ನಮ್ಮದೇಹದಲ್ಲಿ- ಅಭಿಚಾಕಶೀಹಿ- ಪ್ರಕಾಶಿಸುವವನಾಗು. 
ಇಲ್ಲಿರುದ್ರ ಅಂದರ “ರೋದನಂ ದ್ರಾವಯತೀತಿ ರುದ್ರಃ” ಅಥವಾ “ರುದಂ ಅಜ್ಞಾನಂ 
ದ್ರಾವಯತೀತಿ ವಾ ರುದ್ರಃ” ಎ೦ಬ ವ್ಯುತ್ಪತ್ತಿಯ ಅನುಸಾರವಾಗಿ ಜನನ ಮರಣರೂಪ ಸಂಸಾರ 
ದುಃಖವನ್ನು ನಾಶಮಾಡುವುದರಿ೦ದಾಗಲಿ, ಜೀವಾತ್ಮನನ್ನು ಆವರಿಸಿದ ಮಲತ್ರಯವನ್ನು 
ನಾಶಗೊಳಿಸುವುದರಿಂದಾಗಲಿ “ರುದ್ರ” ಎ೦ಬ ಹೆಸರು೦ಟಾಗಿರುತ್ತದೆ. 

ಈ ಮಂತ್ರದಲ್ಲಿ “ಅಘೋರಾ” ಎಂಬ ಪದವು “ತನೂಃ” ಎಂಬ ಪದದಲ್ಲಿ 
ವಿಶೇಷಣವಾಗಿರುವುದರಿಂದ ಶಾಂತವಾದ ಶರೀರವೆಂಬ ಅರ್ಥವುಂಟಾಗುತ್ತದೆ. ಅಂದರೆ 
ಶಿವನಿಗೆ ಲಿಂಗ ಬೇರ ಎಂಬ ಎರಡು ಶರೀರಗಳಿರುತ್ತವೆ. ಇವುಗಳಲ್ಲಿ 
ಕರಚರಣಾದ್ಯವಯವಗಳಿ೦ದಲೂ, ಸರ್ಪ, ತ್ರಿಶೂಲ, ವ್ಯಾಘ್ರಾಜಿನಾದಿಗಳಿ೦ದಲೂ ಕೂಡಿರುವ 
ಶರೀರವೇ ಬೇರವು. ಪೀಠ, ಗೋಮುಖ, ವೃತ್ತ ದೈರ್ಫ್ಯ, ವಿಸ್ತಾರ ಎ೦ಬ ಪ೦ಚಸೂತ್ರಗಳಿ೦ದ 


ಕೂಡಿರುವುದೇ ಲಿಂಗವು. ಬೇರವು ಘೋರವಾದುದರಿ೦ದ ಸೋಮ ಎಂಬ ನಾಮವನ್ನು 
ಪಡೆದಿರುವುದು. ಲಿಂಗ ಅಘೋರವಾದುದರಿಂದ ರುದ್ರನೆ೦ಬ ನಾಮವನ್ನುಪಡೆದಿರುವುದು, ಇಲ್ಲಿ 
ಲಿಂಗಧಾರಣ, ಲಿಂಗಪೂಜಾ ವಿಧಾನವಾದರೋ ಕೇವಲ ಅಘೋರಮೂರ್ತಿಯೆನಿಸಿದ 
ಶಿವಲಿಂಗವನ್ನುದ್ದೇಶಿಸಿರುವುದಲ್ಲದೆ, ಘೋರವಾದ ಮೂರ್ತಿಯನ್ನುದ್ದೇಶಿಸಿರುವುದಿಲ್ಲ ಮತ್ತು 
“ಅಪಾಪೇಷು ಕಾಶತ ಇತಿ ಅಪಾಪಕಾಶಿನೀ” ಎಂದು ವಿಗ್ರಹಮಾಡುವುದರಿಂದ 
ತ್ರಿವಿಧದೀಕ್ಷೆಯಿಂದ ತ್ರಿವಿಧಮಲಗಳನ್ನು ನಾಶಗೊಳಿಸಿ ಪರಿಶುದ್ಧವಾದ ಶಿವಭಕ್ತರ ಹೃದಯದಲ್ಲಿ 
ಧರಿಸಲ್ಲಡುತಕ್ಕುದೆಂದು  ಸ್ಪಷ್ಟವಾಗುವುದರಿಂದ ಈ ಮಂತ್ರವು ದೇಹದಲ್ಲಿ 
ಶಿವಲಿಂಗಧಾರಣವನ್ನು ಪ್ರತಿಪಾದಿಸುವುದು. ಮತ್ತು “ಲಿಂಗಂ ತು ಶಿವಯೋರ್ದೇಹಃ” 
ಲಿಂಗಮೂರ್ತಿಯು  ಶಕ್ತಿಯಿಂದೊಡಗೂಡಿದ ಪರಶಿವನ  ನಿತ್ಯಾವಾಸಸ್ಥಾನವಾದ 
ದೇಹವಾಗಿರುವುದೆಂದು ಶಿವಾಗಮವು ಬೋಧಿಸುವುದು. ರೇಣುಕ ಭಗವತ್ಪಾದರು ಶಿಷ್ಯನ 
ಶಕ್ತಿಪಾತವನ್ನು (ಯೋಗ್ಯತೆ) ಪರೀಕ್ಷಿಸಿ ಕ್ರಿಯಾ, ಮನು, ವೇಧಾ ಎಂಬ ತ್ರಿವಿಧ ದೀಕ್ಷೆಗಳೆಂಬ 
ಸಾಧನಗಳಿಂದ ತ್ಯಾಗಾಂಗ ಭೋಗಾ೦ಗ, ಯೋಗಾಂಗಗಳೆಂಬ ಮೂರು ಶವೀರಗಳಲ್ಲಿ 
ಅನಾದಿಕಾಲದಿಂದ ಸಂಭವಿಸಿರುವ ಕಾರ್ಮ, ಮಾಯೀಯ, ಆಣವಗಳೆಂಬ ಮಲಗಳನ್ನು 
ಪರಿಹರಿಸಿ ಕ್ರಮದಿಂದ ಇಷ್ಟ ಪ್ರಾಣ, ಭಾವ ಎ೦ಬ ಮೂರು ಲಿಂಗಗಳನ್ನು ಧರಿಸಿ ಅವುಗಳ 
ಉಪಾಸನಾಕ್ರಮಗಳನ್ನು ಬೋಧಿಸಿ ಲಿಂಗಧಾರಣ ಮಹತ್ವವನ್ನು ಉಪದೇಶಿಸಿರುತ್ತಾರೆ. 

ಬ್ರಹ್ಮವಿಷ್ಣಾದಯೋ ದೇವಾ ಮುನಯೋ ಗೌತಮಾದಯಃ | 

ಧಾರಯಂತಿ ಸದಾ ಲಿಂಗಮುತ್ತಮಾಂಗೇ ವಿಶೇಷತಃ | | 

ಲಕ್ಷ್ಮಾದಿ ಶಕ್ತಯಸ್ಪರ್ವಾ ಶಿವಶಕ್ತಿವಿಭಾವಿತಾಃ | 

ಧಾರಯಂತ್ಯಳಿಕಾಗ್ರೇಷು ಶಿವಲಿಂಗಮಹರ್ನಿಶಮ್‌ || 

ವೇದಶಾಸ್ತ್ರ ಪುರಾಣೇಷು ಕಾಮಿಕಾದ್ಯಾಗಮೇಷು ಚ | 

ಲಿಂಗಧಾರಣಮಾಖ್ಯಾತಂ ವೀರಶೈವಸ್ಯ ನಿಶ್ಚಯಾತ್‌ || 

ಚತುರ್ಮುಖಬ್ರಹ್ಮ ವಿಷ್ಣು ಇ೦ದ್ರ ಅಗ್ನಿ ಮು೦ತಾದ ದೇವತೆಗಳು, ಗೌತಮ, ಕಣಾದ, 
ಕಪಿಲ, ಪತ೦ಜಲಿ ಮು೦ತಾದ ಮಹರ್ಷಿಗಳೂ, ತಮ್ಮಉತ್ತಮಾ೦ಗಗಳಲ್ಲಿಯೂ, ಲಕ್ಷ್ಮೀ, ಸರಸ್ವತೀ, 
ಶಚೀ, ಮು೦ತಾದ ಮಹಾಶಕ್ತಿಯರು ತಮ್ಮ ಹಣೆಗಳಲ್ಲಿಯೂ, ಶಿವಲಿಂಗವನ್ನು ಎಡೆಬಿಡದೆ 
ಧರಿಸಿರುತ್ತಾರೆ. ಈ ಲಿ೦ಗಧಾರಣವು ವೇದ, ಆಗಮ ಪುರಾಣಾದಿಗಳಲ್ಲಿ ವಿಶೇಷವಾಗಿ 


ಪ್ರಶ೦ಸಿಲ್ಪಟ್ಟಿರುವದರಿ೦ದ ಲಿ೦ಗವನ್ನುಧರಿಸುವುದೇ ವೀರಶೈವರ ಮುಖ್ಯಲಕ್ಷಣವಾಗಿದೆ. ಎಂದು 


ಅಘೋರಾಃ ಪಾಪಕಾಶೀತಿ ಯಾ ತೇ ರುದ್ರಶಿವಾ ತನೂಃ | 

ಯಜುಷಾ ಗೀಯತೇ ಯಸ್ವಾತ್ತಸ್ಕಾಚ್ಛೈಮೋತಘವರ್ಜಿತಃ || 

ಎ೦ದು ಆ ಮಂತ್ರದಲ್ಲಿರುವ ಅಘೋರಾ, ಅಪಾಪಕಾಶಿನೀ, ರುದ್ರ ಶಿವ, ತನೂಃ 
ಮುಂತಾದ ಪದಗಳನ್ನು ತೆಗೆದುಕೊಂಡು ಲಿ೦ಗಧಾರಣಪರವಾಗಿ ಅರ್ಥಮಾಡಿರುತ್ತಾರೆ. ಮತ್ತು 
ಅಷ್ಟಾದಶ ಪುರಾಣಕರ್ತನಾದ ವ್ಯಾಸಮಹರ್ಷಿಯು 

ಯಾ ಶೇ ಶಿವಾ ತನೂರುದ್ರಲಿ೦ಗ೦ ಮ೦ಗಲದಾಯಕಮ್‌ | 

ಲಿಂಗಂ ಶಿವಾ ತನೂಃ ಪ್ರೋಕ್ತಾ ಮೂರ್ತಿರ್ಫೋರಾ ತನುಸ್ಕ್ಯೃತಾ || 

ಅಪಾಪೇಷು ಚ ಭಕ್ತೇಷು ತಯೋರ್ಮಧ್ಯೇ ಶಿವಾ ತನೂಃ | 

ಕಾಶತೇ ಪರಮೇಶಸ್ಯಶಿಷ್ಟಾಸ್ತೇ ಲಿಂಗಧಾರಿಣಃ | | 

ತಯಾ ಶ೦ತಮಯಾ ಸೌಖ್ಯಕಾರಿಣ್ಯಾಲಿ೦ಂಗರೂಪಯಾ | 

ಅಭಿಚಾಕಶೀಹಿ ತನುವಾ ಗಿರಿಶ೦ತಾಭಿರಕ್ಷಮಾಮ್‌ || 

(ಲಿ೦ಗಪುರಾಣ) 

ಎಲೆ ಪರಮಾತ್ಮನೇ! ಅಖಂಡೈಕರಸನಾದ ನೀನು, ಘೋರ, ಅಘೋರ ಎಂದು ಎರಡು 
ಶರೀರಗಳನ್ನುಧರಿಸಿರುವೆ. ಇವುಗಳಲ್ಲಿ ದೀಕ್ಷಾ ಸ೦ಸ್ಕಾರದಿ೦ದ ಪರಿಶುದ್ಧರಾದ ಭಕ್ತರು ಅಘೋರ 
(ಲಿ೦ಗ) ಮೂರ್ತಿಯನ್ನು ಧರಿಸಿರುತ್ತಾರೆ. ಅ೦ತಹ ಲಿ೦ಗಧಾರಿಗಳೇ ಶಿಷ್ಟರು. ಇ೦ತಹ ಅಘೋರ 
ಮೂರ್ತಿಯು ನನ್ನ ಶರೀರದಲ್ಲಿ ಪ್ರಕಾಶಿಸುವುದರಿ೦ದ ನನ್ನನ್ನುಯಾವಾಗಲೂ ಕೈಬಿಡದೆ ರಕ್ಷಿಸು. 

ಹೀಗೆ ಯಜುರ್ವೇದದ ಕೆಲಮಂತ್ರಗಳಿಗೆ ಲಿ೦ಗಧಾರಣವನ್ನು ಪ್ರತಿಪಾದಿಸಿ ಇನ್ನು 
ಖಗ್ಬೇದ ಮಂತ್ರಗಳಿ೦ದಲೂ ಲಿಂಗಧಾರಣವನ್ನು ಪ್ರತಿಪಾದಿಸುವೆವು. 


ಖಯಗ್ವೇದ-ಲಿಂಗಧಾರಣ 


ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೇ | 
ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ | | 
ಅತಪ್ರತನುರ್ನತದಾಮೋ ಅಶ್ನುತೇ | 
ಶ್ರುತಾಸ ಇದ್ದಹ೦ತಸ್ತತ್ಸಮಾಶತ | | 


ಅವಯವಾರ್ಥ:-  ಬ್ರಹ್ಮಣಸ್ಪತೇ-ಲಿಂಗರೂಪ ಶರೀರದಲ್ಲಿ. ಯಾವಾಗಲೂ 
ಸನ್ನಿಹಿತವಾಗಿರುವ ಪರಮೇಶ್ವರನೇ! ತೇ-ನಿನ್ನ ತತ್‌-ಆ ಬ್ರಹ್ಮಪದ ವಾಚ್ಯವಾದ ಲಿಂಗವು- 
ಪವಿತ್ರಂ-ಶುಚಿ-ಅಶುಚಿ ಸಾಧಾರಣ ಕಾಲಗಳಲ್ಲಿಯೂ ಧರಿಸಲ್ಪಡತಕ್ಕುದು. ವಿತತಂ- ಇಷ್ಟಲಿಂಗ, 
ಪ್ರಾಣಲಿಂಗ, ಭಾವಲಿ೦ಗ, ಅಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, 
ಪ್ರಸಾದಲಿಂಗ, ಮಹಾಲಿಂಗ ಮೊದಲಾಗಿ ಅನ೦ತರೂಪದಿ೦ದಾಗಲಿ, ಅಥವಾ ಪ್ರತಿಯೊಬ್ಬ 
ಭಕ್ತರ ಅಂಗಗಳಲ್ಲಿ ಧರಿಸಲ್ಪಟ್ಟಿರುವುದರಿ೦ದಾಗಲಿ ಬಹುಪ್ರಕಾರವಾದುದು. ಪ್ರಭುಃ 
ನಿಗ್ರಹಾನುಗ್ರಹಸಾಮರ್ಥ್ಯವುಳ್ಳ-ತ್ವಂ-ನೀನು, ವಿಶ್ವತಃ-ಸಮಸ್ತಗಳಾದ ಗಾತ್ರಾಣಿ-ಭಕ್ತರ ಸ್ಕೂಲ, 
ಸೂಕ್ಷ್ಮ ಕಾರಣ ಶರೀರಗಳನ್ನು ಪರ್ಯೇಷಿ-ಲಿ೦ಗರೂಪ ಶರೀರದ್ದಾರಾವ್ಯಾಪಿಸಿರುತ್ತೀಯೆ, 
ಅತಪ್ತತನುಃ-ಆಣವಾದಿ  ಮಲಗಳನ್ನು ನಾಶಗೊಳಿಸುವ ಶಿವದೀಕ್ಷಾ ಸಂಸ್ಕಾರವನ್ನು 
ಪಡೆಯದವನು-ಆಮಃ- ಪರಿಪಕ್ಟಾಂತಃಕರಣ ಶೂನ್ಯನಾದುದರಿಂದ, ತತ್‌-ಆ 
ಪರಶಿವಲಿಂಗವನ್ನು ನಾಶ್ನುತೇ-ಹೊ೦ದುವುದಿಲ್ಲ. ಇದ್ದಹಂತಃ-ಶಿವಜ್ಞಾನವುಳ್ಳವರು, ಶ್ರುತಾಸಃ- 
ಶಿವಲಿ೦ಗವನ್ನಾಶ್ರಯಿಸಿದವರಾಗಿ ತತ್‌-ಆ ಇಷ್ಟಲಿಂಗವನ್ನು ಸಮಾಶತ-ಹೊ೦ದುವರು ಎ೦ದು 
ಸಾಮಾನ್ಯವಾಗಿ ಆ ಶ್ರುತಿಯ ಅರ್ಥವು. 

ಈ ಮಂತ್ರದಲ್ಲಿ “ಬ್ರಹ್ಮಣಸ್ಟತೇ” ಎ೦ಬ ಪದದಲ್ಲಿರುವ “ಬ್ರಹ್ಮಣಃ” ಎ೦ಬ ಪದಕ್ಕೆ 
ಇಷ್ಟಲಿಂಗವೆಂತಲೂ, ಮುಂದಿರುವ “ಪತಿ” ಎಂಬ ಪದಕ್ಕೆ ಆ ಲಿಂಗಾಧಿಷ್ಠಿತವಾದ 
ಪರಶಿವನೆ೦ತಲೂ ಅರ್ಥವು. ಶ್ರೀ ರೇಣುಕ ಭಗವತ್ಪಾದರು “ತಲ್ಲಿಂಗಂ ಬ್ರಹ್ಮಶಾಶ್ಚತಂ” “ಲಿಂಗಂ 
ಬ್ರಹ್ಮಸನಾತನಂ” ಎ೦ದೂ ಶ್ರೀ ಶಂಕರಾಚಾರ್ಯರು “ಲಿಂಗಂ ತದ್‌ ಬ್ರಹ್ಮ ಸ೦ಜ್ಞಿತಂ” ಎಂದೂ 
ಬ್ರಹ್ಮಪದಕ್ಕೆ ಲಿಂಗವೆಂಬ ಅರ್ಥವನ್ನು ಅಂಗೀಕಾರ ಮಾಡಿರುತ್ತಾರೆ. ಮತ್ತು ಲೀನಮರ್ಥಂ 


ಗಮಯತೀತಿ ಲಿಂಗಂ ಎಂಬ ವೃೃತ್ಪಕ್ತಿಯಿ೦ದಲೂ “ತದಧಿಕರಣತ್ವಾತ್ತದ್ವ್ಯಪದೇಶಳ” 


ಎಂಬುಕ್ತಿಬಲದಿಂದಲೂ ನಿಗೂಢವಾದ ನಿಷ್ಠಲಪರಮಾತ್ಮನಿಗೆ ಈ ಇಷ್ಟಲಿಂಗವು 
ಆಶ್ರಯವಾದುದರಿಂದ ಲಿಂಗಕ್ಕೂ ಬ್ರಹ್ಮನೆಂಬ ವ್ಯವಹಾರವು ಬಂದಿರುತ್ತದೆ. ಇದಲ್ಲದೆ ಈ 
ಮಂತ್ರದಲ್ಲಿ “ಅತಪ್ರತನು” ಎ೦ಬ ಪದವು ಬ್ರಹ್ಮಪದಕ್ಕೆ ವಿಶೇಷಣವಾಗಿರುವುದರಿ೦ದ ವೀರಶೈವ 
ಸಿದ್ಧಾಂತಾನುಸಾರವಾಗಿ ಮುಕ್ತಿದಾಯಕವಾದ ಲಿಂಗವು ಶಿವದೀಕ್ಷೆಯಿಲ್ಲದವರಿಂದ 
ಧಾರಣಮಾಡತಕ್ಕದ್ದಲ್ಲ ಎಂಬ ಅರ್ಥವನ್ನು ಕೊಡುತ್ತದೆ. ಹೇಗೆ೦ದರೆ- ತಪ್ತಾತನುಃ ಯಸ್ಯ 
ತಪ್ಪತನು$ ತಪ್ಪತನುಃ ನ ಭವತೀತಿ ಅತಪ್ಪತನುಃ ಎ೦ಬ ಸಮಾಸಬಲದಿ೦ದ ಶಿವಲಿಂಗಧಾರಣ 
ಯೋಗ್ಯವಾದ ದೀಕ್ಷಾಸಂಸ್ಕಾರವನ್ನು ಪಡೆಯದವನೇ “ಅತಪ್ಪತನು” ಎನಿಸುವನು- 
ದೀಕ್ಷಾಸ೦ಸ್ಕಾರವನ್ನು ಪಡೆದವನು “ತಪ್ಪತನು”ವೆನಿಸಿಕೊಳ್ಳುತ್ತಾನೆ. ಮತ್ತು “ಆಮಃ” ಎಂಬ 
ಪದವು ಇಂತಹ ದೀಕ್ಷಾಸ೦ಸ್ಕಾರವಿಲ್ಲದವನ ಬುದ್ಧಿಯು ಪರಿಪಕ್ಷವಾಗುವುದಿಲ್ಲವೆಂಬ ಅರ್ಥವನ್ನು 
ಬೋಧಿಸಿರುತ್ತದೆ. 

ಶಂಕೆ:- ಈ ಮಂತ್ರದಲ್ಲಿರುವ “ಬ್ರಹ್ಮಣಸ್ಪತೇ” ಎ೦ಬಲ್ಲಿರುವ ಬ್ರಹ್ಮಪದಕ್ಕೆ ಭೂಮಿಯಲ್ಲಿ 
ಪ್ರತಿಷ್ಠಿಸಿದ ಸ್ಥಾವರಲಿಂಗವೆಂಬ ಅರ್ಥವನ್ನು ಸಹ ಮಾಡಬಹುದು. “ಹೇ ಬ್ರಹ್ಮಣಸ್ಟತೇ” 
ಸ್ಥಾವರಲಿಂಗಾಧಿಷ್ಟಿತನಾದ ಪರಶಿವನೇ! ತೇ-ನಿನ್ನ ಬ್ರಹ್ಮಪದವಾಚ್ಯವಾದ ಸ್ಥಾವರಲಿಂಗವು, 
ಪವಿತ್ರಂ-ಅದ್ವಶೋಧನಾದಿಗಳಿಂದ ಪರಿಶುದ್ಧವಾದುದು, ವಿತತಂ-ಭೂಮಿಯಿಂದ ಉದ್ಭವಿಸಿದ, 
ಅಗಸ್ವಾದಿ ಮಹರ್ಷಿಗಳಿಂದ ಪ್ರತಿಷ್ಠಿಸಿದ, ಶ್ರೀರಾಮಚಂದ್ರ ಹರಿಶ್ನ್ಚಂದ್ರಾದಿ ಮಹಾರಾಜರಿಂದ 
ಪ್ರತಿಷ್ಠಿಸಿದ (ಸ್ವಯ೦ವ್ಯಕ್ತ ಆರ್ಷ, ಪುರುಷಕೃತ) ಲಿ೦ಗಭೇದದಿ೦ದ ನಾನಾಪ್ರಕಾರವಾದುದೆಂಬ 
ಅರ್ಥವು ಸಿದ್ಧವಾಗುವಲ್ಲಿ ಇಷ್ಟಲಿಂಗಧಾರಣಪರವಾದುದೆಂದು ಹೇಗೆ ನಿರ್ಧರಿಸುವುದು? 

ಸಮಾಧಾನ:- “ಪವಿತ್ರಂ ತೇ” ಎಂಬೀ ಮಂತ್ರದಲ್ಲಿ “ಗಾತ್ರಾಣಿ ಪರ್ಯೇಷಿ” 
“ಅತಪ್ತತನುಃ” ಎ೦ಬ ವಿಶೇಷ ಪದಗಳು ಭೂಮಿ ಪ್ರತಿಷ್ಠಿತವಾದ ಲಿಂಗವನ್ನು ಬೋಧಿಸದೆ 
ಶರೀರದಲ್ಲಿಧರಿಸಲ್ಪಟ್ಟ ಇಷ್ಟಲಿಂಗವನ್ನೆ ಬೋಧಿಸುತ್ತವೆ. ಸಾಮಾನ್ಯವಾಗಿ ಸ್ಥಾವರಲಿಂಗ ಪರವಾಗಿ 
ಅರ್ಥಮಾಡಿದರೆ ಮಂತ್ರದಲ್ಲಿರುವ ವಿಶೇಷ ಪದಗಳಿಗೆ ಪ್ರಯೋಜನವಿಲ್ಲದಂತಾಗುವುದಲ್ಲದೆ 
ಸ್ವಭಾವವಾಗಿ ಅಣು, ರೇಣು, ತೃಣ, ಕಾಷ್ಠಾದಿಗಳಲ್ಲಿ ವ್ಯಾಪಿಸಿಕೊ೦ಡಿರುವ ಅಪರಿಚ್ಛಿನ್ನವಾದ ಆ 
ಬ್ರಹ್ಮಲಿಂಗವು  ಸ್ಥಾವರಲಿಂಗಾಭೇದದೃಷ್ಟಿಯಿಂದ ಭಕ್ತರ ಶರೀರಗಳಲ್ಲಿ ಮಾತ್ರ 
ವ್ಯಾಪಿಸಿರುವುದೆಂದು ಹೇಳುವುದು ಅಖಂಡವಾದ ವಸ್ತುವಿಗೆ ಸಂಕೋಚವನ್ನು 


ಕಲ್ಪಿಸಿದ೦ತಾಗುತ್ತದೆ. ಆದುದರಿಂದ ಈ ಮಂತ್ರಕ್ಕೆ ಇಷ್ಟಲಿಂಗಧಾರಣಪರವಾದ ಅರ್ಥವೇ 
ಸಾಧುವಾದುದು. 

ಶಂಕೆ:- “ಪವಿತ್ರಂ...... ಅಶ್ನುತೇ ಈ ಮಂತ್ರವು ಸೋಮಯಾಗವನ್ನು ಮಾಡುವ 
ಸಮಯದಲ್ಲಿ “ದಶಾಪವಿತ್ರ” ಎ೦ಬ ಹೆಸರುಳ್ಳ ಉಣ್ಣೆಯ ಬಟ್ಟೆಯಲ್ಲಿ ಸೋಮರಸವನ್ನು 
ಶೋಧಿಸುವಾಗ ವಿನಿಯೋಗ ಮಾಡಲ್ಪಟ್ಟಿರುತ್ತದೆ. ಯಾವ ಮಂತ್ರವನ್ನು ಯಾವ ಪ್ರಕರಣದಲ್ಲಿ 
ವಿನಿಯೋಗ ಮಾಡಿರುತ್ತಾರೆಯೋ, ಆ ಮಂತ್ರಕ್ಕೆ ಆ ಪ್ರಕರಣಕ್ಕನುಗುಣವಾಗಿ ಅರ್ಥವನ್ನು 
ಮಾಡುವುದುತ್ತಮವಾಗಿದೆ. 

ಉದಾಹರಣೆ:- ಸ೦ಧ್ಯಾವಂದನ ಕರ್ಮವನ್ನು ಮಾಡುವ ಸಮಯದಲ್ಲಿ 
ವಿನಿಯೋಗಿಸಲ್ಪಟ್ಟಿರುವ “ಮಿತ್ರಸ್ಯ' ಇತ್ಯಾದಿ ಮಂತ್ರಗಳಿಗೆ ಸಂಧ್ಯಾವಂದನಕಾಲದಲ್ಲಿ 
ಧ್ಯಾನಿಸಲ್ಲಡುವ ದೇವತಾಪರವಾಗಿಯೇ ಅರ್ಥಮಾಡಿದ್ದಾರಷ್ಟೆ ಆದರಂತೆ “ಪವಿತ್ರಂ 
ತೇ.....ಅಶ್ಟುತೇ” ಎ೦ಬ ಮಂತ್ರಕ್ಕೆ ಸೋಮಯಾಗ ಪರವಾಗಿ ಅರ್ಥಮಾಡುವುದನ್ನು ಬಿಟ್ಟು 
ಇಷ್ಟಲಿಂಗಧಾರಣಪರವಾಗಿ ಅರ್ಥಮಾಡುವುದು ವಿರೋಧವಾಗುವುದಿಲ್ಲವೇ? 

ಸಮಾಧಾನ:- ಸೋಮಯಾಗದಲ್ಲಿ ವಿನಿಯೋಗಿಸಿದ ಮಾತ್ರದಿಂದ ಈ ಮಂತ್ರಕ್ಕೆ 
ಸೋಮಯಾಗದ ದೇವತಾ ಪರವಾಗಿ ಅರ್ಥಮಾಡಬೇಕೆಂಬ ನಿಯಮವಿಲ್ಲ ಮತ್ತು ಈ 
ಮಂತ್ರದಲ್ಲಿ ಅವಯವಶಕ್ತಿಯಿ೦ದ ಇಷ್ಟಲಿಂಗವನ್ನು ದೇಹದಲ್ಲಿ ಧರಿಸಬೇಕೆಂಬ ಅರ್ಥವು 
ಸ್ಟುಟವಾಗಿರುವಂತೆ ಸೋಮಯಾಗ ಸಂಬಂಧವಾದ ದೇವತಾ ಪರವಾದ ಅರ್ಥವು 
ಸ್ಟುಟವಾಗಿಲ್ಲ ಮತ್ತು ಯಾವ ಮಂತ್ರಗಳು ಯಾವ ಯಾವ ದೇವತೆಗಳ ಪರವಾಗಿ ಅರ್ಥವನ್ನು 
ಕೊಡುತ್ತವೆಯೋ ಆಯಾಯ ಮಂತ್ರಗಳನ್ನು ಆಯಾಯ ದೇವತಾರಾಧನ ಸಮಯದಲ್ಲಿಯೇ 
ವಿನಿಯೋಗಿಸಬೇಕೆಂಬ ನಿಯಮವು ಸಹ ಇಲ್ಲ ಬೇರೆ ಬೇರೆ ದೇವತೆಗಳನ್ನು ಪ್ರಶಂಸಿಸುವ 
ಮಂತ್ರಗಳನ್ನು ಆ ದೇವತಾ ಸಂಬಂಧವಿಲ್ಲದಿರುವ ಕರ್ಮಗಳಲ್ಲಿ ವಿನಿಯೋಗಿಸುವ 
ಸಂಪ್ರದಾಯವಿರುವುದಲ್ಲದೆ ಪ್ರಯೋಗದಲ್ಲಿಯೂ ಕಂಡುಬರುತ್ತದೆ. ಹೇಗೆಂದರೆ- 
“ಅಗ್ನಿರ್ಮರ್ಧಾದಿವಃ ಕಕುತ್‌” ಎಂಬ ಮಂತ್ರವು ಅವಯವಶಕ್ತಿಯಿಂದ ಕೇವಲ 
ಅಗ್ನಿದೇವತಾ ಪರವಾಗಿದ್ದರೂ ಗೃಹಯಜ್ಞವನ್ನು ಮಾಡುವ ಸಮಯದಲ್ಲಿ ಬರುವ ಸೂರ್ಯಾದಿ 
ನವಗ್ರಹಗಳ ಪೂಜೆಯಲ್ಲಿಯೂ ಈ ಮಂತ್ರವನ್ನು ವಿನಿಯೋಗಮಾಡಿರುತ್ತಾರೆ. ಮತ್ತು 
ಪರಮೇಶ್ವರನ ಸಹಸ್ರಶೀರ್ಷತ್ದಾದಿ ವಿರಾಟ್‌ ಸ್ವರೂಪವನ್ನು ಬೋಧಿಸುವ “ಸಹಸ್ರಶೀರ್ಷಾ 


ಪುರುಷಃ” ಎ೦ಬ ಪುರುಷಸೂಕ್ತವನ್ನು “ಯಜೇತ್ಸುರುಷಸೂಕ್ತೇನ ಧನದಂ ವಿಶ್ಚರೂಪಿಣ೦” 
ಎಂಬ ಪ್ರಮಾಣದಿಂದ ಕುಬೇರನ ಪೂಜೆಯಲ್ಲಿ ವಿನಿಯೋಗಮಾಡಿರುತ್ತಾರೆ. ಹೀಗೆ 
ವಿನಿಯೋಗಮಾಡಿದ ಮಾತ್ರದಿಂದ ಆಯಾಯ ಮಂತ್ರಗಳ ವಾಚ್ಯಾರ್ಥಗಳನ್ನು ಬದಲಾಯಿಸಲು 
ಆಗುವುದಿಲ್ಲ ಆದುದರಿಂದ “ಪವಿತ್ರಂ” ಎಂಬ ಮಂತ್ರವನ್ನು ಸೋಮಯಾಗದಲ್ಲಿ 
ಪ್ರಯೋಗಿಸಿದ್ದರೂ ಬ್ರಹ್ಮಪದವಾಚ್ಯವಾದ ಇಷ್ಟಲಿಂಗವನ್ನು ದೀಕ್ಷಾಸ೦ಸ್ಕಾರದಿ೦ದ ಪರಿಶುದ್ಧವಾದ 
ದೇಹದಲ್ಲಿ ಧರಿಸಬೇಕೆ೦ಬ ಆ ಮಂತ್ರದ ಯೌಗಿಕಾರ್ಥಕ್ಕೆ ಯಾವ ಬಾಧಕವೂ ಇಲ್ಲವು. ಮತ್ತು 
ಯಾವ ಮಂತ್ರವು ಯಾವ ಕರ್ಮದಲ್ಲಿ ಯಾವ ದೇವತೆಗಳಲ್ಲಿ ವಿನಿಯೋಗಿಸಲ್ಪಟ್ಟಿರುವುದೊ ಆ 
ಮಂತ್ರವು ಆ ಕರ್ಮದ ಆ ದೇವತೆಯ ಪರವಾಗಿ ಅರ್ಥವನ್ನುಕೊಡುವುದೆ೦ಬ ನಿಯಮವೂ ಸಹ 
ಎಲ್ಲಾ ಕಡೆಯಲ್ಲಿಯೂ ಅನ್ವಯಿಸಲಾಗುವುದಿಲ್ಲ ಆಯಾಯ ಪ್ರಕರಣಗಳಲ್ಲಿ ವಿನಿಯುಕ್ತಗಳಾದ 
ಕೆಲವು ಮಂತ್ರಗಳು ಮಾತ್ರ ಆಯಾಯ ಕರ್ಮಗಳನ್ನೂ ಆಯಾಯ ದೇವತೆಗಳನ್ನೂ ಎಲ್ಲಿ 
ಪ್ರಕಾಶಪಡಿಸುತ್ತವೆಯೋ ಅಂತಹ ಸ್ಥಳದಲ್ಲಿ ಮಾತ್ರ ಈ ನಿಯಮವನ್ನು ಅ೦ಗೀಕಾರಮಾಡಬೇಕು. 
ಹೇಗೆ೦ದರೆ-- “ಕದಾಚನಸ್ತರೀರಸಿ ನೇಂದ್ರಸಶ್ನಸಿ ದಾನುಷೇ” ಎಂಬ 
ಇಂದ್ರದೇವತಾರೂಪವಾದ ಅರ್ಥವುಳ್ಳ ಈ ಮಂತ್ರವು “ಐ೦ದ್ರ್ಯಾಗಾರ್ಹಪತ್ಯಮುಪತಿಷ್ಠತಿ” 
ಎಂಬ ಪ್ರಮಾಣದಿಂದ ಗಾರ್ಹಪತ್ಯೋಪಸ್ಥಾನದಲ್ಲಿ ವಿನಿಯೋಗಿಸಲ್ಪಟ್ಟಿದ್ದರೂ ಮಂತ್ರದ 
ವಾಚ್ಯಾರ್ಥವೆನಿಸಿದ ಇಂದ್ರದೇವತಾ ವಿಷಯತ್ಹವನ್ನು ವಿರೋಧಿಸುವುದಿಲ್ಲ ಅದರೆ 
ವಿಧಿಬಲದಿಂದ ಗಾರ್ಹಪತ್ಯೋಪಸ್ಥಾನಾರ್ಥವು ಲಕ್ಷಣಾದಿಗಳಿ೦ದಲೇ ಸಿದ್ಧಿಸುವುದು. ಇದಕ್ಕೆ 
“ಐ೦ದ್ರಧಿಕರಣ ನ್ಯಾಯ” ವೆಂದು ಕರೆಯುತ್ತಾರೆ. ಈ ನ್ಯಾಯದಂತೆ “ಪವಿತ್ರಂ..... ಅಶ್ಟುತೇ” 
ಎಂಬ ಮಂತ್ರವು ಸೋಮಯಾಗದಲ್ಲಿ ದಶಾಪವಿತ್ರಾನು (ಸೋಮರಸವನ್ನು ಶೋಧಿಸುವ ಬಟ್ಟೆ) 
ಮಂತ್ರಣಕ್ಕೆ ಅ೦ಗವಾಗಿದ್ದರೂ ಲಿಂಗಧಾರಣ ರೂಪವಾದ ವಾಚ್ಯಾರ್ಥಕ್ಕೆ ಯಾವ ಬಾಧಕವೂ 
ಇಲ್ಲವೆಂದು ತಿಳಿಯಬೇಕು. 

ಶಂಕೆ:- ಸೋಮಯಾಗ ಪ್ರಕರಣದಲ್ಲಿ ಹೇಳಿದ ಈ ಮಂತ್ರವನ್ನು ಲಿಂಗಧಾರಣ 
ಪ್ರಕರಣದಲ್ಲಿ ಅನ್ವಯಿಸುವುದು ಪ್ರಕರಣವಿರೋಧವಲ್ಲವೆ? 

ಸಮಾಧಾನ:- 

ಸೋಮಃ ಪವತೇರ್ಜನಿತಾ ಮತೀನಾಂ ಜನಿತಾ 


ದೀವೊ ಜನಿತಾ ಪೃಥಿವ್ಯಾ ಜನಿತಾ ಸೂರ್ಯಸ್ಯ 


ಜನಿತೇ೦ದ್ರಸ್ಯ ಜನಿತೋತ ವಿಷ್ಣೋಃ 
(ಶ್ರುತಿ) 
ಅವಯವಾರ್ಥ:- ಸೋಮಃ-ಸೋಮಲತೆಯು, ಪವತೇಃ- ಪವಿತ್ರವಾದ ಯಾಗವನ್ನು 
ಜನಿತಾ - ಹುಟ್ಟಿಸಿತು. ಮತೀನಾ೦ - ಯಾಗಮಾಡಬೇಕೆಂಬ ಸದ್ದುದ್ಧಿಯನ್ನು ಜನಿತಾ-ಹುಟ್ಟಿಸಿತು. 
ದಿವಃ-ಯಾಗದ ಫಲವೆನಿಸಿದ ಸ್ವರ್ಗಸಿದ್ದಿಯನ್ನು ಜನಿತಾ-ಹುಟ್ಟಿಸಿತು. ಪೃಥಿವ್ಯಾಃ-ಭೂಮಿಯನ್ನು 
ಜನಿತಾ-ಹುಟ್ಟಿಸಿತು. ಸೂರ್ಯಸ್ಯ-ಸೂರ್ಯನನ್ನು ಜನಿತಾ-ಹುಟ್ಟಿಸಿತು. ಇ೦ದ್ರಸ್ಯ-ಇ೦ದ್ರನನ್ನು 
ಜನಿತಾ-ಹುಟ್ಟಿಸಿತು. ವಿಷ್ಲೋ-ವಿಷ್ಣುವನ್ನು ಜನಿತಾ-ಹುಟ್ಟಿಸಿತು ಎಂದು ಸಾಮಾನ್ಯವಾದ 
ಅರ್ಥವು. ಇಲ್ಲಿ ಜಡಪದಾರ್ಥವಾದ ಸೋಮಲತೆಯಿಂದ ಇಂದ್ರ ಸೂರ್ಯ, ವಿಷ್ಣು ಮುಂತಾದ 
ದೇವತೆಗಳು ಉತ್ಸನ್ನರಾದರೆಂದು ಹೇಳುವುದು ಸಂಭವಿಸುವುದಿಲ್ಲ ಆದುದರಿಂದ ಆ 
ಸೋಮಪದಕ್ಕೆ “ಉಮಯಾ ಸಹಿತಸ್ಲ್ನೋಮಃ” ಶಕ್ತಿಯಿಂದೊಡಗೂಡಿದ ಶಿವನು ಎಂಬ 
ವ್ಯುತ್ಪತ್ತಿಯಿಂದ ಶಿವನೆಂದು ಅರ್ಥಮಾಡುವುದೇ ಉತ್ತಮನು. ಅಂತಹ ಶಕ್ತಿವಿಶಿಷ್ಟ ಪರಶಿವನಿಗೆ 
ಸಕಲದೇವತಾ ಜನಕತ್ವವು ಸ೦ಭವಿಸುತ್ತದೆಯಲ್ಲದೆ ಸೋಮಯಾಗವು 
ರುದ್ರದೇವತಾತ್ಮಕವಾದುದರಿ೦ದ ಪ್ರಕರಣಕ್ಕೆ ವಿರೋಧವೂ ಸಂಭವಿಸುವುದಿಲ್ಲ ಮತ್ತು “ಅಯಂ 
ಸೋಮಃ ಕಪರ್ದಿನಃ” ಎಂಬ ಶ್ರುತಿವಾಕ್ಯಾಧಾರದಿ೦ದ ಸೋಮಯಾಗವು ಕೇವಲ 
ಶಿವಸಂಬಂಧವುಳ್ಳುದೆಂದು ಸ್ಪಷ್ಟವಾಗುತ್ತದೆ. ಮತ್ತು “ರುದ್ರ ಆಹೂತಃ” ಎ೦ಬ ಶ್ರುತಿಬಲದಿ೦ದ 
ಸೋಮಪದಸ್ಥಾನದಲ್ಲಿ ರುದ್ರಪದವನ್ನು ಪ್ರಯೋಗಿಸಿರುವುದರಿಂದ ಸೋಮ ರುದ್ರರೀರ್ವರೂ 
ಒಂದೇ ಸ್ಪರೂಪರಾಗಿರುತ್ತಾರೆ. ಮತ್ತು 
ಅಹಂ ಹಿ ಸರ್ವಹವಿಷಾ೦ ಭೋಕ್ತಾ ಚೈವ ಫಲಪ್ರದಃ | 


ಸರ್ವದೇವತನೂರ್ಭೂತ್ವಾ ಸರ್ವಾತ್ಕಾಸರ್ವಸಂಸ್ಥಿತಃ | | 


0 


(ಕೂರ್ಮಪುರಾಣ) 

ಅರ್ಥ:- ಸಮಸ್ತ ದೇವತಾಶರೀರಾಕಾರದಿ೦ದ ಸಮಸ್ತ ಹವಿಸ್ಸನ್ನು ಭು೦ಜಿಸುವವನು, 
ಸರ್ವಫಲಗಳನ್ನು ಕೊಡುವವನು. ನಾನೋರ್ವನೇ ಆಗಿರುವೆನು ಎಂದು ಶಿವನು 
ಬೋಧಿಸಿರುವುದರಿಂದ ಸೋಮಯಾಗವು ರುದ್ರದೇವತಾತ್ಮಕವೆಂದೇ ನಿಶ್ಚಯವಾಗುತ್ತದೆ. 
ಇದರಿಂದ =“ಪವಿತ್ರಂ.......ಅಶ್ಚುತೇ” ಎಂಬ ಮಂತ್ರವು ಸೋಮಯಾಗದಲ್ಲಿ 


ವಿನಿಯೋಗಿಸಲ್ಪಟ್ಟಿದ್ದರೂ  ಲಿಂಗಧಾರಣಪರವಾದ ಅರ್ಥವನ್ನು ಮಾಡುವುದರಿಂದ 
ಪ್ರಕರಣವಿರೋಧವು ಸ೦ಭವಿಸುವುದಿಲ್ಲ 

ಶಂಕೆ: ಈ ಮಂತ್ರವು ಲಿಂಗಧಾರಣವನ್ನು ಪ್ರತಿಪಾದಿಸಿದರೂ ವಿಧ್ಯರ್ಥವನ್ನು 
ಬೋಧಿಸುವ ಲಿಜ್‌-ಲೋಟ್‌-ತವ್ಯ ಪ್ರತ್ಯಯಾ೦ತಗಳಾದ ಪದಗಳು ಈ ಮಂತ್ರದಲ್ಲಿ ಇಲ್ಲದೆ 
ಇರುವುದರಿಂದ ಲಿಂಗಧಾರಣ ವಿಧಾಯಕವಾದ ಮಂತ್ರವೆಂದು ಹೇಳಲಾಗುವುದಿಲ್ಲ. 
ಒಂದುವೇಳೆ “ವ್ರೀಹೀನ್‌ ಪ್ರೋಕ್ಷತಿ” “ವ್ರೀ ಹೀನವಹಂತಿ” ಮು೦ತಾದ ಸ್ಥಳಗಳಲ್ಲಿ ಅಂತಹ 
ಲಿಂಜಾದಿ ಪ್ರತ್ಯಯಗಳಿಲ್ಲದಿದ್ದರೂ ವಿಧಿಪ್ರಯೋಜಕ ರೂಪವನ್ನು ಪೂರ್ವ ಮೀಮಾಂಸಾಕಾರರು 
ಅಂಗೀಕಾರಮಾಡಿರುವಂತೆ ಇಲ್ಲಿಯೂ ಅಂತಹ ವಿಧಿ ಪ್ರಯೋಜಕ ರೂಪವನ್ನು 
ಅ೦ಗೀಕರಿಸಿದರೂ ಈ ಮಂತ್ರದಿಂದ ತೋರುವ ಲಿಂಗಧಾರಣವೂ, ಆ ಲಿಂಗದ ಪವಿತ್ರತೆಯೂ 
ಲಿಂಗಧಾರಣ ಯೋಗ್ಯತೆಯನ್ನುಂಟುಮಾಡುವ ದೀಕ್ಷಾಸ೦ಸ್ಕಾರವೂ ಇವುಗಳೆಲ್ಲ “ಸರ್ವಲಿಂಗ೦ 
ಸ್ಥಾಪಯತಿ” ಎಂಬ ಯಜುರ್ವೇದ ಮಂತ್ರದಿಂದಲೇ ಹೇಳಲ್ಪಟ್ಟಿರುತ್ತವೆ. ಹೀಗೆ ಒಂದು 
ವಾಕ್ಯದಿಂದ ಒ೦ದು ನಿಯಮವನ್ನು ವಿಧಾನಮಾಡಿದಮೇಲೆ ಮತ್ತೊಂದು ವಾಕ್ಯದಿಂದ ಅದೇ 
ನಿಯಮವನ್ನು ವಿಧಾನಮಾಡುವುದು ಅಪೂರ್ವವಿಧಿಯ ಲಕ್ಷಣಕ್ಕೆ ಭಂಗವಂಟಾಗುತ್ತದೆ. 
ಅಲ್ಲದೆ, “ಅನ್ಯಥಾ ಸಿದ್ಧ' ಎಂಬ ದೋಷವು ಸಹ ಬರುತ್ತದೆ. 

ಸಮಾಧಾನ:- “ಸರ್ವಲಿಂಗ೦ ಸ್ಥಾಪಯತಿ” ಎಂಬ ವಾಕ್ಯವು ಯಜುರ್ವೇದದ ವಾಕ್ಯವು. 
“ಪವಿತ್ರಂ ತೇ” ಎ೦ಬ ವಾಕ್ಯವು ಖಗ್ವೇದದ ವಾಕ್ಯವು. ಹೀಗೆ ವೇದಗಳೇ ಭಿನ್ನಗಳಾದಮೇಲೆ 
ಅಪೂರ್ವವಿಧಿಗೆ ಆವಬಾಧಕವೂ ಇಲ್ಲ ಮತ್ತು ಒಂದು ವೇದವಾಕ್ಯವನ್ನು ತೆಗೆದುಕೊಂಡು 
ಮತ್ತೊಂದು ವೇದದ ವಾಕ್ಯಕ್ಕೆ “ಅನ್ಯಥಾಸಿದ್ಧ' ವೆಂಬ ದೋಷವನ್ನು ಹೇಳಬಾರದು. ಹಾಗೆ ಭಿನ್ನ 
ಭಿನ್ನ ಶಾಖೆಗಳಲ್ಲಿ ಹೇಳಿರುವ ವಾಕ್ಯಗಳಿಗೆ ಅನ್ಯಥಾಸಿದ್ಧ ದೋಷವನ್ನು ಹೇಳುವುದಾದರೆ 
ಅಗ್ನಿಹೋತ್ರಾದಿ ಕರ್ಮಗಳು ಖಗ್ವೇದದಲ್ಲಿ ಹೇಳಿರುವಂತೆ  ಯಜುರ್ವೇದದಲ್ಲಿಯೂ 
ಹೇಳಲ್ಪಟ್ಟಿರುವದರಿಂದ ಪ್ರಮಾಣಾ೦ತರದಿ೦ದ ಪ್ರಾಪ್ತವೇ ಉಂಟಾದುದರಿಂದ ಅಂತಹ 
ಅಗ್ನಿಹೋತ್ರಾದಿ ಕರ್ಮಗಳಿಗೂ ಅನ್ಯಥಾಸಿದ್ದವೆಂಬ ದೋಷವನ್ನು ಹೇಳಬೇಕಾಗುವುದು. 
ಆದುದರಿಂದ ಭಿನ್ನಶಾಖೆಗಳಲ್ಲಿ ಹೇಳಲ್ಪಟ್ಟ ವಾಕ್ಯಗಳಿಗೆ ಒಂದಕ್ಕೊಂದು ಸಂಬಂಧವನ್ನು 
ಕಲ್ಪಿಸಿಕೊಳ್ಳದೆ ಪ್ರತ್ಯೇಕವಾಗಿ ಅವುಗಳೆಲ್ಲ ವಿಧಿವಾಕ್ಯಗಳೆಂದೇ 
ಅ೦ಗೀಕಾರಮಾಡಬೇಕಾಗಿರುವುದರಿ೦ದ ಪ್ರಕೃತದಲ್ಲಿ “ಪವಿತ್ರಂ ತೇ” ಎ೦ಬ ಮಂತ್ರವು 


ಭಿನ್ನಶಾಖೆಯಲ್ಲಿ ಹೇಳಲ್ಲಟ್ಟು ಲಿಂಗಧಾರಣವಿಧಾಯಕವಾಗುವುದರಿಂದ ಅನ್ಯಥಾಸಿದ್ಧ 
ದೋಷವನ್ನು ಹೇಳಕೂಡದು. 

ಶಂಕೆ- ಈ ಮಂತ್ರದಲ್ಲಿ ಲಿಂಗಧಾರಣತ್ವ ಪವಿತ್ರತ್ವಾದಿಗಳು ಸ್ಪಷ್ಟವಾಗಿದ್ದರೂ 
ಅದರಿಂದಾಗುವ ಫಲವನ್ನು ಹೇಳದಿರುವುದರಿ೦ದ ಫಲವಿಲ್ಲದ ಅಂತಹ ಲಿಂಗಧಾರಣವನ್ನೇಕೆ 
ಅಂಗೀಕರಿಸಬೇಕು? 

ಸಮಾಧಾನ:-ಲಿಂಗಧಾರಣಕ್ಕೂ ಮೋಕ್ಷಕ್ಕೂ ಕಾರ್ಯಕಾರಣ ಭಾವವಿರುತ್ತದೆ. ಇಷ್ಟ 
ಲಿಂಗಧಾರಣವೇ ಕಾರಣವು, ಮುಕ್ತಿಯೇ ಕಾರ್ಯವು. ಎಲ್ಲಿ ಕಾರಣವಿದೆಯೋ ಅಲ್ಲಿ 
ಕಾರ್ಯವುಂಟಿಂಬುದೇ ಅನ್ವಯವ್ಯಾಪ್ತಿಯು. ಎಲ್ಲಿ ಕಾರಣವಿಲ್ಲವೋ ಅಲ್ಲಿ ಕಾರ್ಯವೂ 
ಇಲ್ಲವೆಂಬುದೇ ವ್ಯತಿರೇಕವ್ಯಾಪ್ತಿಯು. ಎಲ್ಲಿ ಹೊಗೆಯಾಡುವುದೊ ಅಲ್ಲಿ ಬೆಂಕಿಯುಂಟೆಂದು 
ಹೇಳುವುದೇ ಅನ್ವಯವ್ಯಾಪ್ತಿಗೆ ಉದಾಹರಣೆಯು. ಎಲ್ಲಿ ಹೊಗೆಯಾಡುವುದಿಲ್ಲವೋ ಅಲ್ಲಿ 
ಬೆಂಕಿಯಿರುವುದಿಲ್ಲವೆಂಬುದೇ ವ್ಯತಿರೇಕವ್ಯಾಪ್ತಿಗೆ ಉದಾಹರಣೆಯು. ಮೋಕ್ಷಾಪೇಕ್ಷಿಗಳಾದ 
ವೀರಶೈವರು. ದೀಕ್ಷೆಯಿ೦ದ ಪರಿಶುದ್ಧರಾಗಿ ಲಿಂಗವನ್ನು ಧರಿಸಬೇಕು. ಯಾರು 
ಮೋಕ್ಷಾಪೇಕ್ಷಿಗಳಲ್ಲವೊ ಅವರು ಲಿಂಗವನ್ನು ಧರಿಸಬೇಕಾದುದಿಲ್ಲ. ಹೀಗೆ ಮೋಕ್ಷಾಭಾವದಲ್ಲಿ 
ಲಿಂಗಧಾರಣಾಭಾವವ್ಯಾಪಕತ್ವಬೋಧನದ್ದಾರಾ ಲಿಂಗಧಾರಣರಹಿತರಾದ ವೀರಶೈವರಿಗೆ 
ಮುಕ್ತಿಯಿಲ್ಲವೆಂದು ವ್ಯತಿರೇಕವ್ಯಾಪ್ತಿಯಿ೦ದ ಲಿ೦ಗಧಾರಣವು ಸಿದ್ಧವಾಗುತ್ತದೆ. ಮುಖ್ಯವಾಗಿ 
“ಅತಪ್ರತನುರ್ನತದಾಮೋ ಅಶ್ಚುತೇ” ಎ೦ಬ ಉತ್ತರಾರ್ಧದ ಮಂತ್ರದಲ್ಲಿ ವೇಧಾ, ಕ್ರಿಯಾ, 
ಮನು, ಎಂಬ ಮೂರು ದೀಕ್ಷೆಗಳಿ೦ದ ಆಣವಾದಿ ಮಲಗಳನ್ನು ಯಾವನು 
ನಾಶಪಡಿಸಿಕೊಳ್ಳುವುದಿಲ್ಲವೋ ಅಪಕ್ಟಮತಿಯಾದ ಆ ಮಾನವನು ಶಿವಸ್ಟರೂಪವನ್ನು 
ಪಡೆಯಲಾರನೆಂದು ಸ್ಪಷ್ಟವಾಗಿ ಹೇಳಿದೆ. 

ಲಿಂಗಾಂಗಸಂಗಿನೋ ವತ್ನ ಪುನರ್ಜನ್ಮನ ವಿದ್ಯತೇ | | 

(ಶಂಕರ ಸಂಹಿತೆ) 

ವಿಶಿಷ್ಟಂ ಕೋಟಿಗುಣಿತಂ ಬಾಹ್ಯಲಿ೦ಗಸ್ಯ ಧಾರಣಾತ್‌ | 

ಯೇ ಧಾರಯಂತಿ ಹೃದಯೇ ಲಿಂಗಂ ಚಿದ್ರೂಪಮೈಶ್ಚರಮ್‌ || 

ನ ತೇಷಾಂ ಪುನರಾವೃತ್ತಿರ್ಫೋರಸ೦ಸಾರಮಂ೦ಡಲೇ || 


(ಸಿದ್ದಾ೦ತ ಶಿಖಾಮಣಿ ಪ.೬) 


ಇತ್ಯಾದಿ ಪ್ರಮಾಣಗಳು ಲಿಂಗಧಾರಣರೂಪವಾದ ದೀಕ್ಷೆಯನ್ನು ಪಡೆಯದ ಮಾನವನು 
ಮೋಕ್ಷರೂಪವಾದ ಮಹಾಫಲವನ್ನು ಪಡೆಯಲಾರನೆಂದು ಅನುಮಾನಿಸಿರುವುದರಿಂದ 


[x] 


ಮೋಕ್ಷರೂಪವಾದ ಕಾಯೋತತ್ಪತ್ತಿಗೆ ಲಿಂಗಧಾರಣವೇ ಅಸಾಧಾರಣಕಾರಣವೆಂಬುದು 


ಕ್ಷ 
ಸ್ಪಷ್ಟವಾಗುತ್ತದೆ. 

ಪೂರ್ವಾಚಾರ್ಯರು ವೇದಮಂತ್ರಗಳಿಗೆ ತಮ್ಮ ತಮ್ಮ ಮತಾನುಗುಣವಾಗಿ 
ವ್ಯಾಖ್ಯಾನಗಳನ್ನು ಬರೆದಿರುತ್ತಾರೆ. ವೀರಶೈವಮತಾಚಾರ್ಯರು ಈ “ಪವಿತ್ರಂ ತೇ” ಎಂಬ 
ಮಂತ್ರಕ್ಕೆ ಇಷ್ಟಲಿಂಗಧಾರಣ ಪರವಾಗಿ ಅರ್ಥಮಾಡಿದರೆ, ವಿಶಿಷ್ಟಾದ್ವೈತ ಮತಾಚಾರ್ಯರು 
ತಪ್ತಚಕ್ರಧಾರಣ ಪರವಾಗಿ ಅರ್ಥಮಾಡಿರುತ್ತಾರೆ. ಹೀಗೆ ಅವರವರ ಇಚ್ಛಾನುಸಾರವಾಗಿ 
ಕಾಮಧೇನು, ಚಿ೦ತಾಮಣಿಗಳಂತೆ ನಾನಾವಿಧವಾದ ಅರ್ಥಗಳನ್ನು ಕೊಡುವ ಶಕ್ತಿಯು 
ಮಂತ್ರಗಳಿಗಿರುತ್ತದೆ. ಆದರೆ ಒಬ್ಬ ಮತಾಚಾರ್ಯರು ಮಾಡಿದ ವ್ಯಾಖ್ಯಾನವು ಮತ್ತೊಬ್ಬ 
ಮತಾಚಾರ್ಯರಿಗೆ ಸರಿಬೀಳುವುದಿಲ್ಲ ತಾವು ಉಪಾಸಿಸದ ದೇವತಾ ವಿಷಯಕವಾದ 
ಮಂತ್ರಾರ್ಥದಲ್ಲಿ ಅಸ್ವರಸೋದ್ಬಾವನೆಯನ್ನುಂಟುಮೂಡಿ ತಾವು ಉಪಾಸಿಸುವ ದೇವತಾ 
ವಿಷಯಕವಾದ ಅರ್ಥವನ್ನುಬಲಪಡಿಸುವದರಿಂದ ತಮ್ಮಉಪಾಸ್ಯದೇವತೆಯಲ್ಲಿಉಪಾಸಕರಿಗೆ 
ಆಸಕ್ತಿಯನ್ನೂ ಪ್ರವೃಕ್ತಿಯನ್ನೂ ಉಂ೦ಟುಮಾಡಬೇಕೆಂಬ ಆಶಯವಲ್ಲದೆ ವಸ್ತುತಃ ಇತರ 
ದೇವತೆಯನ್ನಾಗಲಿ ಅಥವಾ ಇತರ ಧರ್ಮಗಳನ್ನಾಗಲಿ ನಿಂದಿಸಬೇಕೆಂಬುದು. ಅವರ 
ತಾತ್ಸರ್ಯವಲ್ಲ ಇದಕ್ಕಾಗಿ ಪ್ರತಿಯೊಬ್ಬ ಮತಾಚಾರ್ಯರು “ನಹಿ ನಿಂದಾನ್ಯಾಯವನ್ನು 
ಉದಾಹರಿಸಿರುತ್ತಾರೆ. ಪ್ರಕೃತದಲ್ಲಿ “ಪವಿತ್ರಂ ತೇ” ಎ೦ಬ ಮಂತ್ರಕ್ಕೆ ಶ್ರೀರಾಮಾನುಜಾಚಾರ್ಯರು 
ಹೇ ಬ್ರಹ್ಮಣಸ್ಪತೇ!- ಚತುರ್ಮುಖ ಬ್ರಹ್ಮೋತ್ಪಾದಕನಾದ ನಾರಾಯಣನೇ, ತೇ-ನಿನ್ನ ಪವಿತ್ರಂ- 
ಚಕ್ರಾಯುಧವು, ವಿತತಂ-ವಿಸ್ತಾರವಾದುದು, ಪ್ರಭುಃ- ನಿಖಿಲಭುವನನಿಯಾಮಕನಾದ ನೀನು, 
ಗಾತ್ರಾಣಿ” ಭಕ್ತರ ದೇಹಗಳನ್ನು ಪರ್ಯೇಷಿ- ಹೊಂದಿರುತ್ತಿ ಆದುದರಿಂದ ಅತಪ್ಪತನುಃ- 
ತಪ್ತಚತ್ರಾ೦ಕನವಿಲ್ಲದವನು. ತತ್‌-ಆ ನಾರಾಯಣ ಸ್ವರೂಪವನ್ನು ಆಮಃ- ಚಿತ್ರವು 
ಅಪಕ್ಟವಾದುದರಿಂದ, ನಾಶ್ನುತೇ- ಸಾಕ್ಷಾತ್ಕಾರಪಡೆಯುವುದಿಲ್ಲ” ಎಂದು 
ವ್ಯಾಖ್ಯಾನಮಾಡಿರುತ್ತಾರೆ. 

ಈ ವ್ಯಾಖ್ಯನದ ಮೇಲೆ ವೀರಶೈವ ಮತಾಚಾರ್ಯರು ಅನೇಕ ವಿಧವಾಗಿ 
ಅಸ್ಥಾರಸ್ಯವನ್ನುತೋರಿಸುವುದಲ್ಲದೆ ತಪ್ಪಲಿ೦ಗ, ತಪ್ರಚಕ್ರಧಾರವು ಅಶ್ರೌತವೆ೦ಬುವ ವಿಷಯದಲ್ಲಿ 


ಪ್ರಮಾಣಗಳನ್ನು ತೋರಿಸಿ ಈ ಮಂತ್ರವು ಸೋಮಪ್ರಕರಣದಲ್ಲಿ ಹೇಳಲ್ಲಟ್ಟುದರಿಂದ 
ಲಿಂಗಧಾರಣ ಪರವೆಂದು.. ಅರ್ಥಮಾಡುವುದೇ ಸಾಧುವಾದುದೆಂದು ಹೇಳಿ 
ಶಿಮೋಪಾಸನೆಯಲ್ಲಿ ಪರಮಭಕ್ತಿಯನ್ನು ತೋರಿಸುತ್ತಾ. 
ಯೋ ದೇವಾನಾಂ ಪ್ರಥಮಂ ಪುರಸ್ತಾ 
ದ್ವಿಶ್ವಾಧಿಕೋ ರುದ್ರೋ ಮಹರ್ಷಿಃ | 
ಹಿರಣ್ಯಗರ್ಭ೦ ಪಶ್ಯತ ಜಾಯಮಾನ೦ ಸ ನೋದೇವಃ 
ಶುಭಯಾ ಸ್ಮೃತ್ಯಾ ಸ೦ಯುಕಕ್ತು | | 
(ಮಹಾನಾರಾಯಣೋಪನಿಷತ್ತು) 
ಯೋ ಬ್ರಹ್ಮಾಣ೦ ವಿದಧಾತಿ ಪೂರ್ವಂ | 
ಯೋ ವೈವೇದಾಂಶ್ಚಪ್ರಹಿಣೋತಿ ತಸ್ಕ್ಯೈ || 
(ಶ್ವೇತಾಶ್ಚತರ) 
ಶಿವನು ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿ ಆತನಿಗೆ ನಾಲ್ಕು ವೇದಗಳನ್ನು 


[2 


ಉಪದೇಶಮಾಡಿ ಪ್ರಪಂಚವನ್ನು ಸೃಷ್ಟಿ ಮಾಡುವುದರಲ್ಲಿ ನಿಯೋಜಿಸಿದನೆಂದು 


ಮ ಅಟ 
ಅನಂಶಶ್ರುತಿಗಳು ಹೇಳುವುದರಿಂದ “ಬ್ರಹ್ಮಣಸ್ಪತೇ” ಎಂಬ ಪದಕ್ಕೆ ಪರಶಿವನೆಂದು 
ವ್ಯಾಖ್ಯಾನಮಾಡಿ “ಪವಿತ್ರಂ” ಎ೦ಬ ಪದಕ್ಕೆ ಶಿವಲಿಂಗವೆಂದು ನಿರ್ಧರಿಸಿರುತ್ತಾರೆ. ಇದಲ್ಲದೆ 
“ಸರ್ವಲಿಂಗಂ ಸ್ಥಾಪಯತಿ, ಪಾಣಿಮಂತ್ರಂ ಪವಿತ್ರಂ” ಎ೦ಬ ಮಂತ್ರದಲ್ಲಿರುವ ಪವಿತ್ರ ಪದದ 
ಸಮೀಪದಲ್ಲಿ ಲಿಂಗಪದವಿರುವುದರಿಂದ “ವಜ್ರೋ ವಾ ಆಜ್ಯಂ” ಎ೦ಬ ಶ್ರುತಿಯಲ್ಲಿರುವ ಆಜ್ಯ 
(ತುಪ್ಪ) ಪದದ ಸಮೀಪದಲ್ಲಿರುವ ವಜ್ರ ಪದವನ್ನು ಸಂಸ್ಕೃತವಾದ ಆಜ್ಯಪರವೆಂದು 
ಮೀಮಾಂಸಾಕಾರರು ನಿರ್ಣಯಿಸಿರುವಂತೆ ಪವಿತ್ರಪದವು ಲಿಂಗವೆಂಬ ಅರ್ಥವನ್ನೇ ಕೊಡುತ್ತದೆ. 
ಮತ್ತು “ಪಾಣಿಮಂತ್ರಂ” ಎಂಬಲ್ಲಿರುವ ಮಂತ್ರಪದವೂ ಸಹ “ಮನನಾತ್‌ ಪೂಜನಾತ್‌ 
ತ್ರಾಯತ ಇತಿ ಮಂತ್ರಃ” ಎ೦ಬ ವೃತೃತ್ತಿಯಿಂದಲೂ “ವಾಚ್ಯವಾಚಕರೂಪೇಣ ದ್ವಿಧಾ ಮಂತ್ರಃ 
ಪ್ರಕೀರ್ತಿತಃ” ಎ೦ಬ ವ್ಯಾಸೋಕ್ತಿಯಿ೦ದಲೂ ಶಿವಲಿಂಗಪರವೆಂದು ಹೇಳುವಲ್ಲಿ ಸಂಶಯವಿಲ್ಲ 
ಆದುದರಿಂದ “ಪವಿತ್ರಂ ತೇ” ಎ೦ಬ ಮಂತ್ರದಲ್ಲಿರುವ ಪವಿತ್ರ ಶಬ್ದಕ್ಕೆ ಶಿವಲಿಂಗ ಎ೦ಬ ಅರ್ಥವು 
ನಿರ್ವಿವಾದವಾದುದು. ಮತ್ತು “ಪ್ರಭುರ್ಗಾತ್ರಾಣಿ ಪರ್ಯೇಷಿ” ಎ೦ಬ ಮುಂದಿನ ವಾಕ್ಕದಿ೦ದ 


ದೀಕ್ಷಿತರಾದ ಶಿವಭಕ್ತರ ಸರ್ವಾ೦ಗಗಳಲ್ಲಿಯೂ ಲಿಂಗಸಂಬಂಧವಿರಬೇಕೆಂದು ಸಿದ್ಧವಾಗಿದೆ. 


ಸರ್ವಾಂಗೇಷು ಚ ಸರ್ವತ್ರ ಸರ್ವದಾ ಸರ್ವತೋ ಮುಖಮ್‌ | 

ಲಿ೦ಗ೦ ಗುರೂಪದೇಶೇನ ಸುಪ್ರತಿಷ್ಠಿತಮಾತ್ಮನಿ || 
ಇತ್ಸಾದಿ 

ಏಕಮೇವ ಪರಂ ಲಿಂಗಮಂಗೇಸ್ಕಿನ್‌ ಸುಪ್ರತಿಷ್ಠಿತಮ್‌ | 

ಸರ್ವತೋ ಮುಖಮಾಭಾತಿ ನಾಮರೂಪಕ್ರಿಯಾತ್ಮನಾ || 

ಇಷ್ಟಲಿ೦ಗ೦ ತು ಬಾಹ್ಯಾಂಗೇ ಪ್ರಾಣಲಿ೦ಗ೦ ತಥಾ೦ತರೇ | 

ಭಾವಲಿಂಗಂ ತಥೈವಾಸ್ತಿ ಆತ್ಮಾಂಗೇ ಸುಪ್ರತಿಷ್ಠಿತಮ್‌ | | 

ಹೃದಯಾ೦ಗೇ ಮಹಾಲಿಂಗಂ ಶ್ರೋತ್ರಾಂಗೇ ತು ಪ್ರಸಾದಕಮ್‌ | 

ತ್ವಗ೦ಗೇ ಚರಲಿಂಗಂ ಚ ದೃಗಂಗೇ ಶಿವಲಿಂಗಕಮ್‌ || 

ಜಿಹ್ವಾಂಗೇ ಗುರುಲಿ೦ಗ೦ ಸ್ಯಾತ್‌ ನಾಸಿಕಾ೦ಗೇ ತಥೈವ ಚ | 

ಆಚಾರಲಿ೦ಗಮಶ್ರಾ೦ತಂ ಸುಪ್ರತಿಷ್ಠಿತಮೇವ ಹಿ || 

ಯಥಾ ಜ್ಞಾನೇಂದ್ರಿಯಾಂಗೇಷು ಕ್ರಮಾಲ್ಲಿಂಗಂ ಪ್ರತಿಷ್ಠಿತಮ್‌ | 

ತಥಾ ಕರ್ಮೇಂದ್ರಿಯಾಂಗೇಷು ಕ್ರಮಾಲ್ಲಿಂಗಂ ಪ್ರತಿಷ್ಠಿತಮ್‌ | | 

ಪರಶಿವನು ತನ್ನಲ್ಲಿ ಅವಿನಾಭಾವ ಸ೦ಬ೦ಧದಿ೦ದಿರುವ ವಿಮರ್ಶ ಶಕ್ತಿಯ 
ಸ್ಫುರಣದಿ೦ದ ತಾನೇ ನಾಮರೂಪ ಕ್ರಿಯಾದಿ ಅನಂತಾಕಾರವಾಗಿ ಪರಿಣಮಿಸಿ ಭಕ್ತಶರೀರಗಳಲ್ಲಿ 
ಇಷ್ಟ, ಪ್ರಾಣ, ಭಾವರೂಪದಿಂದ ನೆಲೆಸಿರುತ್ತಾನೆ. ಅವುಗಳಲ್ಲಿ ವಿರಾಟ್‌ತತ್ತ್ವವೆಂಬ ಇಷ್ಟಲಿಂಗವು 
ವಿಶ್ವಸಂಜ್ಞಿಕವಾದ ತ್ಯಾಗಾಂಗದಲ್ಲಿಯೂ, ಹಿರಣ್ಯಗರ್ಭತತ್ತ್ವವೆಂಬ ಪ್ರಾಣಲಿಂಗವು 
ಸಸಂಜ್ಞಕವಾದ ಭೋಗಾ೦ಗ (ಸೂಕ್ಷ್ಮಶರೀರ) ದಲ್ಲಿಯೂ ಈಶ್ಚರತತ್ವ್ವವೆ೦ಬ ಭಾವಲಿಂಗವು 
ಪ್ರಾಜ್ಞಸಂಜ್ಞಿಕವಾದ ಯೋಗಾಂಗದಲ್ಲಿಯೂ ನೆಲೆಸಿದವು. ಇವುಗಳಲ್ಲಿ ಭಾವಲಿಂಗವು 
ಮಹಾಲಿಂಗ ಮತ್ತು ಪ್ರಸಾದಲಿಂಗವೆಂದೂ, ಪ್ರಾಣಲಿಂಗವು ಜಂಗಮಲಿಂಗ ಮತ್ತು 
ಶಿವಲಿಂಗವೆಂದೂ ಇಷ್ಟಲಿಂಗವು ಗುರುಲಿಂಗ ಮತ್ತು ಆಚಾರಲಿಂಗವೆಂದೂ ಎರಡೆರಡು 
ಭೇದವನ್ನು ಹೊಂದಿದವು. ಇವುಗಳಲ್ಲಿ ಮಹಾಲಿಂಗವು ಹೃದಯಸ್ಥಾನವನ್ನೂ ಪ್ರಸಾದಲಿಂಗವು 
ಶ್ರೋತ್ರೇಂದ್ರಿಯವನ್ನೂ ಜಂಗಮಲಿಂಗವು ತ್ವಗಿ೦ದ್ರಿಯವನ್ನೂ ಶಿವಲಿಂಗವು 
ನೇತ್ರೇಂದ್ರಿಯವನ್ನೂ ಗುರುಲಿಂಗವು ರಸನೇಂದ್ರಿಯವನ್ನೂ  ಆಚಾರಲಿಂಗವು 
ಫ್ರಾಣೇಂದ್ರಿಯವನ್ನೂ ಆಶ್ರಯಿಸಿ ಆಯಾಯ ವಿಷಯಾನುಭವಮಾಡುತ್ತಾ 


೮೬ 
[a4 
2 


ಸುಖಪರಿಣಾಮಿಯಾಗಿರುತ್ತದೆ. ಮತ್ತು ಯೋಗಾ೦ಗಸ್ಥಲವು ಐಕ್ಯಸ್ಥಲ, ಶರಣಸ್ಥಲವೆಂದೂ, 
ಭೋಗಾಂಗತ್ಗಲವು ಪ್ರಾಣಲಿಂಗಿಸ್ಕಲ,  ಪ್ರಸಾದಿಸ್ಥಲವೆಂತಲೂ, ತ್ಯಾಗಾ೦ಗಸ್ಥಲವು 
ಮಾಹೇಶ್ವರಸ್ಥಲ, ಭಕ್ತಸ್ನಲವೆಂತಲೂ ವಿಭಾಗವನ್ನು ಪಡೆದವು. ಹೀಗೆ ಪರಬ್ರಹ್ಮವು 
ಪೂಜ್ಯಪೂಜಕಲೀಲಾವೈಭವದಿ೦ದ ಶಿವತತ್ವ್ವವೆ೦ದೂ, ಜೀವತತ್ವ್ವವೆ೦ದೂ ಎರಡು ತೆರನಾಗಿ 
ಶಿವತತ್ತ್ವವೇ ಲಿಂಗಸ್ಥಲವೆಂದೂ, ಜೀವತತ್ತ್ವವೇ ಅಂಗಸ್ಥಲವೆಂದೂ ಹೇಳಿಸಿಕೊ೦ಡವು. 
ಉಪಾಸ್ಯವಾದ ಲಿಂಗಸ್ಥಲವು ಆರುವಿಧವಾಗಿಯೂ, ಉಪಾಸಕವಾದ ಅ೦ಗಸ್ಥಲವು 
ಆರುವಿಧವಾಗಿಯೂ ಪರಿಣಮಿಸಿದವು. ಇವುಗಳಲ್ಲಿ ಮಹಾಲಿಂಗವು ಐಕ್ಕಸ್ಥಲದಲ್ಲಿ 
ಚಿಚ್ಛಕ್ತಿಯನ್ನೂ ಶಾ೦ತ್ಯತೀತೋತ್ತರ ಕಲೆಯನ್ನೂ ಸಮರಸಭಕ್ತಿಯನ್ನೂ ಪಡೆದು ಮನ ಇಂದ್ರಿಯ 
ರೂಪತ್ವವನ್ನು ತಾಳಿ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದಗಳೆಂಬ ವಿಷಯಗಳ ಗ್ರಹಣಕ್ಕೆ 
ಸಾಧನವಾಗಿದೆ. ಪ್ರಸಾದಲಿ೦ಗವು ಶರಣಸ್ಥಲದಲ್ಲಿ ಪರಾಶಕ್ತಿಯನ್ನೂ ಶಾ೦ತ್ಯತೀತ ಕಲೆಯನ್ನೂ 
ಆನ೦ದಭಕ್ತಿಯನ್ನೂ ಹೊಂದಿ ಶ್ರೋತ್ರೇಂದ್ರಿಯ ರೂಪತ್ಹವನ್ನು ಪಡೆದು ಶಬ್ದಗ್ರಹಣಕ್ಕೆ 
ಕಾರಣವಾಗಿದೆ. ಜಂಗಮಲಿಂಗವು ಪ್ರಾಣಲಿಂಗಿಸ್ಕಲದಲ್ಲಿ ಆದಿಶಕ್ತಿಯನ್ನೂ ಶಾಂತಿಕಲೆಯನ್ನೂ 
ಅನುಭವ ಭಕ್ತಿಯನ್ನೂ ಹೊಂದಿ ತ್ವಗಿಂದ್ರಿಯ ರೂಪತ್ನವನ್ನು ಪಡೆದು ಸ್ಪರ್ಶಗ್ರಹಣಕ್ಕೆ 
ಸಾಧನವಾಗಿದೆ. ಶಿವಲಿಂಗವು ಪ್ರಸಾದಿ ಸ್ಥಲದಲ್ಲಿ ಇಚ್ಛಾಶಕ್ತಿಯನ್ನೂ ವಿದ್ಯಾಕಲೆಯನ್ನೂ 
ಅವಧಾನ ಭಕ್ತಿಯನ್ನೂ ಹೊಂದಿ ನೇತ್ರರೂಪತ್ವವನ್ನು ತಾಳಿ ರೂಪಗ್ರಹಣಕ್ಕೆ ಸಾಧನವಾಗಿರುತ್ತದೆ. 
ಗುರುಲಿಂಗವು ಮಹೇಶಸ್ಥಲದಲ್ಲಿ ಜ್ಞಾನಶಕ್ತಿಯನ್ನೂ ಪ್ರತಿಷ್ಠಾಕಲೆಯನ್ನೂ ನಿಷ್ಠಾಭಕ್ತಿಯನ್ನೂ 
ಹೊಂದಿ ಜಿಹ್ವಾ ರೂಪತ್ವವನ್ನು ತಾಳಿ ರಸಗ್ರಹಣಕ್ಕೆ ಸಾಧನವಾಗಿರುತ್ತದೆ. ಆಚಾರಲಿಂಗವು 
ಭಕ್ತಸ್ಥಲದಲ್ಲಿ ಕ್ರಿಯಾಶಕ್ತಿಯನ್ನೂ ನಿವೃತ್ತಿಕಲೆಯನ್ನೂ ಶ್ರದ್ಧಾಭಕ್ತಿಯನ್ನೂ ಹೊಂದಿ 
ನಾಸಿಕಾರೂಪತ್ವವನ್ನುತಾಳಿ ಗ೦ಧಗ್ರಹಣಕ್ಕೆ ಸಾಧನವಾಗಿರುತ್ತದೆ. 

ಹಸಿವು, ಬಾಯಾರಿಕೆ, ಶೋಕ, ಮೋಹ, ಜರಾ, ಮೃತ್ಯುಗಳೆಂಬ 
ಊರ್ಮಿಷಟ್ಕಿದಿಂದಲೂ, ಜಾಯತೇ, ಅಸ್ತಿ ವರ್ಧತೇ, ಪರಿಣಮತೇ, ಅಪಕ್ಷೀಯತೇ, ವಿನಶ್ಯತಿ 
ಎಂಬ ಷಡ್ಗಾವವಿಕಾರಗಳಿಂದಲೂ ಬಿಡಲ್ಪಟ್ಟಿವನಾಗಿಯೂ, ವಿಕಲ್ಪರೂಪವಾದ 
ಭೇದಭಾವನೆಯಿಂದ ಶೂನ್ಯನಾಗಿಯೂ, ಮಹಾಲಿಂಗದಲ್ಲಿ ಐಕ್ಯವನ್ನು ಪಡೆದವನು 
ಐಕ್ಯಸ್ಥಲಿಯೆನಿಸುವನು. ಲಿಂಗದಲ್ಲಿ ಪತಿತ್ವ ಭಾವನೆಯನ್ನೂ ತನ್ನಲ್ಲಿ ಸತೀತ್ವ ಭಾವನೆಯನ್ನೂ 
ಪಡೆದು ಸತಿಗೆ ಪತ್ಯಂತರವಿಲ್ಲವೆಂಬ ನೀತಿಗನುಸಾರವಾಗಿ ಸ್ರಕ್ಚಂದನವನಿತಾದಿ ರೂಪವಾದ 


ಪ್ರಾಪಂಚಿಕ ಸುಖಕ್ಕೆ ತಿಲಾ೦ಜಲಿಯನ್ನರ್ಪಿಸಿ ಯಾವಾಗಲೂ ಶಿವಾನ೦ದದಿ೦ಂದೊಡಗೂಡಿದವನೇ 
ಶರಣಸ್ಥಲಿಯೆನಿಸುವನು. ಲಿಂಗದಲ್ಲಿ ಪ್ರಾಣವನ್ನು ಪ್ರಾಣದಲ್ಲಿ ಲಿಂಗವನ್ನೂ ಇರಿಸಿ 
ಸುಖದುಃಖಗಳಲ್ಲಿ ವಿಮುಖನಾಗಿರುವವನೇ ಪ್ರಾಣಲಿಂಗಿಸ್ಥಲಿಯೆನಿಸುವನು. 
ಲಿಂಗಾರ್ಪಿತಗಳಾದ ಪದಾರ್ಥಗಳನ್ನೇ ಶರೀರಯಾತ್ರಿಗೆ ಉಪಯೋಗಿಸುತ್ತ ಲಿಂಗದಲ್ಲಿ 
ವಿಶೇಷಾವಧಾನವುಳ್ಳವನಾಗಿ  ಲಿಂಗಾರ್ಪಿತವಲ್ಲದ ಪದಾರ್ಥಗಳನ್ನು ತ್ಯಜಿಸುವವನೇ 
ಪ್ರಸಾದಿಸ್ಥ್ಕಲಿಯೆನಿಸುವನು. ಪರಸ್ತ್ರೀ ಪರದ್ರವ್ಯಗಳನ್ನು ತ್ಯಜಿಸುತ್ತ ಭಾವಶುದ್ಧಿಯುಳ್ಳವನಾಗಿ 
ಲಿಂಗದಲ್ಲಿ ನಿಷ್ಠೆಯುಳ್ಳವನೇ ಮಹೇಶ್ವರ ಸ್ಥಲಿಯೆನಿಸುವನು. ಸದಾಚಾರಿಯಾಗಿಯೂ, ಶಿವನಲ್ಲಿ 
ಅವ್ಯಾಜಭಕ್ತಿಯುಳ್ಳವನಾಗಿಯೂ ಗುರು ಲಿಂಗ ಜ೦ಗಮರಲ್ಲಿ ಸಮತಾಬುದ್ಧಿಯುಳ್ಳವನಾಗಿಯೂ, 
ಭಸ್ಮರುದ್ರಾಕ್ಷಾದಿ ಶಿವಚಿಹ್ನೆಗಳಲ್ಲಿಯೂ, ಶಿವಶರಣರಲ್ಲಿಯೂ ಜಕ್ತಿಯುಳ್ಳವನೇ ಭಕ್ತಸ್ಥಲಿ 
ಎನಿಸುವನು. ಹೀಗೆ ಷಡಂಗಗಳಲ್ಲಿ ಷಡ್ಲಿಂಗಗಳನ್ನು ಆರಾಧಿಸುತ್ತಿರುವವನೇ 
ಷಟ್‌ಸ್ಥಲಬ್ರಹ್ಮಿಯೆನಿಸುತ್ತಾನೆ. 

ಮುಖ್ಯವಾಗಿ “ಗಾತ್ರಾಣಿ ಪರ್ಯೇಷಿ ವಿಶ್ವತಃ” ಎ೦ಬ ವಾಕ್ಕದಿಂದ ಷಡ೦ಗಗಳಲ್ಲಿ 
ಷಡ್ಲಿ೦ಗಗಳು ಸ೦ಬ೦ಧಿಸುವುವು. ಈ ಷಟ್‌ಸ್ಥಲ ಸಿದ್ಧಾಂತವು ಅತಿವಿಸ್ತೀರ್ಣವೂ ದುರವಗಾಹವೂ 
ಆಗಿದ್ದರೂ ಸಂದರ್ಭಾನುಸಾರವಾಗಿ ಇಲ್ಲಿ ದಿಗರ್ಶನಮಾಡಬೇಕಾಯಿತು. ಹೀಗೆ ಖಗ್ವೇದದ 
“ಪವಿತ್ರಂ ತೇ” ಎ೦ಬ ಮಂತ್ರವು ಲಿಂಗಧಾರಣಪರವಾದ ಅರ್ಥವನ್ನೇ ಬೋಧಿಸುವುದು. ಈ 
ಮಂತ್ರಾರ್ಥದ ಉಪಷ್ಟಂಬಕ ವಾಕ್ಯಗಳನ್ನು ಭಗವಾನ್‌ ವ್ಯಾಸಮಹರ್ಷಿಯು ಸ್ಪಷ್ಟವಾಗಿ 
ಹೇಳಿರುತ್ತಾನೆ. 

ಖಗಿತ್ಯಾಹ ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೇ | 

ತಸ್ಕಾತ್ಸವಿತ್ರಂ ತಲ್ಲಿಂಗಂ ಧಾರ್ಯಂ ಶೈವಮನಾಮಯಮ್‌ | | 

ಬ್ರಹ್ಮೇತಿ ಲಿಂಗಮಾಖ್ಯಾತಂ ಬ್ರಹ್ಮಣಸ್ಪತಿರೀಶ್ವರಃ | 

ಪವಿತ್ರಂ ತದ್ಧಿ ವಿಖ್ಯಾತಂ ತತ್ನಂಪರ್ಕಾತ್ತನುಶ್ಯುಚಿಃ | | 

ಅತಪ್ರತನುರಜ್ಞೋ ವೈ ಆಮಸ್ನಂಸ್ಕಾರವರ್ಜಿತಃ | 

ದೀಕ್ಷಯಾ ರಹಿತಸ್ಸಾಕ್ಷಾನ್ನಾಪ್ನುಯಾಲ್ಟಿಂಗಮುತ್ತಮಮ್‌ || 

ತಪಸ್ತಪ್ಪ್ಯಾ ತನುರ್ಯಸ್ಯ ಸತಪ್ರತನುರುಚ್ಛತೇ | 

ಪರಿಪಕ್ಟೋ A ಸೋಶಶ್ನುತೇ ಲಿಂಗಧಾರಣಮ್‌ | | 


ನ ಕರೋತಿ ತಪಃ ಪೂರ್ವಂ ಸೋತತಪ್ಪತನುರುಚ್ಯಕೇ | 
ಅಪಕ್ಟೋsಯಂ ವಿಮೋಕ್ಷಾಯ ನಾಶ್ಚುತೇ ಲಿಂಗಧಾರಣಮ್‌ || 
( ಬ್ರಹ್ಮಾಂಡ, ಲೈಂಗ್ಯ ಪುರಾಣಗಳು) 
ಹೀಗೆ ಆಮಂತ್ರದಲ್ಲಿರುವ ಪವಿತ್ರಂ-ಬ್ರಹ್ಮಣಸ್ಪಕೇ-ಅತಪ್ರತನುಃ-ಆಮಃ ಇತ್ಯಾದಿ 
ಪದಗಳನ್ನೇ ತೆಗದುಕೊ೦ಡು ಲಿ೦ಗಧಾರಣವನ್ನು ಸ್ಪಷ್ಟವಾಗಿ ತೋರಿಸಿರುವುದರಿಂದ ಈ 
ಮಂತ್ರದ “ಪವಿತ್ರಂ” ಎಂಬ ಪೂರ್ವಾರ್ಧವು ಇಷ್ಟಲಿಂಗಧಾರಣವನ್ನೂ “ಅತಪ್ತತನುಃ” ಎಂಬ 
ಉತ್ತರಾರ್ಧವು ಲಿಂಗಧಾರಣರೂಪವಾದ ಶಿವದೀಕ್ಷಾ ಸ೦ಸ್ಕಾರವನ್ನೂ ಬೋಧಿಸುವುದೆ೦ದು 
ತಿಳಿಯತಕ್ಕುದು. ಇನ್ನು ಖಗ್ವೇದದ ಮತ್ತೊಂದು ಮಂತ್ರದಿಂದ ಲಿಂಗಧಾರಣವು 
ಪ್ರತಿಪಾದಿಸಲ್ಪಡುತ್ತದೆ. 
ಅಯಂ ಮೇ ಹಸ್ತೋ ಭಗವಾನಯಂ೦ ಮೇ ಭಗವತ್ತರಃ | 
ಅಯಂ ಮೇ ವಿಶ್ವಭೇಷಜೋತಯಂ ಶಿವಾಭಿಮರ್ಶನಃ || 
ಅಯಂ ಮಾತಾ ಅಯಂ ಪಿತಾ ಅಯಂ ಜೀವಾತುರಾಗಮಾತ್‌ 
ಇದಂ ತವ ಪ್ರಸರ್ಪಣ೦ ಸುಬ೦ಧವೇಹಿ ನಿರೀಹಿ | | 
(ಯ ೮-೧-೨೫) 
ಅವಯವಾರ್ಥ:- ಅಯಂ ಭಗವಾನ್‌- ಲಿಂಗರೂಪವಾದೀ ಸದಾಶಿವನು, ಮೇ ಹಸ್ತಃ- 
ನನ್ನ ಹಸ್ತವನ್ನು ಹೊ೦ದಿರುವನು, ಅಯಂ- ಈ ಶಿವಲಿಂಗಮೂರ್ತಿಯೇ, ಮೇ- ನನಗೆ, 
ಭಗವತ್ತರಃ- ಅತಿಶಯವಾದ ಐಶ್ವರ್ಯವನ್ನು ಕೊಡುವನು. ಅಯಂ- ನನ್ನ ಹಸ್ತದಲ್ಲಿರುವ ಈ 
ಶಿವಲಿಂಗ ಮೂರ್ತಿಯು ಮೇ- ನನಗೆ ವಿಶ್ವಭೇಷಜಃ ಸಮಸ್ತ ಭವರೋಗಗಳಿಗೆ 
ಮಹಾವೈದ್ಯನಾಗಿರುತ್ತಾನೆ. ಅಯಂ- ನನ್ನ ಹಸ್ತದಲ್ಲಿರುವ ಈ ಲಿ೦ಗಮೂರ್ತಿಯು 
ಶಿವಾಭಿಮರ್ಶನಃ- ಸಮಸ್ತ ಕಲ್ಯಾಣವನ್ನುಂಟುಮಾಡುವನು. ಅಯಂ- ನನ್ನ ಹಸ್ತದಲ್ಲಿರುವ ಈ 
ಲಿಂಗಮೂರ್ತಿಯು- ಮಾತಾ-ತಾಯಿಯಂತೆ ವಾತ್ನಲ್ಯವುಳ್ಳವನು. ಪಿತಾ: ತಂದೆಯಂತೆ 
ರಕ್ಷಣೆಯುಳ್ಳವನು. ಅಯಂ- ಈ ಶಿವಲಿ೦ಗಮೂರ್ತಿಯು, ಜೀವಾತು£- ಸಂಜೀವಿನಿಯಂತೆ 
ಪ್ರಾಣರಕ್ಷಣೆ ಮಾಡುವನು. ಆಗಮಾತ್‌- ಶಾಸ್ತ್ರ ಪ್ರಮಾಣದಿ೦ದ, ಹೇ ಸುಬಂಧೋ- ಎಲೈ 
ನಿರ್ವ್ಯಾಜಬ೦ಧುವೇ? ಏಹಿ- ಇಲ್ಲಿಗೆ ಆಗಮಿಸು. ಇದ೦- ನನ್ನ ಹಸ್ತದಲ್ಲಿರುವ ಈ ಶಿವಲಿಂಗವು, 


ತವ- ನಿನಗೆ, ಪ್ರಸರ್ಪಣ೦- ವಿಹಾರಸ್ಥಾನವಾಗಿರುವುದು, ನಿರೀಹಿ- ಅತ್ತಿತ್ತ ಚಲಿಸದಂತೆ ಈ 
ಇಷ್ಟಲಿಂಗದಲ್ಲಿ ಯಾವಾಗಲೂ ನೆಲಸಿರು. 

“ಈಶಾನಃ ಪಿತ್ಯರೂಪೇಣ ಮಹಾದೇವೋ ಮಹೇಶ್ವರಃ | 

ಪ್ರೀಯತಾ೦ ಭಗವಾನ್‌ ಈಶಃ ಪರಮಾತ್ಮಾಸದಾಶಿವಃ ||” 

“ಸರ್ವವ್ಯಾಪೀ ಚ ಭಗವಾನ್‌ ತಸ್ಕಾತ್ನರ್ವಗತಪ್ವಿವಳ” 

“ಯೋ ರುದ್ರಸ್ಸಭಗವಾನ್ಯಶ್ಚ ಬ್ರಹ್ಮಯೋ ವೈರುದ್ರಸ್ಪ 

ಭಗವಾನ್ಯಶ್ವ ವಿಷ್ಣು| | ನಮಸ್ತೆ ಅಸ್ತು ಭಗವಾನ್‌ 

ವಿಶ್ಲೇಶ್ಚರಾಯ” 

“ಅಥೈನಂ ಭಗವಂತಂ ರುದ್ರಂ ಕುಮಾರಃ ಪಪ್ರಚ್ಛ” 

“ಕಾಲಾಗ್ನಿರುದ್ರ೦ ಭಗವಂತಂ ಸನತ್ಕುಮಾರಃ ಪಪ್ರಚ್ಛ' 

ಹೀಗೆ ಪಿತ್ಯಮೇಧ, ಶ್ವೇತಾಶ್ವತರ ಅಥರ್ವಶಿರಸ್ವು ಶತರುದ್ರೀಯ ಮುಂತಾದ 
ಅನ೦ತಶ್ರುತಿಗಳು ಭಗವಾನ್‌ ಎ೦ಬ ಪದವನ್ನು ಶಿವನಲ್ಲಿಯೇ ಉಪಯೋಗಿಸಿರುವುದರಿ೦ದ 
“ಅಯಂ ಮೇ ಹಸ್ತೋ ಭಗವಾನ್‌” ಎಂಬ ಮಂತ್ರದಲ್ಲಿರುವ ಭಗವಾನ್‌ ಎಂಬ ಪದಕ್ಕೆ 
ಶಿವಲಿಂಗವೆಂಬ ಅರ್ಥವು ನಿರ್ವಿವಾದವಾದುದು. 

ಶಂಕೆ:- 

ನಾರಾಯಣೋಪಪಿ ಭಗವಾನ್‌ ದೇವಕೀತನಯೋ ಹರಿಃ | 

ತತಸ್ಪಭಗವಾನ್‌ ಜಜ್ಞೇ ಬ್ರಹ್ಮಾಲೋಕಸಿತಾಮಹಃ | | 

ಸನತ್ಕುಮಾರೋ ಭಗವಾನ್‌ || 

ಇತ್ಯಾದಿ ಅನಂತ ಲೌಕಿಕ ಪ್ರಮಾಣಗಳಲ್ಲಿ ಭಗವತ್ಚದವನ್ನು ನಾರಾಯಣನಲ್ಲಿಯೂ, 
ಚತುರ್ಮುಖ ಬ್ರಹ್ಮನಲ್ಲಿಯೂ, ಸನತ್ಕುಮಾರಾದಿ ಮಹರ್ಷಿಗಳಲ್ಲಿಯೂ ಪ್ರಯೋಗಿಸಿರುತ್ತಾರೆ. 
ಹೀಗೆ ಸರ್ವಸಾಧಾರಣವಾದ ಭಗವತ್ನದವು ಹಸ್ತದಲ್ಲಿರುವ ಶಿವಲಿ೦ಗಪರನೆ೦ದು ನಿಯಮವಾಗಿ 
ಹೇಗೆ ಹೇಳುವುದು? 

ಸಮಾಧಾನ:- “ಹಸ್ತೇನಾವದ್ಯತಿ” “ಸ್ರುವೇಣಾವದ್ಯತಿ” “ಸ್ವದಿತಿನಾವದ್ಯತಿ” ಹಸ್ತದಿಂದ 
ಅವದಾನಮಾಡಬೇಕು. .. (ಸಮುದಾಯದಿ೦ದ ಬೇರ್ಪಡಿಸಿ ತೆಗೆದುಕೊಳ್ಳುವುದಕ್ಕೆ 
ಅವದಾನವೆಂದು ಹೆಸರು). “ಸ್ರುವ(ಸವಟು) ದಿಂದ ಅವದಾನಮಾಡಬೇಕು” ಸ್ಪದಿತಿ 


(ಚೂರಿ)ಯಿ೦ದ ಅವದಾನಮಾಡಬೇಕು ಎ೦ಬ ಪೂರ್ವಮೀಮಾಂಸಾ ವಾಕ್ಯಗಳಲ್ಲಿ ಅವದಾನ 
ಮಾತ್ರ ಸಾಧಾರಣವಾಗುಳ್ಳ “ಅವದ್ಯತಿ ಅವದ್ಯತಿ” ಎ೦ಬ ಏಕಾನುಪೂರ್ವಿಯಾದ ಪದವಿದ್ದರೂ 
ಈ ಪದಗಳ ಸಮೀಪದಲ್ಲಿ ಹಸ್ತ ಸ್ರುವ, ಸ್ವದಿತಿ, ಪದಗಳಿರುವದರಿ೦ದ “ಹಸ್ತೇನಾವದ್ಯಕಿ” ಎಂಬ 
ವಾಕ್ಯದಲ್ಲಿ ಹಸ್ತದಿಂದ ಪುರೋಡಾಶಾ (ಹುರಿಹಿಟ್ಟು) ವದಾನವನ್ನೂ “ಸ್ರುವೇಣಾವದ್ಯತಿ” ಎಂಬ 
ವಾಕ್ಯದಲ್ಲಿ ಸ್ರುವದಿ೦ದ ಫೃತಾ (ತುಪ್ಪ) ವದಾನವನ್ನೂ “ಸ್ವದಿತಿನಾವದ್ಯತಿ” ಎ೦ಬ ವಾಕ್ಯದಲ್ಲಿ 
ಸ್ವದಿತಿಯಿ೦ದ ಮಾ೦ಸದ ಅವದಾನವನ್ನೂ ಮಾಡಬೇಕೆಂದು ಪ್ರತ್ಯೇಕವಾಗಿ ಆಯಾಯ ಹಸ್ತಾದಿ 
ಸಾಧನಗಳಿಂದ ಪುರೋಡಾಶ ಫ್ಯತ ಮತ್ತು ಮಾಂಸಗಳೆಂಬ ಹವಿರ್ದ್ರವ್ಯಗಳ ಪ್ರತ್ಯೇಕ ಪ್ರತ್ಯೇಕ 
ಸ್ವೀಕಾರವು ನಿಶ್ಚಯಿಸಿರುವಂತೆ “ಅಯಂ ಮೇ” ಎಂಬೀ ಮಂತ್ರದಲ್ಲಿರುವ ಭಗವತ್ನದವು ಇತರ 
ದೇವತಾ ಸಾಧಾರಣ ಶಬ್ದವಾಗಿದ್ದರೂ ಈ ಭಗವತ್ನದದ ಸಮೀಪದಲ್ಲಿ “ಹಸ್ತ” ಎಂಬ ಪದವು 
ಬಂದಿರುವುದರಿಂದ ಅಂತಹ ಹಸ್ತದಲ್ಲಿ ನಾರಾಯಣಾದಿ ಇತರ ದೇವತೆಗಳನ್ನು ಧರಿಸುವ 
ವ್ಯವಹಾರವಾಗಲಿ, ಪ್ರಮಾಣಗಳಾಗಲಿ, ಎಲ್ಲಿಯೂ ಕಾಣದಿರುವದರಿಂದ ಭಗವತ್ನದಕ್ಕೆ 
ಶಿವಲಿಂಗವೆಂಬ ಅರ್ಥವೇ ನಿಶ್ಚಯವಾಗುತ್ತದೆ. ಮತ್ತು ಲೌಕಿಕ ಪ್ರಯೋಗಕ್ಕಿಂತಲೂ 
ಶ್ರೌತಪ್ರಯೋಗವು ಪ್ರಬಲವಾದುದರಿಂದ ಭಗವತ್ನದವನ್ನು ಪುರಾಣಾದಿ ಲೌಕಿಕ ವಾಕ್ಯಗಳು 
ಮಹರ್ಷಿಗಳಲ್ಲಿಯೂ, ಶಿವೇತರ ದೇವತೆಗಳಲ್ಲಿಯೂ ವ್ಯವಹರಿಸಿದ್ದರೂ ಅನ೦ತಶ್ರುತಿಗಳು 
ಶಿವನಲ್ಲಿಯೇ ಪ್ರಯೋಗಿಸಿರುವುದರಿಂದ ಆ ಭಗವತ್ನದಕ್ಕೆ ಶಿವಲಿಂಗವೆಂಬ ಅರ್ಥವೇ 
ಪ್ರಧಾನವಾದುದೆಂದು ತಿಳಿಯಬೇಕು. 

ಶಂಕೆ:-ಈ ಮಂತ್ರದಲ್ಲಿ “ಅಯಂ ಮೇ ಹಸ್ತಃ”' ಎಂದು ಪ್ರಥಮಾಂತವಾದ 
ಪದವಿರುವುದಲ್ಲದೆ “ಹಸ್ತಗತಃ” ಎ೦ಬ ಪದವಿರುವುದಿಲ್ಲವಾದುದರಿ೦ದ ಹಸ್ತಪದಕ್ಕೆ 'ಕೈ ಎಂಬ 
ಅರ್ಥವಾಗುತ್ತದೆಯೇ ಹೊರತು ಹಸ್ತದಲ್ಲಿ ಧರಿಸಲ್ಪಟ್ಟ ಎಂಬ ಅರ್ಥವಾಗುವುದಿಲ್ಲ 
ಆದುದರಿಂದ ಭಗವತ್ನದ ವಾಚ್ಯವಾದ ಶಿವಲಿಂಗವು ನನ್ನ ಹಸ್ತದಲ್ಲಿ ಧರಿಸಲ್ಪಟ್ಟಿರುವುದೆ೦ದು 
ಹೇಗೆ ಹೇಳುವುದಕ್ಕಾದೀತು? 

ಸಮಾಧಾನ:- “ಹಸ್ತೋ ಭಗವಾನ್‌” ಎಂದು ಹಸ್ತ ಪದವು ಭಗವತ್ನದದ 
ಸಮೀಪದಲ್ಲಿರುವದರಿಂದ ಹಸ್ತದಲ್ಲಿ ಧರಿಸಲ್ಪಟ್ಟಿರುವ ಶಿವಲಿ೦ಗವೆ೦ದೇ ನಿಶ್ಚಯಿಸಬೇಕು. 

ಉದಾಹರಣೆ:- 

ಆದಿತ್ಯೋ ಭಗವಾನ್‌ ಸೂರ್ಯೋ ನೀಲಗ್ರೀವಸ್ತ್ರಿಲೋಚನಃ | 


ಅಧೀಯತೇ ಸಹಸ್ರಾಂಶು ಸಾಮಗಧ್ವರ್ಯಹೋತ್ಯಭಿಃ | | 
(ಅದಿತ್ಯ ಪುರಾಣ) 
ಅರ್ಥ:- ಭಗವಾನ್‌-ಸರ್ವವ್ಯಾಪಿಯಾದ ಶಿವಲಿಂಗವು, ಆದಿತ್ಯಃ- 
ಸೂರ್ಯಮಂಡಲದಲ್ಲಿರುವುದು. ನೀಲಗ್ರೀವಃ-: ಕಪ್ಪುಕ೦ಠಗಳುಳ್ಳವನು. ತ್ರಿಲೋಚನಃ- 
ಸೂರ್ಯ, ಅಗ್ವಿ ಚಂದ್ರರೆಂಬ ಮೂರು ಕಣ್ಣುಗಳುಳ್ಳವನು, ಸೂರ್ಯಃ 
ಸೂರ್ಯಮಂಡಲಾಂತವರ್ತಿಯು. ಇಲ್ಲಿ ಭಗವಾನ್‌, ನೀಲಗ್ರೀವಃ ತ್ರಿಲೋಚನಃ ಈ ಪದಗಳ 
ಸಮೀಪದಲ್ಲಿರುವ ಆದಿತ್ಯ. ಸೂರ್ಯ ಪದಗಳಿಗೆ ಸೂರ್ಯಮಂಡಲದಲ್ಲಿರುವ 
ಸೂರ್ಯನಿಗಿ೦ತಲೂ ಭಿನ್ನವಾದ ಶಿವಲಿಂಗವೆಂದು ಹೇಳುವುದಕ್ಕಾಗಿ “ಆದಿತ್ಯೋ ಭಗವಾನ್‌” 
ಎಂದು ಅಭೇದೋಪಚಾರವು  ಮಾಡಲ್ಲಟ್ಟಿರುವಂತೆ ಹಸ್ತಪೀಠದಲ್ಲಿ ಸದಾ 
ಪೂಜಿಸಲ್ಪಡತಕ್ಕುದೆ೦ಬ ಅರ್ಥದಲ್ಲಿ “ಹಸ್ತೋ ಭಗವಾನ್‌” ಎಂದು ಔಪಚಾರಿಕವಾದ 
ಅಭೇದವನ್ನು ತೋರಿಸುವುದರಿಂದ ಹಸ್ತಕ್ಕೂ ಹಸ್ತದಲ್ಲಿಟ್ಟು ಪೂಜಿಸುವ ಶಿವಲಿಂಗಕ್ಕೂ 
ನಿತ್ಯಸ೦ಬ೦ಧವನ್ನು ಸೂಚಿಸುವುದು. ಮತ್ತು 
“ಯ ಏಷೋಂತರಾದಿತ್ಯೇ ಹಿರಣ್ಯಃ ಪುರುಷೋ ದೃಶ್ಯತ” 
ಇತ್ಯಾದಿ 
ಅಂಬಿಕಾಪತಯೇ, ಉಮಾಪತಯೇ, ಪಶುಪತಯೇ 
ನಮೋ ನಮಃ 
( ತೈತ್ತಿರೀಯ) 
ಅರ್ಥ:- ಯಾವ ಪುರುಷನು ಸುವರ್ಣಛಾಯೆಯುಳ್ಳವನಾಗಿ ಯಾವಾಗಲೂ 
ಸೂರ್ಯಮಂಡಲದಲ್ಲಿ ಪ್ರಕಾಶಿಸುವನೋ ಅಂತಹ ಉಮಾರೂಪ ಶಕ್ತಿಯಿಂದೊಡಗೂಡಿದ 
ಪರಶಿವಲಿಂಗಕ್ಕೆ ನಮಸ್ಕಾರವು. 
“ಸೌರಮಂಡಲ ಮಧ್ಯಸ್ಥಂ ಸಾಂಬಂ ಸಂಸಾರಭೇಷಜಮ್‌ | 
ಮಂಡಲಾಂತರಗತಂ ಹಿರಣ್ಮಯಂ ಭ್ರಾಜಮಾನ 
ವಪುಷಂ ಶುಚಿಸ್ಮಿತಮ್‌ ||” 


(ಪುರಾಣ) 


ಇತ್ಯಾದಿ ಮಂತ್ರಗಳ ಉಪಬ್ಯಂಹಣವಾಕ್ಕಗಳ ಆಧಾರದಿಂದ ಪರಶಿವ ಬ್ರಹ್ಮಲಿ೦ಗವು 
ಸೂರ್ಯಮಂಡಲದಲ್ಲಿ ಪ್ರಕಾಶಿಸುತ್ತಿದ್ದರೂ ಆ ಸೂರ್ಯಮಂಡಲಕ್ಕಿಂತ ಭಿನ್ನವಾದುದೆಂದು 
ಸ್ಪಷ್ಟವಾಗಿ ಕಂಡುಬರುವುದರಿಂದ “ಆದಿತ್ಯೋ ಭಗವಾನ್‌” ಮುಂತಾದ ವಾಕ್ಯಗಳಿಗೆ 
ಸೂರ್ಯನೇ ಪರಶಿವನೆಂದು ಸೂರ್ಯನಿಗೂ ಪರಶಿವನಿಗೂ ಸಾಮಾನ್ಯವಾಗಿ ತೋರುವ 
ಅಭೇದವು ಸೂರ್ಯಪರಮೇಶ್ವರರ ನಿತ್ಯಸಂಬಂಧವನ್ನು ತೋರಿಸುವುದಕ್ಕಾಗಿ 
ಹೇಳಲ್ಪಟ್ಟಿರುತ್ತದಲ್ಲದೆ ಸೂರ್ಯನೇ ಪರಶಿವನಲ್ಲವೆಂದು ನಿರ್ಣಯಿಸಲ್ಪಟ್ಟಿದೆ. ಅದರಂತೆ 
“ಹಸ್ತೋ ಭಗವಾನ್‌” ಎಂಬಲ್ಲಿಯೂ ಸಹ ಹಸ್ತಕ್ಕೂ ಹಸ್ತದಲ್ಲಿಟ್ಟು ಪೂಜಿಸಲ್ಪಡುವ ಶಿವಲಿ೦ಗಕ್ಕೂ 
ಆಧಾರಾಧೇಯಭಾವವು ಇರುವುದರಿಂದ ಸ್ವಾಭಾವಿಕವಾಗಿ ಭೇದವಿದ್ದರೂ ಈ 
ಇಷ್ಟಲಿಂಗಾಧಾರವಾದ ಹಸ್ತಕ೦ಠಾದ್ಯಂಗಗಳನ್ನು ಬಿಟ್ಟು ಆ ಲಿಂಗವು ದೇಹವಿರುವವರೆಗೂ 
ಅಗಲಿರಬಾರದೆಂಬ ನಿತ್ಯಸಂಬಂಧವನ್ನು ತೋರಿಸುವುದಕ್ಕಾಗಿ “ಆಯ೦ ಮೇ ಭಗವಾನ್‌” 
ಎ೦ಬ ಮಂತ್ರವು ಶಿವನು ನನ್ನಹಸ್ತದಲ್ಲಿರುವನೆ೦ಬ ಸ್ಪಷ್ಟವಾದ ಅರ್ಥವನ್ನು ಕೊಡುವ “ಹಸ್ತಗತಃ 
ಭಗವಾನ್‌” ಎ೦ದು ಹೇಳದೆ “ಹಸ್ತೋ ಭಗವಾನ್‌” ನನ್ನ ಹಸ್ತವೇ ಶಿವಲಿಂಗವೆ೦ದು 
ಔಪಚಾರಿಕ(ಲಾಕ್ಷಣಿಕ)ವಾದ ಅಭೇದವನ್ನು ತೋರಿಸಿರುತ್ತದೆ. ಹೀಗೆ ಅಭೇದಾರ್ಥವುಳ್ಳ “ಹಸ್ತಃ 
ಭಗವಾನ್‌” ಎ೦ಬ ಪ್ರಥಮಾ೦ತ ಪದಗಳನ್ನು ಈ ಶ್ರುತಿಯಲ್ಲಿ ತೋರಿಸದೆಹೋದರೆ ಹಸ್ತ 
ಕ೦ಠಾದ್ಯಂಗಗಳಲ್ಲಿ ಧರಿಸಲ್ಪಟ್ಟಿರುವ ಶಿವಲಿಂಗಕ್ಕೂ ದೀಕ್ಷಾಬದ್ಧವಾದ ದೇಹಕ್ಕೂ ಇರುವ 
ಅವಿಭಾಜ್ಯಸಂಬ೦ಧವೇ ಲೋಪವಾಗುತ್ತದೆ. ವೀರಶೈವ ಸಿದ್ಧಾ೦ತದಲ್ಲಿ ಮುಕ್ತಿದಾಯಕವೂ, 
ಶಿವಸ್ವರೂಪವೂ ಆದ ಇಷ್ಟಲಿಂಗವನ್ನು ಶಿಷ್ಯನು ಗುರುವಿನಿಂದ ದೀಕ್ಷಾಪೂರ್ವಕವಾಗಿ ಎಂದು 
ಪಡೆದನೋ ಅಂದಿನಿಂದಲೂ ಈ ಸ್ಥೂಲದೇಹವಿರುವವರೆಗೂ ಇಷ್ಟಲಿಂಗವು ದೇಹವನ್ನು 
ಅಗಲಿರಬಾರದು. ದೇಹಕ್ಕೂ ಶಿವಲಿ೦ಗಕ್ಕೂ ವಿಯೋಗವಾಗುವುದಾದರೆ ಮಹತ್ತರವಾದ 
ದೋಷವು ಎಂದು ಹೇಳಲ್ಪಟ್ಟಿದೆ. 

ಸಂಸ್ಕೃತ್ಯ ಗುರುಣಾ ದತ್ತಂ ಷಡಧ್ವನ್ಯಾಸಪೂರ್ವಕಮ್‌ | 

ವಾಮಹಸ್ತಗತಂ ಲಿಂಗಂ ಸಾವಧಾನೇನ ಪೂಜಯೇತ್‌ | | 

ಧಾರಯೇದ್ಯಸ್ತು ಹಸ್ತಾದೌ ಲಿಂಗಾಕಾರಂ ಶಿವಂ ಸದಾ | 

ತಸ್ಯ ಹಸ್ತಸ್ಥಿತಂ ವಿದ್ಧಿ ಮತ್ಸದಂ ಸಂಪದಾಂ ಪದಮ್‌ || 

ಧಾರಯೇದವಧಾನೇನ ಲಿಂಗಂ ತದ್ಗುರುಣಾರ್ಪಿತಮ್‌ | 


ಪ್ರಮಾದಾತೃತಿತೇ ಲಿಂಗೇ ಪ್ರಾಣಾನಪಿ ಪರಿತ್ಯಜೇತ್‌ | | 

ಪತಿತೇ ಪ್ರಾಣಲಿ೦ಗೇ ಯಃ ಪ್ರಾಣಾನ್‌ ಧತ್ತೇ ನರಾಧಮಃ | 

ಸ ಚಂಡಾಲ ಇತಿ ಜ್ಞೇಯಃ ಶಿವದ್ರೋಹೀ ನ ಸಂಶಯಃ || 

ಹಸ್ತಸಿ೦ಹಾಸನೇ ಲಿಂಗಮಪ್ರಮಾದೇನ ಧಾರಯೇತ್‌ | 

ಲಿಂಗಪಾತಿನಮಾಚಾರನಿಂದಕಂ ನ ಹೃದಿ ಸ್ಮರೇತ್‌ || 

ಭೂಮ್‌ ಪ್ರತಿಷ್ಠಿತಂ ಲಿಂಗಂ ಪುನರ್ನೋತ್ಪಾಟ್ಯತೇ ಯಥಾ | 

ದೇಹೇ ಪ್ರತಿಷ್ಠಿತಂ ಲಿಂಗಮಂತೇಆಪಿ ನ ವಿಭಜ್ಯತೇ | | 

(ವಾತುಲಾಗಮ) 

ಅರ್ಥ:- ಶ್ರೀ ಗುರುವು ಶಿಷ್ಯನ ಶಕ್ತಿಪಾತ (ಯೋಗ್ಯತೆ) ವನ್ನು ಪರೀಕ್ಷಿಸಿ ಯೋಗ್ಯಕಾಲದಲ್ಲಿ 
ಷಡಧ್ವನ್ಯಾಸಪೂರ್ವಕವಾದ ಶಿವದೀಕ್ಷೆಯಿಂದ ಅವನನ್ನು ಪರಿಶುದ್ಧಿಗೊಳಿಸಿ ಶಿಷ್ಯನ 
ನಾಮಹಸ್ತವೆಂಬ ಪೀಠದಲ್ಲಿ ಶಿವಕಲಾಧಿಷ್ಠಿತನಾದ ಶಿವಲಿಂಗವನ್ನು “ಸರ್ವಲಿ೦ಗ೦.....” ಎಂಬ 
ಮಂತ್ರವನ್ನುಚ್ಚರಿಸುತ್ತ ಸ್ಥಾಪಿಸುವನು. ಇಂತಹ ಶಿವಲಿ೦ಗಮೂರ್ತಿಯನ್ನು ಸಾವಧಾನದಿಂದ 
ಪೂಜಿಸಿ “ಯಜ್ಯೋಪವೀತಂ” ಎ೦ಬ ಮಂತ್ರದಿಂದ ಶಿರಸ್ಸು ಕಂತ, ವಕ್ಷಸ್ಟು ಉದರ, ಹಸ್ತಾದಿ 
ಉತ್ತಮಾಂಗಗಳಲ್ಲಾವುದಾದರೊಂದು ಸ್ಥಳದಲ್ಲಿಧರಿಸತಕ್ಕುದು. ಗುರುವಿನ ಆಜ್ಞೆಯ ಮೇರೆಗೆ ಈ 
ರೀತಿಯಾಗಿ ಯಾವ ಶಿಷ್ಯನು ಲಿಂಗಧಾರಣ, ಲಿ೦ಗಪೂಜೆಗಳಲ್ಲಿ ಆಸಕ್ತನಾಗಿರುವನೋ ಅವನಿಗೆ 
ಐಹಿಕಸುಖಪರ೦ಪರೆಯು ದೊರೆಯುವುದಲ್ಲದೆ ಅವನು ದೇಹಾವಸಾನದಲ್ಲಿ ಶಿವನಲ್ಲಿ 
ಬೆರೆಯುವನು. ಪ್ರಮಾದದಿ೦ದ ಈ ಲಿ೦ಗಮೂರ್ತಿಯು ದೇಹದಿ೦ದ ವಿಯೋಗವಾದರೆ 
ಪ್ರಾಣವನ್ನಾದರೂ ಬಿಡಲು ಸಿದ್ಧನಾಗಿರಬೇಕು. ಅ೦ದರೆ ಭುಕ್ತಿ ಮುಕ್ತಿಗಳನ್ನೀಯುವ 
ಲಿ೦ಗಮೂರ್ತಿಯನ್ನು ತನ್ನ ಪ್ರಾಣದಂತೆ ರಕ್ಷಿಸಿಕೊಳ್ಳಬೇಕೆಂದು ಭಾವವು ಇಷ್ಟಲಿಂಗವನ್ನು 
ಕಳೆದುಕೊಂಡು ಯಾವನು ಶೂನ್ಯ ಹೃದಯನಾಗುವನೋ ಅವನು ನರಾಧಮನೆಂತಲೂ, 
ಚ೦ಡಾಲಸದೃಶನೆ೦ತಲೂ, ಶಿವದ್ರೋಹಿಯೆ೦ತಲೂ, ಪತಿತನೆ೦ಂತಲೂ ಶಿವಾಗಮಗಳು 
ಸಾರುವುವು. ಇಷ್ಟಲಿಂಗವನ್ನು ಬಿಟ್ಟಿವನನ್ನೂ ಆಚಾರಭ್ರಷ್ಟನಾದವನನ್ನೂ ಸರಿಸಕೂಡದು. 
ಭೂಮಿಯಲ್ಲಿ ಪ್ರತಿಷ್ಠಿತವಾದ ಸ್ಥಾವರಲಿಂಗವನ್ನು ಕಿತ್ತುಹಾಕಲು ಹೇಗೆ ಅವಕಾಶವಿಲ್ಲವೋ ಹಾಗೆ 
ಈ ದೇಹವೆ೦ಬ ಭೂಮಿಯಲ್ಲಿ ಪ್ರತಿಷ್ಠಿತವಾದ ಇಷ್ಟಲಿ೦ಗವನ್ನುಯಾರೂ ಕೀಳಬಾರದು. ಮತ್ತು 

“ತೇನ ತೃಕ್ಷೇನ ಭು೦ಜೀಥಾಃ ಮಾಗ್ಯಧಃ 


( ಈಶಾವಾಸ್ಯೋಪನಿಷತ್‌) 
ಅವಯವಾರ್ಥ:- ತೇನ- ಲಿ೦ಗರೂಪನಾದ ಪರಶಿವನನ್ನು ತ್ಯಕ್ತೇ- ಪ್ರಮಾದದಿಂದ 
ಅಗಲಿದರೆ, ನಭು೦ಜೀಥಾಃ- ಭೋಜನಮಾಡದೆ, ಅನಶನವ್ರತವನ್ನವಲಂಬಿಸಿ ಶರೀರವನ್ನು 
ತ್ಯಜಿಸತಕ್ಕುದು. ಕಸ್ಕಸ್ಟಿತ್‌- ಬೇರೆಯಾದ, ಧನಂ- “ಧನಂ ವೈ ಲಿಂಗಂ” ಎಂಬ ಕೌಷೀತಕೀ 
ಪ್ರಮಾಣಾನುಸಾರವಾಗಿ ಶಿವಲಿಂಗವನ್ನು ಮಾಗ್ಯಧಃ- ಸ್ವೀಕರಿಸಬೇಡ. 
ಇದರಿಂದ ಇಷ್ಟಲಿಂಗವನ್ನು ದೇಹದಿಂದ ಯಾವಾಗಲೂ ವಿಯೋಗಿಸಬಾರದೆಂಬ 
ತಾತ್ಸರ್ಯವು ಸಿದ್ಧವಾಗುತ್ತದೆ. ಆದುದರಿಂದ ಹಸ್ತಕ್ಕೂ ಹಸ್ತದಲ್ಲಿರುವ ಶಿವಲಿಂಗಕ್ಕೂ 
ನಿತ್ಯಸ೦ಬ೦ಧವನ್ನು ತೋರಿಸುವುದಕ್ಕಾಗಿಯೇ “ಅಯಂ ಮೇ ಹಸ್ತೋ ಭಗವಾನ್‌” ಎಂಬ 
ಮಂತ್ರವು ಹೊರಟಿರುತ್ತದೆ. ಮತ್ತು ಈ ಮಂತ್ರದಲ್ಲಿ “ಶಿವಾಭಿಮರ್ಶನಳ” ಎಂಬುದೊಂದು 
ವಿಶೇಷಪದವಿರುತ್ತದೆ. ಹಸ್ತದಲ್ಲಿರುವ ಭಗವತ್ನದವಾಚ್ಛವಾದ ಪರಮೇಶ್ವರನು (ಶಿವ ಇತಿ 
ಅಭಿಮೃಶ್ಯತ ಇತಿ ಶಿವಾಭಿಮರ್ಶನಃ) ಶಿವನೆಂದು ಪರಾಮರ್ಶಿಸಲ್ಪಡುವವನು ಎಂಬ 
ವಿಗ್ರಹಸಾಮರ್ಥ್ಯದಿ೦ದ “ಹಸ್ತೋ ಭಗವಾನ್‌” ಎ೦ಬ ವಾಕ್ಯದಲ್ಲಿರುವ ಭಗವತ್ಚದವು ಸಾಮಾನ್ಯ 
ವಚನವೆಂದು ಹೇಳಿದರೂ ಪರಶಿವಲಿಂಗಪರವೆಂದೇ ನಿರ್ಧರವಾಗುತ್ತದೆ. ಇದಲ್ಲದೆ 
ಪೂರ್ವಮೀಮಾಂಸೆಯಲ್ಲಿ “ವ್ರೀಹಿಭಿರ್ಯಜೇತ” “ಯವೈರ್ಯಜೇತ” ವ್ರೀಹಿ (ಭತ್ತ) ಎಂಬ 
ಧ್ಯಾನದಿಂದ ಯಜ್ಞಮಾಡಬೇಕು. ಯವ (ಗೋಧಿ) ಧಾನ್ಯದಿ೦ದ ಯಜ್ಞ ಮಾಡಬೇಕು ಎಂಬ 
ವಾಕ್ಯಗಳಲ್ಲಿ 'ಯವ' ಮತ್ತು 'ವ್ರೀಹಿ' ಪದಗಳನ್ನು ಯಜ್ಞ ಸಾಧನಗಳನ್ನಾಗಿ ಹೇಳಿರುತ್ತಾರೆ. ಇಲ್ಲಿ 
ಮ್ಲೇಂಛರು 'ಪ್ರಿಯಂಗು' (ನವಣೆ) ಎಂಬ ಧಾನ್ಯಕ್ಕೆ 'ಯವ' ಎಂದು ಹೇಳುತ್ತಾರೆ. ಆರ್ಯರು 
ಇದೇ 'ಯವ' ಶಬ್ದವನ್ನು 'ದೀರ್ಫಶೂಕ' (ಉದ್ದವಾದ ಮುಳ್ಳುಗಳುಳ್ಳ) ಧಾನ್ಯವಿಶೇಷದಲ್ಲಿ 
ಪ್ರಯೋಗಿಸುತ್ತಾರೆ. ಹೀಗೆ 'ಯವ' ಶಬ್ದಕ್ಕೆ ಎರಡು ವಿಧ ಅರ್ಥವುಂಟಾಗುವಲ್ಲಿ ಯಾವ 
ಅರ್ಥವನ್ನು ಗ್ರಹಿಸಬೇಕೆಂಬ ಸಂಶಯವುಂಟಾಗಲು “ಯತ್ರಾನ್ಯಾ ಓಷಧಯೋ ಮ್ಲಾಯಂತೇ 
ಅಥೈತೇಮೋದಮಾನಾ ಇವೋಪತಿಷ್ಠಂತೇ” “ಯಾವ ಕಾಲದಲ್ಲಿ ಇತರ ಸಸ್ಯಾದಿಗಳೆಲ್ಲ 
ಮ್ಲಾನಗಳಾಗಿ (ಬಾಡಿ) ದೀರ್ಪಶೂಕಧಾನ್ಯ (ಗೋಧಿ) ಗಳು ಮಾತ್ರ ಅಭಿವೃದ್ಧಿಯಾಗುತ್ತವೆಯೋ” 
ಎಂಬ ವಾಕ್ಕಶೇಷ ಬಲದಿಂದ 'ಯವ' ಶಬ್ದಕ್ಕೆ ದೀರ್ಪಶೂಕ ವಿಶಿಷ್ಟಧಾನ್ಯ (ಜವೆಗೋಧಿ) ವೆಂದೇ 
ಗ್ರಹಣಮಾಡಬೇಕಲ್ಲದೆ 'ಪ್ರಿಯಂಗು' (ನವಣೆ) ಧಾನ್ಯವನ್ನು ಗ್ರಹಣಮಾಡಬಾರದೆಂದು 


ನಿಯಮಮಾಡಿರುತ್ತಾರೆ. ಇದಕ್ಕೆ “ಯವವ್ರೀಹ್ಯಧಿಕರಣನ್ಯಾಯ”ವೆ೦ದು ಹೇಳಿರುತ್ತಾರೆ. ಈ 
ನ್ಯಾಯಾನುಗುಣವಾಗಿ “ಅಯಂ ಮೇ ಹಸ್ತೋ ಭಗವಾನ್‌” ಎಂಬ ಮಂತ್ರದಲ್ಲಿರುವ 
ಭಗವತ್ನ್ಸ್ನದವು ಇಂದ್ರಾದಿದೇವತೆಗಳಲ್ಲಿಯೂ ನಾರದಾದಿ ಮಹರ್ಷಿಗಳಲ್ಲಿಯೂ 
ಪ್ರಯೋಗಿಸಲ್ಪಟ್ಟಿದ್ದರೂ ಮುಂದಿರುವ “ಶಿವಾಭಿಮರ್ಶನಃ” ಎ೦ಬ ವಾಕ್ಕಶೇಷಬಲದಿ೦ದ ಆ 
ಭಗವತ್ನದಕ್ಕೆ ಹಸ್ತದಲ್ಲಿರುವ ಲಿಂಗರೂಪ ಶಿವನೆಂದೇ ನಿಶ್ಚಯವಾಗುತ್ತದೆ. ಮತ್ತು ಈ ಮಂತ್ರವು 
ಹಸ್ತಾದಿ ಸ್ಥಾನಗಳಲ್ಲಿ ಶಿವಲಿಂಗಧಾರಣವನ್ನು ವಿಧಾನಮಾಡಿದಬಳಿಕ “ಅಯಂ ಮಾತಾ ಅಯಂ 
ಪಿತಾ” ಎ೦ದು ಸೃಷ್ಟಿಕರ್ತೃತ್ವವನ್ನೂಗಅಯಂ೦ ವಿಶ್ವ್ಚಭೇಷಜಃ” ಎಂದು ಸ್ಥಿತಿಸಂಹಾರಕರ್ತೃತ್ದವನ್ನೂ 
ಬೋಧಿಸಿರುವುದನ್ನು. ನೋಡಿದರೆ ಹಸ್ತದಲ್ಲಿ ಧರಿಸಲ್ಪಟ್ಟಿರುವ ಲಿ೦ಗಪರವೆ೦ದು 
ಹೇಳುವುದೇಯುಕ್ತವಾಗಿದೆ. 

ಶಂಕಾ:- “ಅಯಂ ಶಿವಾಭಿಮರ್ಶನಃ” ಎ೦ಬ ವಾಕ್ಕಕ್ಕೆ ಅಯಂ- ಈ ಹಸ್ತವು 
“ಶಿವಾಭಿಮರ್ಶನಃ” “ಶಿವಂ ಅಭಿಮೃಶತೀತಿ ಶಿವಾಭಿಮರ್ಶನಃ” ಎ೦ಬ ವು ತೃತ್ತಿಗನುಸಾರವಾಗಿ 
ಶಿವಲಿಂಗವನ್ನು ಸ್ಪರ್ಶಮಾಡುವದೆ೦ಬ ಅರ್ಥವಾಗುವುದರಿ೦ದ ಬಾಣಲಿಂಗ, ಮರಕತಲಿಂಗ, 
ಸ್ಫಟಿಕಲಿಂಗಗಳಲ್ಲಿ ಯಾವುದಾದರೊಂದು ಲಿಂಗವನ್ನು ದಾರು, ರಜತ, ಸುವರ್ಣಾದಿ 
ಪೀಠಗಳಲ್ಲಿರಿಸಿ ಪೂಜಿಸುವ ಸಮಯದಲ್ಲಿ ಪೂಜಕನು ತನ್ನ ಹಸ್ತದಿಂದ ಆ ಶಿವಲಿಂಗಕ್ಕೆ 
ಗ೦ಧಾದಿಲೇಪನ ದ್ರವ್ಯಗಳನ್ನಾಗಲಿ, ನೈವೇದ್ಯಾದಿ ಸಮರ್ಪಣೆಯನ್ನಾಗಲಿ ವಿನಿಯೋಗಿಸುತ್ತಾನೆ. 
ಹಾಗೆ ವಿನಿಯೋಗಿಸುವುವರಿ೦ದ ಈ ಹಸ್ತವನ್ನು “ಅಯಂ ಮೇ ಹಸ್ತೋ ಭಗವಾನ್‌” “ಅಯಂ 
ಮಾತಾ ಅಯಂ ಪಿತಾ” ಎಂದು ಸ್ತುತಿಸಿರುತ್ತಾರೆ. ಆದುದರಿಂದ ಈ ಮಂತ್ರಾರ್ಥವು 
ಸ್ಥಾವರಲಿಂಗಪರವಾದುದೇ ಹೊರತು ಇಷ್ಟಲಿಂಗಪರವೆಂದು ಹೇಗೆ ಹೇಳುವುದು? 

ಸಮಾಧಾನ:- ಈ ಮಂತ್ರದಲ್ಲಿ “ಅಯಂ ಶಿವಾಭಿಮರ್ಶನಃ” ಎಂಬ 
ವಾಕ್ಯವಿರುವುದರಿಂದ ಈ ವಾಕ್ಕಕ್ಕೆ ಈ ಹಸ್ತವು ಯಾವಾಗಲೂ ಶಿವಲಿಂಗವನ್ನು 
ಸ್ಪರ್ಶಮಾಡಿರುತ್ತದೆ೦ಬ ಅರ್ಥವು ಸ್ಪಷ್ಟವಾಗಿ ಕೋರಿಬರುತ್ತದೆ. ದಾರುಪೀಠಾದಿಗಳ ಮೇಲಿರಿಸಿ 
ಪೂಜಿಸಲ್ಪಡುವ ಸ್ಥಾವರಲಿಂಗದ ಸ್ಪರ್ಶನವು ಸುಗಂಧಾದಿ ದ್ರವ್ಯಗಳನ್ನುಲೇಪಿಸುವ ಸಮಯದಲ್ಲಿ 
ಮಾತ್ರ ಸಿದ್ಧಿಸುವುದಲ್ಲದೆ ಯಾವಾಗಲೂ ಸಿದ್ಧಿಸುವುದಿಲ್ಲ ಮತ್ತು ಈ ಮಂತ್ರವು ಅಂತಹ 
ಗಂಧಾದಿಗಳನ್ನು ಲೇಪಿಸುವ ಕಾಲದಲ್ಲಾದರೂ ವಿನಿಯೋಗಿಸಲ್ಪಟ್ಟಿಲ್ಲ ಜಡವಾದೀ ಹಸ್ತಕ್ಕೆ 


ಬುಸ್‌ ದ್‌ 


ಭಗವತ್ಸ್ವರೂಪತ್ವವೂ ಮಾತ್ಯ ಪಿತೃಸ್ವರೂಪತ್ವವೂ ಸಂಬಂಧಿಸುವುದಿಲ್ಲ. ಆದುದರಿಂದ ಈ 


ಮಂತ್ರವು ಹಸ್ತದಲ್ಲಿ ಧರಿಸಲ್ಪಟ್ಟಿರುವ ಇಷ್ಟಲಿ೦ಗಪರವಾದುದೆ೦ದೇ ನಿಶ್ಚಯಿಸತಕ್ಕುದು. 
ಆದುದರಿಂದ ಹಿಂದೆ “ಸೋಮಃ ಪವತೇ” ಎಂಬ ಮಂತ್ರದಲ್ಲಿರುವ ಸೋಮ ಪದಕ್ಕೆ 
ಸೋಮಲತಾಧಿಷ್ಠಿತವಾದ ಪರಶಿವಲಿಂಗವೆಂದು ಅರ್ಥಮಾಡಿದಂತೆ “ಅಯಂ ಮೇ ಹಸ್ತಃ” 
ಎಂಬ ಮಂತ್ರದಲ್ಲಿರುವ 'ಹಸ್ತ' ಎಂಬ ಪದವು ಜಡವಾದುದರಿಂದ ಇದಕ್ಕೆ 
ಭಗವತ್ಸ್ಪರೂಪತ್ವವಾಗಲಿ, ಮಾತೃ ಪಿತೃಗಳಂತೆ ರಕ್ಷಣಾಶೀಲತ್ವಾದಿಗಳಾಗಲಿ 
ಸ೦ಭವಿಸದಿರುವುದರಿ೦ದ ಹಸ್ತದಲ್ಲಿ ಧರಿಸಲ್ಪಟ್ಟಿ ಶಿವಲಿಂಗವೆಂದು ಅರ್ಥಮಾಡುವುದೇ 
ನ್ಯಾಯವಾದುದು. ಒಂದುವೇಳೆ ಸ್ಥಾವರಲಿಂಗಪರವೆಂದೇ ಹಠಹಿಡಿಯುವುದಾದರೆ 
ದಕ್ಷಿಣಹಸ್ತವು ಗಂಧಾದಿಪದಾರ್ಥಗಳನ್ನು ಲೇಪಿಸುವ ಸಮಯದಲ್ಲಿ ಮಾತ್ರ ಆ ಲಿಂಗವನ್ನು 
ಸ್ಪರ್ಶಿಸುವ. ಯೋಗ್ಯತೆಯನ್ನು ಪಡೆದಿರುವುದರಿಂದ ಮಾತೃ ಸ್ವರೂಪವೆಂದೂ, 
ಪಿತೃಸ್ಥರೂಪವೆಂದೂ ಭಗವತ್ಸ್ಪರೂಪವೆಂದೂ ಸ್ತುತಿಗೆ ವಿಷಯವಾಗುವುದಾದರೆ ಇನ್ನು 
ಚೇತನಾಚೇತನಾತ್ಮಕವಾದೀ ಅಖಂಡ ಬ್ರಹ್ಮಾಂಡಮ೦ಡಲದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು 
ಮಾಡುವ ಶಕ್ತಿಯುಳ್ಳ ಆ ಪರಶಿವಲಿಂಗವು ಅವಿಭ್ಯಾಜ್ಯ (ನಿತ್ಯ) ಸಂಬಂಧದಿಂದ 
ವಾಮಹಸ್ತಪೀಠದಲ್ಲಿ ್ಹಸನ್ನಿಹಿತವಾಗಿರುವುದರಿ೦ದ ಅ೦ತಹ ವಾಮಹಸ್ತವನ್ನು 
ಭಗವತ್ಸ್ಪರೂಪವೆ೦ದೂ, ಮಾತ್ಯ ಪಿತೃಸ್ವರೂಪವೆ೦ದೂ ಸ್ತುತಿಸಲು ಯಾವ ಬಾಧಕವೂ 
ಇಲ್ಲವೆಂದು ಕೈಮುತಿಕ ನ್ಯಾಯದಿಂದ ಸಿದ್ಧವಾಗುತ್ತದೆ. ಆದುದರಿಂದ ಹಸ್ತಗತವಾದ ಶಿವಲಿಂಗವು 
ತಾಯಿತಂದೆಗಳಂತೆ ನಮ್ಮನ್ನು ರಕ್ಷಿಸುವುದೆಂದು ಸ್ತುತಿಸುವುದರಲ್ಲಿಯಾವ ಅಭ್ಯಂತರವೂ ಇಲ್ಲ. 

ಶಂಕಾ:- ಈ ಮಂತ್ರದ ಹಿಂದೆ “ಪವಿತ್ರಂ ತೇ ವಿತತಂ” ಎಂಬ ಮಂತ್ರವು 
ಇರುತ್ತದೆಯಷ್ಟೆ. ಈ ಮಂತ್ರವು ಲಿಂಗಧಾರಣ ವಿಧಾಯಕ ಮಂತ್ರವೆಂದು 
ಅಂಗೀಕಾರಮಾಡಿದಮೇಲೆ ಮುಂದಿರುವ “ಅಯಂ ಮೇ ಹಸ್ತಃ” ಎಂಬ ಮಂತ್ರವೂ 
ಲಿಂಗಧಾರಣ ವಿಧಾಯಕವೆಂದು ಹೇಳುವುದಾದರೆ ಇಲ್ಲಿಯೂ “ಅನ್ಯಥಾ ಸಿದ್ಧ” ವೆಂಬ 
ದೋಷವು ಬರುವುದಲ್ಲದೆ ಒಂದೇ ಶಾಖೆಯಲ್ಲಿ ಹೇಳಲ್ಪಟ್ಟಿರುವುದರಿ೦ದ ಮೀಮಾಂಸಾ ಶಾಸ್ತ್ರದ 
ಪ್ರಕಾರ ಅಪೂರ್ವವಿಧಿಗೆ ಭಂಗ ಬರುವುದು. 

ಸಮಾಧಾನ:- ಇವೆರಡು ಮಂತ್ರಗಳು ಒಂದೇ ಶಾಖೆಯಲ್ಲಿ ಹೇಳಲ್ಪಟ್ಟಿದ್ದರೂ “ಪವಿತ್ರಂ 


ತೇ” ಎಂಬ ಪೂರ್ವಮಂತ್ರವು ಸಾಮಾನ್ಯವಾಗಿ ದೇಹದಲ್ಲಿ ಲಿಂಗಧಾರಣವನ್ನು ವಿಧಾನಮಾಡಿ 
ಅಂತಹ ದೇಹದಲ್ಲಿ ಕ೦ಠಾದಿ ಅನೇಕ ಉತ್ತಮಾ೦ಗಗಳೂ, ಪಾದಾದಿ ಅನೇಕ ನೀಚಾ೦ಗಗಳೂ 


ಇರುವುದರಿಂದ ಈ ಇಷ್ಟಲಿಂಗವನ್ನು ಯಾವ ಅಂಗಗಳಲ್ಲಿ ಧರಿಸಬೇಕು? ಯಾವ ಅಂಗಗಳಲ್ಲಿ 
ಧರಿಸಬಾರದು? ಯಾವ ಸ್ಥಲದಲ್ಲಿಟ್ಟು ಪೂಜಿಸಬೇಕು? ಯಾವ ಸ್ಥಲದಲ್ಲಿಟ್ಟು ಪೂಜಿಸಬಾರದು? 
ಎ೦ಬ ವಿಶೇಷಾಕಾರವಾದ ಸ್ಥಾನವನ್ನು ತೋರಿಸುವದಕ್ಕಾಗಿ “ಅಯಂ ಮೇ ಹಸ್ತೋ ಭಗವಾನ್‌” 
ಎ೦ಬ ಮಂತ್ರವು ಪ್ರವರ್ತಿಸಿರುವದರಿ೦ದ ಅನ್ಯಥಾ ಸಿದ್ಧದೋಷವು ಪರಿಹಾರವಾಗುವುದಲ್ಲದೆ 
ಅಪೂರ್ವವಿಧಿಗೆ ಯಾವ ಬಾಧಕವೂ ಇಲ್ಲ. ಈ ವಿಷಯದಲ್ಲಿ 

ಲಿಂಗಂ ತು ತ್ರಿವಿಧಂ ಪ್ರೋಕ್ತಂ ಸ್ಥೂಲಂ ಸೂಕ್ಷ್ಮಂ ಪರಾತ್ಚರಮ್‌ | | 

ಇಷ್ಟಲಿಂಗಮಿದಂ ಸ್ಥೂಲಂ ಯದ್ದಾಹ್ಯೇ ಧಾರ್ಯತೇ ತನ್‌ | | 

ಭಾವನಾತೀತಮವ್ಯಕ್ತಂ ಪರಬ್ರಹ್ಮಶಿವಾಭಿಧಮ್‌ | 

ಇಷ್ಟಲಿ೦ಗಮಿದ೦ ಸಾಕ್ಷಾದನಿಷ್ಟಪರಿಹಾರಕಮ್‌ || 

ಧಾರಯೇದವಧಾನೇನ ಶರೀರೇ ಸರ್ವದಾ ಬುಧಃ | 

ಮೂರ್ದ್ನಿವಾ ಕಂಠದೇಶೇ ವಾ ಕಕ್ಷೇ ವಕ್ಷಸ್ಥಲೇಇಪಿ ವಾ || 

ಕುಕ್ಷೌ ವಕ್ಷಸ್ಥಲೇ ವಾಪಿ ಧಾರಯೇಲ್ಲಿಂಗಮೈಶ್ನರಮ್‌ | 

ನಾಭೇರಧಸ್ತಾಲ್ಲಿಂಗಸ್ಯ ಧಾರಣ೦ ಪಾಪಕಾರಣಮ್‌ || 

ಜಟಾಗ್ರೇ ತ್ರಿಕಭಾಗೇ ಚ ಮಲಸ್ಥಾನೇ ನ ಧಾರಯೇತ್‌ | 

ಲಿಂಗಧಾರೀ ಸದಾ ಶುದ್ಧಃ ನಿಜಲಿ೦ಂಗ೦ ಮನೋರಮಮ್‌ || 

ಅರ್ಚಯೇದ್ಗಂಧಪಷ್ಟಾದ್ಯೈಃ ಕರಪೀಠೇ ಸಮಾಹಿತಃ | 

ಬಾಹ್ಯಪೀಠಾರ್ಚನಾದೇತತ್ಕರಪೀಠಾರ್ಚನ೦ ವರಮ್‌ | 

ಸರ್ವೇಷಾಂ ವೀರಶೈವಾನಾ೦ ಮುಮುಕ್ಷೂಣಾಂ ನಿರಂತರಮ್‌ || 

(ಸಿದ್ಧಾಂತಶಿಖಾಮಣಿ ಪ. ೬) 

ಅರ್ಥ:- ಲಿಂಗವು ಇಷ್ಟಲಿ೦ಗವೆ೦ತಲೂ, ಪ್ರಾಣಲಿ೦ಗವೆ೦ತಲೂ, 
ಭಾವಲಿಂಗವೆಂತಲೂ ಮೂರು ತೆರನಾಗಿರುವುದು. ಇವುಗಳಲ್ಲಿ ಸ್ಥೂಲದೇಹದಲ್ಲಿ ಧರಿಸಲ್ಪಡುವ 
ಲಿಂಗವೇ ಇಷ್ಟಲಿಂಗವು. ದಹರಾಕಾಶದಲ್ಲಿ ಧ್ಯಾನಿಸಲ್ಪಡುವ ಭಾವನಾಮಯವೂ 
ತೇಜೋಮಯವೂ ಆಗಿರುವ ಸೂಕ್ಷ್ಮಲಿಂಗವೇ ಪ್ರಾಣಲಿಂಗವು. ವಾಕ್‌, ಮನಸ್ಸುಗಳಿಗೆ 
ಅಗೋಚರವೂ, ಅಮೂರ್ತವೂ, ನಿರ್ವಿಕಲ್ಲವೂ ಭಾವಾತೀತವೂ ಆಗಿರುವ ಪರಾತ್ನರಲಿಂಗವೇ 
ಭಾವಲಿ೦ಂಗವು. ಈ ಮೂರು ಲಿಂಗಗಳ ಧಾರಣಸಿದ್ದಿಯನ್ನು ಪಡೆಯಬೇಕಾದರೆ 


ತ್ರಿವಿಧದೀಕ್ಷೆಗಳಿ೦ದ ತ್ರಿವಿಧಶರೀರಗಳು ಪರಿಶುದ್ಧಗಳಾಗಬೇಕು. ನಾಭಿಯ ಮೇಲುಭಾಗಗಳೆಲ್ಲ 
ಉತ್ತಮಾ೦ಗಗಳು. ಕೆಳಭಾಗಗಳೆಲ್ಲಾ ನೀಚಾ೦ಗಗಳು. ನೀಚಾ೦ಗಗಳಲ್ಲಿ ಇಷ್ಟಲಿಂಗವನ್ನು 
ಧರಿಸುವುದು ಮಹಾಪಾಪದಾಯಕವು ಮತ್ತು ಕೂದಲಿನ ತುದಿಯಲ್ಲೂ ಪೃಷ್ಠಭಾಗದಲ್ಲೂ 
ಧರಿಸಬಾರದು. ಇಷ್ಟಲಿಂಗಧಾರಿಯು ಯಾವ ಆಶೌಚಗಳು ಸಂಭವಿಸಿದರೂ ಸ್ಥಾನದಿಂದ 
ಪರಿಶುದ್ಧನಾಗಿ ವಾಮಹಸ್ತದಲ್ಲಿ ಲಿಂಗವನ್ನಿರಿಸಿ ಗ೦ಧಪುಷ್ಟಾದಿಗಳಿ೦ದ ಅರ್ಚಿಸುತ್ತಿರಬೇಕು. 
ಬಾಹ್ಯಪೀಠಾರ್ಚನೆಗಿಂತಲೂ ಕರಪೀಠಾರ್ಚನೆಯು ವೀರಶೈವರಿಗೆ ಉತ್ತಮ ಫಲದಾಯಕವೆಂದು 
ಅನುಜ್ಞೆಯಿತ್ತಿರುವರು. “ಪೀನೋ ದೇವದತ್ತಃ ದಿವಾ ನ ಭುಂಕ್ತೇ” “ದೇವದತ್ತನು ದಪ್ಪನಾಗಿದ್ದಾನೆ. 
ಹಗಲು ಊಟವನ್ನೇ ಮಾಡುವುದಿಲ್ಲ” ಎ೦ಬ ವಾಕ್ಯದಲ್ಲಿ ದೇವದತ್ತನು ದಪ್ಪನಾಗಿರಬೇಕಾದರೆ 
ಭೋಜನವು ಅತ್ಯವಶ್ಯಕವು. ಭೋಜನವಿಲ್ಲದೆ ಅಂತಹ ಸ್ಥೂಲತ್ವವುಂಟಾಗುವುದಿಲ್ಲ. 
ಆದುದರಿಂದ ದೇವದತ್ತನು ಹಗಲು ಊಟಮಾಡದಿದ್ದರೂ ಸ್ಥೂಲವಾಗಿರುವುದನ್ನು ನೋಡಿದರೆ 
ರಾತ್ರಿಯಲ್ಲಿ ಊಟಮಾಡುತ್ತಾನೆ೦ದು ಅರ್ಥಾತ್‌ ಊಹಿಸಬೇಕಾಗುವುದು. ಇದಕ್ಕೆ ಅರ್ಥಾಪತ್ತಿ 
ಪ್ರಮಾಣವೆನ್ನುತ್ತಾರೆ. “ಅಯಂ ಮೇ ಹಸ್ತಃ........ ನಿರೀಹಿ” ಎ೦ಬ ಮಂತ್ರದ ಮಧ್ಯಭಾಗದಲ್ಲಿ 
“ಶಿವಾಭಿಮರ್ಶನಃ” ಎಂಬುದೊಂದು ವಿಶೇಷ ಪದವಿರುತ್ತದೆ. ಇದಕ್ಕೆ ಈ ಹಸ್ತವು “ಶಿವಂ 
ಅಭಿತಃ ಸ್ಪೃಶತೀತಿ ಶಿವಾಭಿಮರ್ಶನಃ” ಎ೦ಬ ವೃತೃತ್ತಿಗನುಸಾರವಾಗಿ ಈ ಹಸ್ತವು ಎಡೆಬಿಡದೆ 
ಲಿಂಗವನ್ನು ಸ್ಪರ್ಶಮಾಡಿರಬೇಕೆಂಬ ಅರ್ಥವು ಸಿದ್ಧವಾಗುತ್ತದೆ. ಇಂತಹ ಸಾರ್ವಕಾಲಿಕ ಸ್ಪರ್ಶವು 
ದೇಹದಲ್ಲಿ ಲಿಂಗಧಾರಣವಿಲ್ಲದ ಹೊರತು ಸಿದ್ಧಿಸುವುದಿಲ್ಲ. ಆದುದರಿಂದ ಅರ್ಥಾತ್‌ 
ಲಿಂಗಧಾರಣವು ಸಿದ್ಧಿಸುವುದು. 

ಶಂಕಾ:- “ಅಭಿತಃಸ್ಪೃಶತಿ” ಎಂಬ ವೃತೃತ್ತಿಯಿಂದ ದೇಶ ಸಂಬಂಧವಾದ 
ವ್ಯಾಪ್ತಿಯನ್ನು ಅಂಗೀಕರಿಸಲು ಅವಕಾಶವಿರುವುದರಿಂದ ಅ೦ತಹ ದೈಶಿಕಸ್ಪರ್ಶವು ಭೂಮಿಯಲ್ಲಿ 
ಸ್ಥಾಪಿತವಾದ ಸ್ಥಾವರಲಿಂಗದಲ್ಲೂ ಸಂಭವಿಸುವುದರಿಂದ ಈ ಮಂತ್ರಕ್ಕೆ ಸ್ಥಾವರಲಿಂಗಪರವಾದ 
ಅರ್ಥವನ್ನಾದರೂ ಅಂಗೀಕರಿಸಬಹುದಲ್ಲವೆ? 

ಸಮಾಧಾನ:- ಈ ಮಂತ್ರದಲ್ಲಿರುವ “ಅಭಿಮರ್ಶನಃ” ಎ೦ಬ ಪದದಲ್ಲಿರುವ “ಅಭಿ” 
ಎ೦ಬ ಉಪಸರ್ಗಕ್ಕೆ 'ಎಲ್ಲಾಕಾಲಗಳಲ್ಲಿಯೂ', 'ಎಲ್ಲಾಪ್ರದೇಶಗಳಲ್ಲಿಯೂ' ಎ೦ಬ ಅರ್ಥವನ್ನೇ 
ಅ೦ಗೀಕರಿಸಬೇಕಲ್ಲದೆ ಕೇವಲ ದೈಶಿಕ (ಯತ್ಶಿ೦ಚಿತ್‌) ಸ್ಪರ್ಶವನ್ನಂಗೀಕರಿಸುವುದು ಉಚಿತವಲ್ಲ 
ಹೀಗೆ ಸರ್ವಕಾಲ ಸರ್ವದೇಶವ್ಯಾಪ್ತಿಯು ಭೂಮಿಯಲ್ಲಿ ಪ್ರತಿಷ್ಠಿಸಿದ ಸ್ಥಾವರಲಿಂಗದಲ್ಲಿ 


ಸರ್ವಾವಯವಾವಚ್ಚೇದದಿ೦ದ ಸ೦ಭವಿಸುವುದಿಲ್ಲ ಯಾವಜ್ಜೀವವೂ ದೇಹದಲ್ಲಿ ಧರಿಸಲ್ಪಟ್ಟು 
ಹಸ್ತದಲ್ಲಿ ಪೂಜಿಸಲ್ಪಡುತ್ತಿರುವ ಇಷ್ಟಲಿಂಗದಲ್ಲಾದರೋ ಸರ್ವಕಾಲ, ಸರ್ವದೇಶರೂಪವಾದ 
ಉಭಯವಿಧವ್ಯಾಪ್ತಿಯೂ ಸಂಬಂಧಿಸುವುದರಿಂದ “ಅಭಿತಃ” ಎಂಬ ಪದದಿಂದ ತೋರಿ 
ಬರುವ ಅಂತಹ ಸಾರ್ವತ್ರಿಕಸ್ಪರ್ಶನವು ವಾಮಹಸ್ತದಲ್ಲಿ ಧರಿಸಲ್ಪಟ್ಟಿರುವ ಇಷ್ಟಲಿ೦ಗದಲ್ಲಿ 
ಸಿದ್ಧಿಸುವ೦ತೆ ಸ್ಥಾವರಲಿಂಗದಲ್ಲಿ ಸಿದ್ಧಿಸುವುದಿಲ್ಲ. ಇದಲ್ಲದೆ ಯಾವ ಕಾರಣದಿಂದ ನನ್ನ ಹಸ್ತವು 
ನಿತ್ಯವಾಗಿ ಲಿಂಗಸ೦ಬ೦ಧವುಳ್ಳುದಾಗಿರುವುದೋ ಆ ಕಾರಣದಿಂದ, ಮೇ-ನನ್ನ ಹಸ್ತಃ- ಕೈಯು, 
ಹೇ ಸುಬಂಧೋ.- ಎಲೈ ಅವ್ಯಾಜಕರುಣಾಮೂರ್ತಿಯಾದ ಪರಶಿವನೇ! ತೇ ಪ್ರಸರ್ಪಣಂ- 
ಯಾವಾಗಲೂ ನಿನ್ನನ್ನು ಅನುಸರಿಸುತ್ತದೆ. ನೀನೆ ತಂದೆಯು, ನೀನೆ ತಾಯಿಯು, ನೀನೆ ದೈವವು, 
ನೀನೆ ಭವರೋಗಪರಿಹಾರಕನು ಎಂದು ಹಸ್ತದಲ್ಲಿರುವ ಇಷ್ಟಲಿಂಗವನ್ನು ಸ್ತುತಿಸುತ್ತಿರುವ 
ಪದಗಳೇ ವಿಶೇಷವಾಗಿ ಕಾಣುತ್ತಿರುವುದರಿಂದ ಈ ಮಂತ್ರವು ಇಷ್ಟಲಿಂಗಧಾರಣಪರವೆಂದು 
ನಿರ್ಧರವಾಗುತ್ತದೆ. ಇದಲ್ಲದೆ ದಂಡಾಪೂಪಿಕಾ ನ್ಯಾಯದಿಂದಲೂ ಈ ಮಂತ್ರವು 
ಇಷ್ಟಲಿಂಗಧಾರಣವನ್ನು ಪ್ರತಿಪಾದಿಸುವುದು. 'ಚಕ್ಕುಲಿಗಳನ್ನು ಪೋಣಿಸಿಟ್ಟಿರುವ ದಂಡವನ್ನು 
ಯಾವುದೋ ಒಂದು ಆನೆಯು ತಿಂದು ಹೋಯಿತೆಂದು ಒಬ್ಬನು ಮತ್ತೊಬ್ಬನಿಗೆ “ದಂಡೋ 
ಭಕ್ಷಿತಃ” ಎ೦ದು ಹೇಳುತ್ತಾನೆ. ಆಗ ಆ ದಂಡವನ್ನು ಮಾತ್ರ ತಿಂದು ಆ ದ೦ಡದಲ್ಲಿ ಪೋಣಿಸಿದ್ದ 
ಚಕ್ಕುಲಿಗಳನ್ನು ಸಹ ತಿಂದಿತೆಂದು ಬೇರೆ ಹೇಳಬೇಕಾಗಿಲ್ಲವು. ಅ೦ತಹ ಬಿರುಸಾದ ಕೋಲನ್ನೇ 
ತಿಂದಿರುವಾಗ ಅದರಲ್ಲಿರುವ ಮೃದುವೂ, ಸ್ಟಾದವೂ ಆದ ಚಕ್ಕುಲಿಗಳನ್ನು ತಿಂದಿತೆಂದು ಹೇಳದೆ 
ಇದ್ದರೂ ಅದು ತಾನಾಗಿಯೆ ಸಿದ್ಧಿಸುತ್ತದೆ. ಇದೇ ದಂಡಾಪೂಪಿಕನ್ಯಾಯಸ್ವರೂಪವು. ಇದನ್ನೇ 
ಕೈಮುತಿಕನ್ಯಾಯವೆ೦ದೂ ಹೇಳುತ್ತಾರೆ. ಇಲ್ಲಿ ಭೂಮಿ ಪ್ರತಿಷ್ಠಿತವಾದ ಶಿವಲಿಂಗವನ್ನು 
ಪೂಜಿಸುವುದರಲ್ಲಿ  ದಕ್ಷಿಣಹಸ್ತವು ಕರಣ(ಸಾಧನ)ವಾಗಿರುತ್ತದೆ.  ಗಂಧಾದಿಗಳನ್ನು 
ಲೇಪಿಸುವುದರಲ್ಲಿ ಈ ಹಸ್ತವು ಸಾಧಕನೆ೦ದು ಹೇಳಿದಮಾತ್ರದಿ೦ದ ಆ ಹಸ್ತವನ್ನು ಭಗವಾನ್‌ 
ಎಂತಲೂ, ಪಿತ್ಯವೆ೦ತಲೂ, ಮಾತೃ್ಯವೆ೦ತಲೂ ಸ್ತುತಿಸುವಾಗ ಅಂತಹ ಶಿವಲಿಂಗವನ್ನು 
ಸರ್ವಕಾಲದಲ್ಲಿ ಎಡೆಬಿಡದೆ ದೇಹದಲ್ಲಿ ಧರಿಸಿದ್ದು ಪ್ರತಿದಿವಸ ವಾಮಹಸ್ತದಲ್ಲಿರಿಸಿ 
ದಕ್ಷಿಣಹಸ್ತದಿ೦ದ ಆ ಲಿಂಗಕ್ಕೆ ಗ೦ಧಾಕ್ಷತೆ ಬಿಲ್ದಾದಿಗಳನ್ನು ಅರ್ಪಿಸುತ್ತಿರುವುದರಿ೦ದ ಸರ್ವದಾ 
ಶಿವಲಿಂಗ ಸಂಬಂಧವುಳ್ಳ ಆ ಹಸ್ತಕ್ಕೆ ಭಗವತ್ಸ್ವರೂಪತ್ಚವೂ, ಮಾತೃಸ್ಟರೂಪತ್ವವೂ, 
ಪಿತೃಸ್ವರೂಪತ್ವವೂ ತಾನಾಗಿಯೇ ಸಿದ್ಧಿಸುವುದೆ೦ದು ಭಾವವು. 


ಪ್ರಾಣಲಿಂಗಾ೦ಗಸ೦ಬ೦ಧೀ ಸ ರುದ್ರೋ ನಾತ್ರ ಸಂಶಯಃ | 
ಯಾವಜ್ಜೀವಮಿದಂ೦ ದತ್ತಮಿಷ್ಟಲಿ೦ಗ೦ ಸಮರ್ಚಯ || 
ಕರಾಬ್ಕಪೀಠೇ ವಿನ್ಯಸ್ಯ ತದ್ಭ್ಯಾನಾಸಕ್ತಮಾನಸಃ | 
ಹಸ್ತ ಲಿಂಗಾಂಗಸಂಬಂಧೀ ಸಹಾನಂದಾಹ್ವಯೋ ಮುನಿಃ | | 
ಸರ್ವೋಪನಿಷದರ್ಥಜ್ಞಃ ಶಿವಜ್ಞಾನಪರಾಯಣಃ | 
ಏವಂ ಷಟ್‌ಸ್ಕಲನಿರ್ಣಯಂ ಶಿವಪದಪ್ರಾಪೈಕಹೇತು೦ ಸದಾ || 
ಯಸ್ನೇವೇತ ಕರಾಬ್ಯ್ಮಪೀಠನಿಹಿತಃ ಶ್ರೀಕ೦ಠಲಿ೦ಗಾರ್ಚಕಃ | 
ಸ ಜ್ಞಾನೀ ಸ ಪುರಾತನಸ್ಸಚ ಮಹಾನ್‌ಮಾಹೇಶ್ವರೇಷೂತ್ತಮಃ | | 
ಮರ್ತ್ಯಸ್ತೇನ ಜಗತ್ತಯೇತಪಿ ಸದ್ಯತೋ ವಿದ್ಯೇತ ದೇವೋಪಪಿ ವಾ | 
ಲಿಂಗಮಂತ್ರೋಪದೇಶಶ್ವ ಕರಪೀಠಾರ್ಚನ೦ ಜಪಃ | 
ಮಲ್ಲಿಂಗಧಾರಣ ತ್ವತ್ರ ಲೋಕಾಚಾರ ಪ್ರವರ್ತನಮ್‌ || 

( ಶ೦ಕರಸಂಹಿತೆ) 


ಅರ್ಥ:- ಗುರುವಿನಿಂದ ಷಡಧ್ವಶೋಧನ ಸಂ೦ಸ್ಕಾರಪೂರ್ವಕವಾಗಿ ಅನುಗ್ರಹಿಸಲ್ಪಟ್ಟ 
ಇಷ್ಟಲಿಂಗವನ್ನು ಯಾವನು ದೇಹವಿರುವವರೆಗೂ ಧರಿಸುವನೋ ಅವನು ರುದ್ರನೇ 
ಆಗುತ್ತಾನೆಂಬುವದರಲ್ಲಿ ಸಂಶಯವಿಲ್ಲ ಇಂತಹ ಇಷ್ಟಲಿಂಗವನ್ನು ವಾಮಹಸ್ತವೆಂಬ 
ಪೀಠದಲ್ಲಿರಿಸಿ ದಕ್ಷಿಣಹಸ್ತದಿಂದ ಪೂಜಿಸುತ್ತಿರಬೇಕು. ಸರ್ವೋಪನಿಷದ್ರಹಸ್ಯವನ್ನು ತಿಳಿದು 
ಶಿವಜ್ಞಾನಿಯಾದ  ಸದಾನಂದಮುನಿಯು ಈ ಇಷ್ಟಲಿಂಗವನ್ನು ಹಸ್ತಪೀಠದಲ್ಲಿ 
ಪೂಜಿಸುತ್ತಿದ್ದುದರಿಂದಲೇ ಲಿಂಗಾಂಗಸಾಮರಸ್ಕಸಿದ್ದಿಯನ್ನು ಪಡೆದನು. ಭಕ್ತ ಮಾಹೇಶ, 
ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಕಗಳೆಂಬ ಮುಕ್ತಿಸೋಪಾನಗಳಾಗಿರುವ ಷಟ್‌ಸ್ಥಲಗಳೂ, ಈ 
ಇಷ್ಟಲಿಂಗಧಾರಣೆಯೂ, ವಾಮಹಸ್ತದಲ್ಲಿ ಪೂಜೆಯೂ, ಶಿವಮಂತ್ರೋಪದೇಶವೂ, ಶಿವಮಂತ್ರ 
ಪುರಶ್ಚರಣೆಯೂ ಲಿಂಗಾಂಗಿಯ ಪರಮಧರ್ಮವು- ಇತ್ಯಾದಿ ಅನೇಕ ಉಪಬ್ಬಂಹಣ ವಾಕ್ಯಗಳು 
“ಅಯಂ ಮೇ ಹಸ್ತಿ ಎಂಬ ಮಂತ್ರಾರ್ಥವನ್ನು ಪುಷ್ಟೀಕರಿಸುವದರಲ್ಲಿ 
ಜಾಗರೂಕಗಳಾಗಿರುತ್ತವೆ. 


ಅಲಂಕಾರಶಾಸ್ತ್ರ- ಲಿಂಗಧಾರಣ 


ಹೀಗೆ ಯಗಾದಿ ಮಂತ್ರಗಳ ಆಧಾರದಿಂದ ಲಿಂಗಧಾರಣವನ್ನು ಪ್ರತಿಪಾದಿಸಲಾಯಿತು. 
ಇನ್ನು ಅರ್ಥಾಲಂಕಾರದಲ್ಲಿ ಪ್ರಧಾನಗಳಾದ ಉಪಮಾ ದೃಷ್ಟಾಂತಾಲಂಕಾರಗಳ ಆಧಾರದಿಂದ 
ಲಿಂಗಧಾರಣವು ಸಾಧಿಸಲ್ಪಡುವುದು. 

“ತ್ರಿಪುಂಡ್ರಂ ಯೇ ವಿನಿಂದಂತಿ ನಿಂದಂತಿ ಶಿವಮೇವ ತೇ” 

(ಜಾಬಾಲೋಪನಿಷತ್ತು) 

ಅರ್ಥ:- ಯಾರು ಭಸ್ಮವನ್ನು ದೂಷಿಸುತ್ತಾರೆಯೋ ಅವರು ಶಿವನನ್ನು ದೂಷಿಸುವವರಿಗೆ 
ಸಮಾನರಾಗುತ್ತಾರೆ. 

ನೇಕ್ಷೇತ ಪೂಜಾವೇಳಾಯಾ೦ ನರಂ ವತ್ಸಬಹಿಷ್ಕೃತಮ್‌ | 

ದಧೀಚಿನಾ ಗೌತಮೇನ ಯೇ ಶಪ್ತಾ ಬ್ರಾಹ್ಮಣಾಧಮಾಃ | | 

ಕಲಾವವತರಿಷ್ಯಂತಿ ನಿಂದಕಾಸ್ಟೇ ಬಹಿಷ್ಕೃತಾಃ | 

ಬ್ರಹ್ಮಹತ್ಯಾ ಸುರಾಪಾನ ಸ್ವರ್ಣಸ್ತೇಯಕೃತಃ ಪುರಾ || 

ಬಹಿರ್ನರಾ ಭವಿಷ್ಯಂತಿ ಕಲಾವೀಶ್ವರನಿಂದಕಾಃ || 

(ಜಾಬಾಲೋಪನಿಷತ್ತು) 

ಅರ್ಥ:- ದಧೀಚಿ, ಗೌತಮಾದಿ ಮಹರ್ಷಿಗಳ ಶಾಪದಿಂದ ದಗ್ಗರಾದ ಮಾನವರು 
ಬಹಿಷ್ಕೃತರೆನಿಸುತ್ತಾರೆ. ಮತ್ತು ಕಲಿಯುಗದಲ್ಲಿ ಜನ್ಮಧಾರಣಮಾಡುತ್ತ ಶಿವಲಿಂಗಾರಾಧಕರನ್ನೂ 
ಶಿವಲಿಂಗವನ್ನೂ ದೂಷಿಸುವುದೇ ಅವರ ಸ್ವಭಾವವಾಗಿರುತ್ತದೆ. ಬ್ರಹ್ಮಹತ್ಯೆಮಾಡುವವರಾಗಲಿ, 
ಸುರಾಪಾನ ಮಾಡುವವರಾಗಲಿ, ಸ್ಪರ್ಣಸ್ತೇಯ ಮಾಡುವವರಾಗಲಿ ಇವರೆಲ್ಲರನ್ನೂ 
ಬಹಿಷ್ಕರಿಸತಕ್ಕುದು. ಇ೦ತಹ ಕ್ರೂರಜನಗಳು ಕಲಿಯುಗದಲ್ಲಿ ಹುಟ್ಟಿ ಈಶ್ವರನನ್ನೂ 
ಈಶ್ವರಾರಾಧಕರನ್ನೂ ದೂಷಿಸುವರು. ಆದುದರಿಂದ ಶಿವಲಿಂಗಾರಾಧಕರು ಇಂತಹ ಜನಗಳನ್ನು 
ಶಿವಲಿಂಗಪೂಜಾ ಸಮಯದಲ್ಲಿ ನೋಡಬಾರದು - ಇತ್ಯಾದಿ ಪ್ರಮಾಣಗಳಿಂದ ಶಿವನಿಂದೆಯು 
ಪಾಪದಾಯಕವೆಂದೂ ತ್ರಿಪುಂಡ್ರದೂಷಣೆಯು ಶಿವದೂಷಣೆಗೆ ಸಮಾನವೆಂದೂ 
ಸ್ಪಷ್ಟವಾಗುತ್ತದೆ. 


ಲಿಂಗಧಾರಣಕಂ ನಾಮ ವ್ರತಂ ಮಾಹೇಶ್ವರಾಭಿಧಮ್‌ | 


ಯೇ ಧಾರಣಂ ಪ್ರಕುರ್ವ೦ತಿ ತೇ ಯಾಂತಿ ಪರಮಾಂ ಗತಿಮ್‌ | | 

ಅರ್ಥ:- ಶಿವಲಿಂಗಧಾರಣೆಯು ಮಾಹೇಶ್ವರವ್ರತವಾಗಿದೆ. ಇಂತಹ ಲಿಂಗವನ್ನು 
ಯಾರು ಅನವರತವೂ ಧರಿಸುತ್ತಾರೆಯೋ ಅವರು ಜನನಮರಣರೂಪವಾದ 
ದುಃಖಸಮುದ್ರವನ್ನು ದಾಟುವರು. ಹೀಗೆ ಅನಂತ ಉಪೋದ್ಬಲಕ ವಾಕ್ಯಗಳು 
ಶಿವಲಿಂಗಧಾರಣೆಯ ಪ್ರಶಂಸೆಮಾಡಿರುತ್ತವೆ. ಇಂತಹ ಲಿಂಗಧಾರಣೆಯ ಹೋಲಿಕೆಯನ್ನು 
ತ್ರಿಪುಂಡ್ರಧಾರಣೆಗೆ ಕೊಟ್ಟಿರುವುದರಿಂದ ತ್ರಿಪುಂಡ್ರಧಾರಣವು ಲಿಂಗಧಾರಣ 
ಸದ್ಯಶವಾದುದೆ೦ದು ಸಿದ್ಧವಾಗುವುದು. ಹೀಗೆ “ತ್ರಿಪುಂಡ್ರ೦ಂ ಯೇ ವಿನಿಂದಂತಿ ನಿಂದಂತಿ 
ಶಿವಮೇವ ತೇ” ಎ೦ಬ ಜಾಬಾಲೋಪನಿಷದ್ದಾಕ್ಕದಲ್ಲಿ ಉಪಮಾನೋಪಮೇಯ ಭಾವಗಳು 
ತೋರುತ್ತವೆ- ಇಲ್ಲಿ ತ್ರಿಪುಂಡ್ರನಿಂದೆಯು ಮತ್ತು ತ್ರಿಪುಂಡ್ರಧಾರಣ ನಿಂದೆಯು ಇವೆರಡೂ 
ಉಪಮೇಯಗಳಾಗಿವೆ. ಶಿವಲಿಂಗ ನಿಂದೆಯು ಮತ್ತು ಶಿವಲಿಂಗಧಾರಣನಿಂದೆಯು ಇವೆರಡೂ 
ಉಪಮಾನಗಳಾಗಿವೆ. ಅಂದರೆ ಭಸ್ಮವನ್ನು ನಿಂದಿಸುವವರು ಶಿವಲಿಂಗವನ್ನು ನಿಂದಿಸುವವರಂತೆ 
ನರಕವನ್ನೈದುವರು. ಭಸ್ಕಧಾರಣವನ್ನು ನಿಂದಿಸುವವರು ಶಿವಲಿಂಗಧಾರಣವನ್ನು 
ನಿಂದಿಸುವವರಂತೆ ನರಕವನ್ನೈದುವರು ಎಂಬುದಾಗಿ ಉಪಮಾಲಂಕಾರದ ಮರ್ಯಾದೆಯಿಂದ 
ಶಿವಲಿಂಗನಿಂದಾಸಾದೃಶ್ಯವು ತ್ರಿಪು೦ಡ್ರಧಾರಣನಿ೦ದೆಗೂ ಹೇಳಲ್ಪಟ್ಟಿತು. ಇಲ್ಲಿ ಸಾದೃಶ್ಯವೆಂದರೆ 

“ತದ್ಭಿನ್ನತ್ವೇ ಸತಿ ತದ್ಧತಭೂಯೋ ಧರ್ಮವತ್ವಮ್‌” ಎ೦ಬ ಆಲಂಕಾರಿಕೋಕ್ತಿಯಂತೆ 
ಉಪಮಾನೋಪಮೇಯವಾಕ್ಯಗಳು ಭಿನ್ನಭಿನ್ನಗಳಾಗಿದ್ದು ಉಪಮಾನದಲ್ಲಿರುವ ಧರ್ಮಗಳು 
ಉಪಮೇಯದಲ್ಲಿತೋರುವುದೇ ಸಾದೃಶ್ಯವೆಂದಿನಿಸಿಕೊಳ್ಳುತ್ತದೆ. 

“ಧೈರ್ಯೇಣ ಹಿಮವಾನಿವ” “ಈ ಶೂರನಾದ ಮಹಾರಾಜನು ಧೈರ್ಯದಲ್ಲಿ 
ಹಿಮವತ್ನರ್ವತಕ್ಕೆ ಸಮಾನನು” ಎಂಬುದೇ ಉದಾಹರಣೆ. ಇಲ್ಲಿ ಹಿಮವತ್ಚರ್ವತವೇ 
ಉಪಮಾನವು, ರಾಜನೇ ಉಪಮೇಯವು. ಈ ಉಪಮಾನೋಪಮೇಯ ವಾಕ್ಯಗಳೆರಡೂ 
ಬೇರೆಬೇರೆಯಾಗಿದ್ದು ಹಿಮವತ್ಸರ್ವತವು ಯಾವಾಗಲೂ ಹೇಗೆ ಅಲುಗಾಡದೆ 
ಸ್ಥಿರವಾಗಿರುತ್ತದೆಯೋ ಹಾಗೆ ಈ ಮಹಾರಾಜನು ಎಂತಹ ಶತ್ರುಗಳು ಪ್ರತಿಭಟಿಸಿದರೂ 
ವಿಕಾರಗೊಳ್ಳದೆ ಸ್ಥಿರವಾಗಿ ನಿಂತು ಯುದ್ಧಮಾಡುವನು ಎಂಬ ಸಾದೃಶ್ಯದಿಂದ 
ಉಪಮಾನವೆನಿಸಿದ ಹಿಮವತ್ನರ್ವತದಲ್ಲಿರುವ ಅಚಂಚಲತೆ ಸ್ಥಿರತೆ, ನಿರ್ವಿಕಾರತೆ ಮುಂತಾದ 
ಧರ್ಮಗಳು ರಾಜನಲ್ಲಿ ತೋರುತ್ತವೆ. ಅದರಂತೆ ಉಪಮಾನವೆನಿಸಿದ ತ್ರಿಪುಂಡ್ರಧಾರಣವೂ 


ಉಪಮೇಯವೆನಿಸಿದ ಲಿಂಗಧಾರಣೆಯೂ ಇವೆರಡೂ ಬೇರೆಬೇರೆಯಾಗಿದ್ದು ಅಧಿಕಗುಣದಿ೦ದ 
ಕೂಡಿರುವ ಪ್ರಸಿದ್ಧೋಪಮಾನವೆನಿಸಿದ  ಲಿಂಗಧಾರಣದಿಂದಾಗುವ ಪಾಪನಾಶಕತ್ವ 
ಮುಕ್ತಿಜನಕತ್ವ ಅಪೂರ್ವದಾಯಕತ್ವ ಮುಂತಾದ ಧರ್ಮಗಳು ಉಪಮೇಯವೆನಿಸಿದ 
ತ್ರಿಪು೦ಡ್ರಧಾರಣದಲ್ಲಿಯೂ ಸಂಭವಿಸುತ್ತವೆ. ಹೀಗೆ ತ್ರಿಪು೦ಡ್ರಧಾರಣಕ್ಕೆ ವ್ಯಂಜನಾವೃತ್ತಿಯಿ೦ದ 
ತಾದಾತ್ಮ್ಯಬೋಧಕವಾದ “ತ್ರಿಪುಂಡ್ರಂ ಯೇ ವಿನಿಂದಂತಿ ನಿಂದಂತಿ ಶಿವಮೇವ ತೇ” ಎಂಬ 
ವಾಕ್ಯವು ಉಪಮಾನೋಪಮೇಯಭಾವವನ್ನು ಪ್ರತಿಪಾದಿಸುವುದರಿಂದ ಉಪಮಾಲಂಕಾರವು 
ಸ್ಪಷ್ಟವಾಗುತ್ತದೆ. ಮುಖ್ಯವಾಗಿ ವೇದಾಗಮಪ್ರಜೀತವಾದ ಶಿವಲಿಂಗವನ್ನು ಶಿವದೀಕ್ಷೆಯಿ೦ದ 
ಪರಿಶುದ್ಧಿಗೊ೦ಡ ದೇಹದಲ್ಲಿ ಧರಿಸುತ್ತ ವಾಮಹಸ್ತದಲ್ಲಿಟ್ಟು ಪೂಜಿಸುತ್ತ ಧ್ಯಾನ, ಜನ, ತಪ, 
ಅರ್ಚನ, ಜ್ಞಾನಗಳೆಂಬ ಪಂಚಮಹಾಯಜ್ಞಗಳನ್ನು ಅನುಷ್ಠಿಸುತ್ತಲಿರುವವನಿಗೆ ಪಾಪವೆಲ್ಲವೂ 
ನಾಶವಾಗಿ ಮುಕ್ತಿಯು ಹೇಗೆ ಸ೦ಭವಿಸುವುದೋ ಹಾಗೆ ಲಿಂಗಧಾರಣೆಗೆ ಅ೦ಗವೆನಿಸಿದ 
ತ್ರಿಪು೦ಡ್ರವನ್ನು ಧರಿಸಿದವನಿಗೂ ಸಂಚಿತಾದಿ ಕರ್ಮರಾಶಿಯು ನಷ್ಟವಾಗಿ ಮುಕ್ತಿಯು 
ಕೈಸೇರುವುದೆಂದು ತಾತ್ಪರ್ಯವನ್ನು ಕೊಡುವ ಉಪಮಾಲಂಕಾರ ವಿಚಾರದಿಂದ 


ಲಿಂಗಧಾರಣವು ಸಾಧಿಸಲ್ಪಟ್ಟಿತು. 
ಶಂಕಾ:- ಉದಾಹರಿಸಿದ “ತ್ರಿಪುಂಡ್ರ೦ ಯೇ ವಿನಿಂದಂತಿ ನಿಂದಂತಿ ಶಿವಮೇವ ತೇ” 
ಎಂಬ ಜಾಬಾಲೋಪನಿಷತ್ತಿನಲ್ಲಿ ತ್ರಿಪುಂಡ್ರಧಾರಣ, ಲಿಂಗಧಾರಣಗಳಿಗೆ 


ಉಪಮಾನೋಪಮೇಯಭಾವವು ತೋರುವುದರಿಂದ ಉಪಮಾಲಂಕಾರವನ್ನು 
ಹೇಳಬಹುದಾದರೂ ಉಪಮಾನ, ಉಪಮೇಯ, ಸಾಧಾರಣಧರ್ಮ ಉಪಮಾವಾಚಕ ಈ 
ನಾಲ್ಕೂ ಒ೦ದು ವಾಕ್ಯದಲ್ಲಿಸ್ಪಷ್ಟವಾಗಿದ್ದರೆ ಉಪಮಾಲಂಕಾರವನ್ನುಹೇಳಬಹುದು. “ಧೈರ್ಯೇಣ 
ಹಿಮವಾನಿವ” ಎ೦ಬಲ್ಲಿಯಾದರೋ ಇವು. ನಾಲ್ಕೂ ಸ್ಪಷ್ಟವಾಗಿರುವುದರಿ೦ದ 
ಉಪಮಾಲಂಕಾರವನ್ನು ಹೇಳಲು ಅವಕಾಶವಿರುವಂತೆ “ತ್ರಿಪು೦ಡ್ರ೦ ಯೇ ವಿನಿಂದಂತಿ 
ನಿಂದಂತಿ ಶಿವಮೇವ ತೇ” ಎಂಬುವಲ್ಲಿ ತ್ರಿಪುಂಡ್ರಧಾರಣನೆ೦ಂಬ ಉಪಮೇಯವು, 
ಲಿಂಗಧಾರಣವೆಂಬ ಉಪಮಾನವೂ ನಿಂದಾರೂಪವಾದ ಉಭಯನಿಷ್ಠ ಧರ್ಮವೂ ಈ 
ಮೂರೂ ಸ್ಪಷ್ಟವಾಗಿದ್ದರೂ ಸಾದೃಶ್ಯವಾಚಕಗಳಾದ ಇವಯಥಾದಿ ಪದಗಳಿಲ್ಲದುದರಿಂದ 
ಲಿಂಗಧಾರಣವು ಹೇಗೆ ಸಿದ್ಧಿಸುವುದು? 


ಸಮಾಧಾನ:- “ತ್ರಿಪು೦ಡ್ರ೦ ಯೇ ವಿನಿಂದಂತಿ ನಿಂದಂತಿ ಶಿವಮೇವ ತೇ” ಎಂಬಲ್ಲಿ 
ಸಾದೃಶ್ಯವಾಚಕವಾದ ಇವಶಬ್ದವಿಲ್ಲದ ಮಾತ್ರದಿಂದ ಉಪಮಾಲಂಕಾರವೇ 
ಸಂಭವಿಸುವುದಿಲ್ಲವೆಂದು ಹೇಳಬಾರದು. ಏತಕ್ಕೆಂದರೆ... ಉಪಮಾಲಂಕಾರವು 
ಪೂರ್ಣೋಪಮಾಲಂಕಾರವೆ೦ತಲೂ, ಲುಪ್ನ್ತೋಪಮಾಲಂಕಾರವೆ೦ತಲೂ ಎರಡು ಪ್ರಕಾರವು. 
ಇವುಗಳಲ್ಲಿ ಉಪಮಾನ, ಉಪಮೇಯ, ಧರ್ಮ, ವಾಚಕ ಈ ನಾಲ್ಕು ಸ್ಪಷ್ಟವಾಗಿದ್ದರೆ ಅದು 
ಪೂರ್ಣೋಪಮಾಲಂಕಾರವು. ಈ ನಾಲ್ಕರಲ್ಲಿ ಒಂದೆರಡು ಮೂರನ್ನು ಹೇಳದಿದ್ದರೆ 
ಲುಪ್ತೋಪಮಾಲಂಕಾರವು ಎಂದು ಅಲಂಕಾರಶಾಸ್ತ್ರದ ನಿಯಮವಿರುವುದರಿಂದ 
“ತ್ರಿಪು೦ಡ್ರಂ......ಶಿವಮೇವ ತೇ” ಎ೦ಬ ವಾಕ್ಯದಲ್ಲಾದರೋ ಪ್ರಸಿದ್ಧಪ್ರತಿಯೋಗಿ (ಉಪಮಾನ) 
ಯಾದ ಶಿವಲಿಂಗಧಾರಣವೂ ಉಪಮೇಯವಾಗಿರುವ ತ್ರಿಪುಂಡ್ರಧಾರಣವೂ ನಿಂದಾರೂಪ 
ಸಾಧಾರಣಧರ್ಮವೂ ಸ್ಪಷ್ಟವಾಗಿರುತ್ತವೆ. ಸಾದೃಶ್ಯವಾಚಕವಾದ ಇವಶಬ್ದವು 
ಲೋಪವಾಗಿರುವುದರಿ೦ದ ವಾಚಕ ಲುಪ್ತೋಪಮಾಲಂಕಾರವೆಂದು ಹೇಳುತ್ತಾರೆ. ಇದರಂತೆ 
ಲೋಕದಲ್ಲಿ ಅನೇಕ ಉದಾಹರಣೆಗಳು ಕಂಡುಬರುತ್ತವೆ. ಹೇಗೆಂದರೆ “ವಾಕ್ಟಟುತ್ತೇ ಬೃಹಸ್ಪತಿಃ” 
ಈತನು ಮಾತನಾಡುವುದರಲ್ಲಿ ಬೃಹಸ್ಪತಿಯಾಗಿರುತ್ತಾನೆ ಎಂಬ ಪ್ರಯೋಗದಲ್ಲಿ 
ಪ್ರಸಿದ್ಧೋಪಮಾನವಾದ ಬೃಹಸ್ಟತಿಶಬ್ದವೂ ಉಪಮೇಯವಾದ ಪುರುಷನೂ ವಾಚಾಲತೆಯೆಂಬ 
ಉಭಯನಿಷ್ಠಧರ್ಮವೂ ಸ್ಪಷ್ಟವಾಗಿ ಹೇಳಲ್ಪಟ್ಟಿರುತ್ತದೆ. ಇಲ್ಲಿ ಸಾದೃಶ್ಯವಾಚಕವಾದ ಇವಶಬ್ದವು 
ಹೇಳಲ್ಪಟ್ಟಿಲ್ಲವಾದರೂ, ಈತನು ಮಾತನಾಡುವುದರಲ್ಲಿ ಬೃಹಸ್ಪತಿಗೆ 
ಸಮಾನನಾಗಿರುತ್ತಾನೆಂಬುದೇ ಕವಿಯ ಆಶಯವಾಗಿರುತ್ತದೆ. ಇಲ್ಲಿ ಸಾದೃಶ್ಯವು ಬುದ್ಧಿಸ್ಥವಾಗಿ 
ತೋರುವುದರಿ೦ದ ವಾಚಕಲುಪ್ತೋಪಮಾಲಂಕಾರವನ್ನು ಆಲಂಕಾರಿಕರು ಒಪ್ಪಿರುತ್ತಾರೆ. 

ಇನ್ನುದೃಷ್ಟಾಂತಾಲಂಕಾರದಿ೦ದ ಲಿಂಗಧಾರಣವು ಸಿದ್ಧಮಾಡಲ್ಪಡುತ್ತದೆ. 

“ಚೇದ್ದಿಂಬಪ್ರತಿಬಿಂಬತ್ವಂ ದೃಷ್ಟಾಂತಸ್ತದಲ೦ಕೃತಿಃ” 
ಯಾವ ವಾಕ್ಯದಲ್ಲಿ ಬಿಂಬಪ್ರತಿಬಿಂಬಭಾವವಿರುವುದೋ ಅಲ್ಲಿ ದೃಷ್ಟಾಂತಾಲಂಕಾರವು “ವಸ್ತುತಃ 
ಭಿನ್ನಯೋರಪಿ ಪರಸ್ಪರಸಾದೃಶ್ಯಾದಭಿನ್ನಯೋಃ ಪ್ಯಥಗುಪಾದಾನ೦ ಬಿ೦ಬಪ್ರತಿಬಿ೦ಬಭಾವಃ” 
ಎಂಬುವ ಲಕ್ಷಣವಾಕ್ಕದಿಂದ ಯಾವ ಸ್ಥಲದಲ್ಲಿ ಉಪಮಾನೋಪಮೇಯಗಳು ಒಂದೇ 
ವಾಕ್ಯದಲ್ಲಿಲ್ಲದೆ ಭಿನ್ನ ಭಿನ್ನ ವಾಕ್ಯಗಳಲ್ಲಿದ್ದು ಒಂದಕ್ಕೊಂದು ಸಾದೃಶ್ಯದಿ೦ದ ಅಭಿನ್ನಗಳಾಗಿ 
ತೋರುವುವೋ ಆ ಸ್ಥಳಗಳಲ್ಲಿ ಬಿಂಬಪ್ರತಿಬಿಂಬಭಾವವೆಂದು ಅಲಂಕಾರಿಕರ 


ಅಭಿಪ್ರಾಯವಾಗಿದೆ. “ತ್ವಮೇವ ಕೀರ್ತಿಮಾನ್‌ ರಾಜನ್‌ ವಿಧುರೇವ ಹಿ ಕಾ೦ತಿಮಾನ್‌” ಎಂಬಲ್ಲಿ 
ಎಲೈ ರಾಜನೇ ನೀನು ಕೀರ್ತಿಯುಳ್ಳವನಾಗಿರುವಿ. ಚ೦ದ್ರನೇ ಕಾ೦ತಿಯುಳ್ಳವನಾಗಿರುತ್ತಾನೆ, 
ಎಂದು ಒಬ್ಬರಾಜನನ್ನು ಕವಿಯು ವರ್ಜಿಸಿರುತ್ತಾನೆ. ಇಲ್ಲಿ ಚಂದ್ರನ ಕಾಂತಿಯಂತೆ ಮಹಾರಾಜನ 
ಕೀರ್ತಿಯು ಭೂಮ್ಯಂತರಿಕ್ಷಗಳನ್ನು ವ್ಯಾಪಿಸಿ, ಪ್ರಜಾನಂದಕಾರಿಯಾಗಿರುವುದೆಂದು 
ಕೀರ್ತಿಕಾಂತಿಗಳಿಗೆ ಪರಸ್ಪರ ಹೋಲಿಕೆಯು ತೋರುವುದರಿಂದ ದೃಷ್ಟಾಂತಾಲಂಕಾರವನ್ನು 
ಹೇಳುವರು. ಇದರಂತೆ “ತ್ರಿಪು೦ಡ್ರ೦ ಯೇ ವಿನಿಂದಂತಿ ನಿಂದಂತಿ ಶಿವಮೇವ ತೇ” ಎ೦ಬುವಲ್ಲಿ 
ತ್ರಿಪುಂಡ್ರಧಾರಣನಿ೦ದೆಯೇ ಬಿಂಬ ವಾಕ್ಯವು. ಶಿವಲಿ೦ಗಧಾರಣನಿ೦ದೆಯೇ ಪ್ರತಿಬಿ೦ಬವಾಕ್ಯವು. 
ಈ ಎರಡು ವಾಕ್ಯಗಳು ಭಿನ್ನಭಿನ್ನವಾಕ್ಯಗಳಾಗಿರುವುದರಿ೦ದ ಶಿವಲಿ೦ಗಧಾರಣ ನಿ೦ದೆಯು ಹೇಗೆ 
ಪಾಪವನ್ನುಂಟುಮಾಡುವುದೋ, ಹಾಗೆ ತ್ರಿಪುಂಡ್ರಧಾರಣ ನಿಂದೆಯು 
ಪಾಪವನ್ನುಂಟುಮಾಡುವುದು ಎಂಬುದಾಗಿ ತ್ರಿಪುಂಡ್ರಧಾರಣ ಲಿಂಗಧಾರಣ ರೂಪಗಳಾದ 
ಉಪಮೇಯ ಉಪಮಾನಗಳಿಗೆ ಬಿಂಬಪ್ರತಿಬಿಂಬ ಭಾವನಿಂದ ಸಾದೃಶ್ಯವು ತೋರುತ್ತದೆ. ಹೀಗೆ 
ಬಿಂಬ ಪ್ರತಿಬಿಂಬ ಭಾವದಿಂದ ಚಂದ್ರನ ಕಾಂತಿಗೆ ಪ್ರಸಿದ್ಧ ಪ್ರತಿಯೋಗಿ (ಉಪಮಾನ)ತ್ವವು 
ಸಿದ್ದವಾಗುವಂತೆ ಲಿಂಗಧಾರಣಕ್ಕೂ ಪ್ರಸಿದ್ಧ ಪ್ರತಿಯೋಗಿ (ಉಪಮಾನತ್ವವು 
ಸ್ಥಿರವಾಗುವುದರಿ೦ದ ದೃಷ್ಟಾಂತಾಲಂಕಾರದಿ೦ದ ಲಿ೦ಗಧಾರಣವು ಸಿದ್ಧವಾಯಿತು. 

ಶಂಕಾ:- “ತ್ರಿಪು೦ಂಡ್ರ೦ ಯೇ ವಿನಿಂದಂತಿ ನಿಂದಂತಿ ಶಿವಮೇವ ತೇ” ಎಂಬ 
ವಾಕ್ಯದಿಂದ ಸಾಮಾನ್ಯವಾಗಿ ಲಿ೦ಂಗಧಾರಣವು ಸಿದ್ಧವಾದರೂ ವೀರಶೈವ ಸಿದ್ಧಂತಾನುಸಾರವಾಗಿ 
ಕಂಠ ಹೃದಯಾದಿ ಉತ್ತಮಾಂಗಗಳಲ್ಲಿ ಧರಿಸಲ್ಲಡುವ, ವಾಮಹಸ್ತದಲ್ಲಿಟ್ಟು ಪೂಜಿಸಲ್ಪಡುವ, 
ಇಷ್ಟಲಿಂಗವೆಂದು ಸ್ಪಷ್ಟವಾಗಲಿಲ್ಲ ಏಕೆಂದರೆ ಆ ವಾಕ್ಯದಲ್ಲಿ ಸಾಮಾನ್ಯವಾಗಿ ಲಿಂಗಧಾರಣವು 
ತೋರುವುದರಿಂದ ಅಂತರ್ಲಿಂಗಧಾರಣವೆಂದಾಗಲಿ ಇಷ್ಟಲಿಂಗಧಾರಣವೆಂದಾಗಲಿ 
ಉಭಯವಿಧವಾಗಿ  ಅರ್ಥವಾಗುತ್ತದೆಯಲ್ಲದೆ ನಿಯಮದಿಂದ ಇಷ್ಟಲಿಂಗಧಾರಣ 
ಪರವಾದುದೆ೦ದು ಹೇಳಲವಕಾಶವಿಲ್ಲ 

ಸಮಾಧಾನ:- ದೇಹದಲ್ಲಿ ಧರಿಸಲ್ಪಡುವ ಸ್ಥೂಲವಾದ ತ್ರಿಪುಂಡ್ರವು ಬಿಂಬ 
(ಉಪಮೇಯ )ವಾಕ್ಯವಾದರೆ ಮೇಲೆ ಸ್ಥೂಲದೇಹದಲ್ಲಿ ಧರಿಸಲ್ಪಡುವ ಇಷ್ಟಲಿಂಗವು ಪ್ರತಿಬಿಂಬ 
(ಉಪಮಾನ) ವಾಕ್ಯವಾಗಿರಬೇಕು. ಹಾಗಿಲ್ಲದೆ ಹೋದರೆ ಲಲಾಟಾದಿ ಸ್ಥೂಲಾಂಗಗಳಲ್ಲಿ 
ಧರಿಸಲ್ಪಡುವ ಭಸ್ಮರೇಖೆಗಳಿಗೂ ಮನಸ್ಸಿನಲ್ಲಿ ಸ್ಮರಿಸಲ್ಲಡುವ ಸೂಕ್ಷ್ಮಲಿ೦ಗಕ್ಕೂ ಹೋಲಿಕೆ 


ತ್ರ 


ಬರದಿರುವುದರಿಂದ ದೃಷ್ಟಾಂತಾಲ೦ಕಾರವೇ  ಇಲ್ಲದಂತಾಗುವುದು. ಆದುದರಿಂದ 
“ತ್ರಿಪು೦ಡ್ರಂ.....ನಿ೦ದ೦ತಿ ಶಿವಮೇವ ತೇ” ಎಂಬ ಉಪನಿಷತ್ತು 
ಇಷ್ಟಲಿಂಗಧಾರಣಪರವಾದುದೆ೦ದೇ ನಿಶ್ಚಯಿಸಬೇಕು. ಮತ್ತು ಭಸ್ಮದ ಮೂರು ರೇಖೆಗಳಲ್ಲಿ 
ಮೊದಲನೆಯ ರೇಖೆಯು ಮಹೇಶ್ವರ ಸ್ವರೂಪವೆಂದೂ, ಎರಡನೆಯ ರೇಖೆಯು 
ರುದ್ರಸ್ವರೂಪವೆ೦ದೂ, ಮೂರನೆಯ ರೇಖೆಯು ಸದಾಶಿವ ಸ್ವರೂಪನೆಂದೂ ಕಾಲಾಗ್ದಿ 
ರುದ್ರೋಪನಿಷತ್ತಿನಲ್ಲಿ ಭಸ್ಮದ ಮಹಿಮೆಯನ್ನು ವರ್ಣಿಸಿರುವುದನ್ನು ನೋಡಿದರೆ ಇಂತಹ 
ಶಿವಸ್ವರೂಪವಾದ ತ್ರಿಪು೦ಡ್ರಧಾರಣೆಯು ಸಿದ್ಧಿಸುವಲ್ಲಿ ಇನ್ನು ಪ್ರತ್ಯಕ್ಷಸಿದ್ಧವಾದ 


ಇಷ್ಟಲಿಂಗಧಾರಣವು ಕಾವ್ಯಾರ್ಥಾಪತ್ತಿ ನ್ಯಾಯದಿಂದ ತಾನೇ ಸಿದ್ಧವಾಗುತ್ತದೆ. 


ತತ್ತ್ವಮಸ್ಯಾದಿ ಮಹಾವಾಕ್ಯಗಳು - ಲಿಂಗಧಾರಣೆ 


ಇನ್ನು “ತತ್ತ್ವಮಸಿ”. “ಅಹಂ ಬ್ರಹ್ಮಾಸಿ ಎಂಬ ಮಹಾವಾಕ್ಯಗಳಿ೦ಂದಲೂ 
ಇಷ್ಟಲಿಂಗಧಾರಣವು ಸಿದ್ಧಿಸಲ್ಪಡುವುದು. “ತತ್‌ ತ್ವಂ ಅಸಿ” 'ಆ ಬ್ರಹ್ಮವೇ ನೀನಾಗಿರುವಿ' 
(ಛಾಂದೋಗ್ಯ) ಎ೦ಬ ಮೂರು ಪದಗಳಿಂದ ಕೂಡಿರುವ ಈ ವಾಕ್ಯದಲ್ಲಿ ತತ್‌ ಎಂಬ ಪದವು 
ಮಾಯೋಪಹಿತ ಈಶ್ಚರನನ್ನೂ ತ್ವಂ ಎ೦ಬ ಪದವು ಅವಿದ್ಯೋಪಹಿತವಾದ ಜೀವನನ್ನೂ ಅಸಿ 
ಎಂಬ ಕ್ರಿಯಾಪದವು ಜೀವೇಶ್ವರರ ಐಕ್ಕವನ್ನೂ ಬೋಧಿಸುತ್ತದೆ. ಇದರಂತೆ “ಅಹಂ ಬ್ರಹ್ಮಾಸ್ಮಿ” 
ಎಂಬ ವಾಕ್ಯವು ಜೀವೇಶ್ವರರಿಗೆ ಏಕತ್ವವನ್ನು ಬೋಧಿಸುತ್ತದೆ. ಶುದ್ಧ ಸತ್ವಪ್ರಧಾನವಾದ 
ಮಾಯೆಯಲ್ಲಿ ಪ್ರತಿಫಲಿಸಿದ ಬ್ರಹ್ಮವೇ ಈಶ್ವರನು. ಮಲಿನ ಸತ್ವಪ್ರಧಾನವಾದ ಅವಿದ್ಯೆಯಲ್ಲಿ 
ಪ್ರತಿಫಲಿಸಿದ ಬ್ರಹ್ಮನೇ ಜೀವನು. ಇವೆರಡು ಚೇತನಗಳಲ್ಲಿ ಈಶ್ವರನು ಸರ್ವಜ್ಞನು, ಸರ್ವಕರ್ತನು, 
ಸಮಷ್ಟ್ಯಭಿಮಾನಿಯೂ ಆಗಿರುತ್ತಾನೆ. ಜೀವನು ಕಿಂಚಿಜ್ಞನು, ಅಲ್ಬಕರ್ತನು, ವೃಷ್ಟ್ಯಭಿಮಾನಿಯೂ 
ಆಗಿರುತ್ತಾನೆ. ಯಾವನು ಸರ್ವಜ್ಞನೋ ಅವನು ಕಿ೦ಚಿಜ್ಞನಲ್ವ ಯಾವನು ಕಿ೦ಚಿಜ್ಞನೋ ಅವನು 
ಸರ್ವಜ್ಞನಲ್ಲ. ಹೀಗೆ ಜೀವೇಶ್ವರರು ಕತ್ತಲೆ ಬೆಳಕುಗಳಂತೆ ವಿರುದ್ಧಸ್ವಭಾವವುಳ್ಳವರಾದುದರಿಂದ 
ಈ ಜೀವೇಶ್ವರರಿಗೆ ವಾಚ್ಯಾರ್ಥದಿ೦ದ ಅಭೇದವು ಸಂಭವಿಸುವುದಿಲ್ಲ. ಆದುದರಿಂದ 
ಜೀವೇಶ್ವರರಲ್ಲಿರುವ ಆಯಾಯ ಸರ್ವಜ್ಞತ್ವ ಕಿಂಚಿಜ್ಜತ್ಪಾದಿ ವಿಶೇಷಣಾ೦ಶಗಳನ್ನು ಬಿಟ್ಟರೆ 
ವಿಶೇಷ್ಯವಸ್ತುವೊಂದೇ ಉಳಿಯುವುದು. ಇದನ್ನು ಭಾಗತ್ಯಾಗಲಕ್ಷಣವೆಂದೂ 
ಜಹದಜಹಲ್ಲಕ್ಷಣವೆ೦ದೂ ಕರೆಯುತ್ತಾರೆ. 

ಉದಾಹರಣೆ:- “ಸೋsಯಂ ದೇವದತ್ತಃ” 'ಹಿ೦ದೆ ನೋಡಿದ ದೇವದತ್ತನೇ ಇವನು” 
ಎ೦ಬ ವ್ಯವಹಾರದಲ್ಲಿ ಈ ಕಾಲ, ಈ ದೇಶ, ಈ ವಯಸ್ಸುಗಳಿಂದೊಡಗೂಡಿದ ದೇವದತ್ತನಲ್ಲಿ 
ಅತೀತಗಳಾದ ಆ ದೇಶ, ಆ ಕಾಲ, ಆ ವಯಸ್ಸುಗಳು ಇಲ್ಲವಾದುದರಿಂದ ವಾಚ್ಯಾರ್ಥಕ್ಕೆ 
ಬಾಧೆಯುಂಟಾಗುತ್ತದೆ. ಆದುದರಿಂದ ತಚ್ಛಬ್ದವಾಚ್ಯನಾದ ದೇವದತ್ತನಲ್ಲಿ ವಿಶೇಷಣಗಳಾಗಿರುವ 
ಅತೀತಗಳಾದ ಆ ಕಾಲ, ಆ ದೇಶ, ಆ ವಯಸ್ಸುಗಳನ್ನೂ ಈ ದೇಶ, ಈ ಕಾಲ, ಈ 
ವಯಸ್ಸುಗಳನ್ನೂ ತೆಗೆದುಹಾಕಿದರೆ ವಿಶೇಷ್ಯವಾಗಿರುವ ದೇವದತ್ತನೋರ್ವನೇ ಉಳಿಯುವನು. 
ಮತ್ತು ಜಡಾಜಡಾತ್ಮಕ ಪ್ರಪಂಚವು ಮಾಯೆಯಿಂದ ಕಲ್ಪಿತವಾದುದು. ಇಲ್ಲಿ ಮಾಯೆಯೆಂದರೆ 
“ಯಾ ಮಾ ಸಾ-ಮಾಯಾ” ಯಾವುದು 'ಒಂದು ಕಾಲದಲ್ಲಿಯೂ ಇಲ್ಲವೋ ಅದುವೆ 


ಮಾಯೆಯು' ಎಂಬ ವೃೃತ್ಪಕ್ತಿಗನುಸಾರವಾಗಿ ಮಿಥ್ಯೆಯೆ೦ದು ಅರ್ಥವು. ಕೋರಿಕೆಗೆ 
ಪದಾರ್ಥರೂಪವಾಗಿ ಕಂಡರೂ ವಸ್ತುತಃ ಅದು, ವಾಸ್ತವವಾದುದಲ್ಲ ಹಗ್ಗದಲ್ಲಿ ತೋರಿದ ಹಾವು 
ಆ ನಿಜವಾದ ಹಗ್ಗವನ್ನು ಮರೆಮಾಡುವಂತೆ ಬ್ರಹ್ಮದಲ್ಲಿ ತೋರಿದ ಮಾಯೆಯು ಬ್ರಹ್ಮವನ್ನು 
ಮರೆಮಾಡುವುದು. ಆಗ ಅಖಂಡವಾದ ್ಹಬ್ರಹ್ಮಚೈತನ್ಯದಲ್ಲಿ  ಜೀವೇಶ್ವರರೆಂಬ 
ಉಭಯಚೈತನ್ಯಗಳು ತೋರುವವು. ಘಟವು ನಷ್ಟವಾದಮೇಲೆ ಅಕಾಶವೊಂದೇ 
ಉಳಿಯುವಂತೆ, ಮಾಯೆಯೂ ಅವಿದ್ಯೆಯೂ ನಷ್ಟವಾದಮೇಲೆ ಜೀವೇಶ್ವರರೆ೦ಬ ಕಲ್ಪನೆಯೂ 
ಹೋಗಿ ಬ್ರಹ್ಮವೊ೦ದೇ ಉಳಿವುದು. ಇದುವೇ ಅದ್ವೈತ ಸಿದ್ಧಾಂತದ ಪ್ರಕಾರ ಮೋಕ್ಷವು. ಈ 
ಅರ್ಥದಲ್ಲಿ“ಮಾಯಾಭಾಸೇನ ಜೀವೇಶೌ ಕರೋತಿ” ಮುಂತಾದ ಶ್ರುತಿಗಳು ಪ್ರಮಾಣಗಳಾಗಿವೆ. 

ಇದರಂತೆ ವೀರಶೈವ. ಮತದಲ್ಲಿಯೂ ತತ್ತ್ವ್ವಮಸ್ಯಾದಿ ಮಹಾವಾಕ್ಯಗಳು 
ಲಿಂಗಾಂಗಸಾಮರಸ್ಕರೂಪವಾದ ಏಕಾರ್ಥವನ್ನು ಲಕ್ಷಣಾವೃತ್ತಿಯಿ೦ದ ಬೋಧಿಸುತ್ತವೆ. ಅಂದರೆ 
ತತ್‌ ಎ೦ಬ ಪದವು ಲಿ೦ಗ (ಬ್ರಹ್ಮ ವನ್ನೂ ತ್ವಂ ಎ೦ಬ ಪದವು ಅಂಗ (ಜೀವ) ವನ್ನೂ ಅಸಿ ಎ೦ಬ 
ಪದವು ಸಮರಸ (ಐಕ್ಕ) ವನ್ನೂ ತೋರಿಸುತ್ತವೆ. ಇಲ್ಲಿ ಸಮರಸವೆಂದರೆ ಭಿನ್ನವಾಗಿ ತೋರುವ 
ಲಿ೦ಗ, ಅ೦ಗಗಳೆ೦ಬ ಎರಡು ವಸ್ತುಗಳು ಒ೦ದೇ ಆಕಾರವನ್ನುಪಡೆವುದೆ೦ಬ ಅರ್ಥವು. ಅಂದರೆ 
ನಿರಂತರಾಭ್ಯಾಸದಿ೦ದ ದೇಹಾದಿಕರಣಗಳು ಪೂರ್ವಪೂರ್ವಕಾರಣಗಳಲ್ಲಿಯೂ, ಆ ಕಾರಣವು 
ಪ್ರಕೃತಿಯಲ್ಲಿಯೂ, ಪ್ರಕೃತಿಯು ಶಕ್ತಿಯಲ್ಲಿಯೂ, ಆ ಶಕ್ತಿಯು ಶಿವನಲ್ಲಿಯೂ ವಿಲೀನವಾಗಿ 
“ಶಿವೋಹಂ” ಎಂಬ ಏಕಾಕಾರವ್ಯಕ್ತಿಯು೦ಟಾಗಿ ಆನ೦ದಘನನಾಗುವನು. ಹೀಗೆ 
ತತ್ತ್ವಮಸ್ಯಾದಿ ಮಹಾವಾಕ್ಯಗಳನ್ನು ವಿವರಿಸಿರುವದರಿ೦ದ ವೀರಶೈವ ಸಿದ್ಧಾಂತವೂ ಅದ್ವೈತ 
ಸಿದ್ಧಾಂತವೂ ಒಂದೇ ಎಂಬ ಬುದ್ಧಿಯು ಉತ್ಪನ್ನವಾಗಬಹುದು. ಎರಡು ಸಿದ್ಧಾಂತಗಳೂ 
ಒ೦ದಾಗಲಾರವು. ಅದ್ವೈತ ಸಿದ್ಧಾಂತದಲ್ಲಿ- ಮಾಯೆ ಮತ್ತು ಅವಿದ್ಯೆ ಅದರಿಂದ ತೋರುವ ಜಗತ್ತು 
ಮಿಥ್ಯೆಯಾದುವು. ತೋರಿಕೆಗೆ ಮಾತ್ರ ಘಟ, ಪಟಾದಿವಸ್ತುಗಳೆಂದು ಕಂಡರೂ ಅವೆಲ್ಲವೂ 
ಪುಸಿಯೆಂದು ಹೇಳಲ್ಪಟ್ಟಿರುತ್ತದೆ. ವೀರಶೈವ ಸಿದ್ದಾಂತದಲ್ಲಿ - ಅಂತಹ ಮಾಯಾರೂಪಗಳಾದ 
ಯಾವ ಉಪಾಧಿಗಳೂ ಪುಸಿಯಲ್ಲ ಹುಟ್ಟುವುದು ಮತ್ತು ಲಯಿಸುವುದು (ಉತ್ಪತ್ತಿ-ವಿನಾಶ) 
ಇವುಗಳಿಂದ ಮಾತ್ರ ಘಟಪಟಾದಿ ವಸ್ತುಗಳು ಅನಿತ್ಯಗಳಾಗಿಹವು. ಶ್ರೀಗುರುವು ಶಿಷ್ಯನ 
ಶಕ್ತಿಪಾತ(ಯೋಗ್ಯತೆ) ಪರೀಕ್ಷಿಸಿ ಕ್ರಿಯಾ, ಮನು, ವೇಧಾ ಎ೦ಬ ಮೂರು ವಿಧಗಳಾದ 
ದೀಕ್ಷಾಸಂಸ್ಥಾರಗಳಿಂದ ಸ್ಥೂಲ, ಸೂಕ್ಷ್ಮ ಕಾರಣಗಳೆಂಬ ಮೂರು ಶರೀರಗಳಲ್ಲಿರುವ 


ಜನನಮರಣಗಳನ್ನುಂಟುಮಾಡುವ ಕಾರ್ಮಿಕ ಮಲ, ಮಾಯೀಯಮಲ, ಅಣವಮಲ ಎಂಬ 
ಮೂರು ವಿಧವಾದ ಮಲಗಳನ್ನುಕ್ರಮದಿ೦ದ ದಹಿಸಿ ಪರಿಶುದ್ಧವಾದ ಆ ಅಂಗಗಳಲ್ಲಿ ಇಷ್ಟಲಿಂಗ, 
ಪ್ರಾಣಲಿಂಗ, ಭಾವಲಿಂಗ ಎ೦ಬ ಮೂರು ಲಿಂಗಗಳನ್ನು ಧರಿಸಿದ ನಂತರ ಆ ಗುರುವು ಇಂತಹ 
“ತತ್ತ್ವಮಸ್ಕ್ಯಾದಿ” ಮಹಾವಾಕ್ಕಗಳನ್ನು ಬೋಧಿಸುತ್ತ “ಲೀನ೦ ಗಚ್ಛತೀತಿ ಲಿಂಗಂ” ಎಂಬ 
ವ್ಯುತ್ಪತ್ತಿಗನುಗುಣವಾಗಿ ಚರಾಚರಾತ್ಮಕವಾದೀ ಜಗತ್ತು ಯಾವ ವಸ್ತುವಿನಲ್ಲಿ ತೋರಿ ಅದೇ 
ವಸ್ತುವಿನಲ್ಲಿ ಮರೆಯಾಗುವುದೋ ಅಂತಹ ಸರ್ವಾಧಾರವಾದ ವಸ್ತುವೇ ಲಿ೦ಗವೆನಿಸುವುದು. 
“ಯಥಾಗ್ನೇಃ ಕ್ಷುದ್ರಾಃ ವಿಸ್ಸುಲಿಂಗಾ ವ್ಯುಚ್ಚರಂ- 
ತ್ಯೇವಮೇವ ಅಸ್ಮಾದಾತ್ಮನಃ ಸರ್ವೇ ಪ್ರಾಣಾಃ 
ಸರ್ವೇಲೋಕಾಃ ಸರ್ವೇ ದೇವಾಃ ಸರ್ವಾಜಿ 
ಭೂತಾನಿ ವ್ಯುಚ್ಚರ೦ತಿ” 
( ಬೃಹದಾರಣ್ಯಕ) 
ಬೆಂಕಿಯಿಂದ ಕಿಡಿಗಳು ಏಳುವಂತೆ ಲಿಂಗರೂಪಿಯಾದ ಬ್ರಹ್ಮದಿಂದ ಸಕಲ 
ಪ್ರಾಣಿಗಳೂ, ಸಕಲ ಲೋಕಗಳೂ, ಸಕಲ ಭೂತಗಳೂ, ಸಕಲ ದೇವತೆಗಳೂ ಉದಿಸಿ (ವ್ಯಕ್ತ) ದವು 
ಎ೦ದು ಶ್ರುತಿಯಲ್ಲಿಹೇಳಲ್ಪಟ್ಟಿರುತ್ತದೆ. 
“ಯಥೋರ್ಣನಾಭಿಸ್ಸೃಜತೇ ಗೃಹ್ನತೇ ಚ 
ಯಥಾ ಪೃಥಿವ್ಯಾ ಮೋಷದಯಸ್ನಂಭವಂತಿ 
ಸೂ ತಥಾಕ್ಷರಾತ್ಮ೦ಭವತೀಹ ವಿಶ್ವಮ್‌” 
(ಮುಂಡಕತ್ರುತಿ) 
ಜೇಡರಹುಳವು ತನ್ನ ಹೊಟ್ಟೆಯೊಳಗೆ ಅವ್ಯಕ್ತವಾಗಿರುವ ನೂಲನ್ನು ಹೊರಗೆ 
ಜಾಲಾಕಾರವಾಗಿ ಮಾಡಿ ಪುನಃ ತನ್ನೊಳಗೆ ಸೇರಿಸಿಕೊಳ್ಳುವಂತೆಯೂ ಭೂಮಿಯು 
ತನ್ನೊಳಗಿರುವ ವ್ಯಕ್ಷಾದಿಗಳನ್ನು ಹೊರಗೆ ತೋರಿಸಿ ಪುನಃ ತನ್ನಲ್ಲಿಯೇ ಸೇರಿಸಿಕೊಳ್ಳುವ೦ತೆಯೂ, 
ಚರಾಚರಾತ್ಮಕವಾದೀ ಪ್ರಪಂಚವು ಸೃಷ್ಟಿಪೂರ್ವ ಲಿಂಗ (ಬ್ರಹ್ಟುದಲ್ಲಿ ಸೂಕ್ಷರೂಪ (ನಾಮರೂಪ 
ಕ್ರಿಯಾರಹಿತ) ದಿ೦ದಿದ್ದುಸೃಷ್ಟಿಸಮಯದಲ್ಲಿಆ ಲಿಂಗದಲ್ಲಿಯೇ ತೋರಿ ಪ್ರಳಯ (ಉಪಸಂಹಾರ) 
ಕಾಲದಲ್ಲಿ ಆ ಲಿಂಗದಲ್ಲಿಯೇ ಸೇರುತ್ತದೆ೦ದು ಶ್ರುತಿಯಲ್ಲಿ ಹೇಳಿರುವುದರಿಂದ ಆ 
ಬ್ರಹ್ಮಪದವಾಚ್ಯವಾದ ಶಿವಲಿಂಗದಿಂದ ಆವಿರ್ಭವಿಸಿದ ನ್ಯೂನಾ೦ಶವೆನಿಸಿದ ಜೀವಾತ್ಮನು “ಅಂ 


ಗಚ್ಛತೀತ್ಯಂಗ೦” ಎಂಬ ವೃೃತ್ಪಕ್ತಿಬಲದಿ೦ಂದ. ಆ ಲಿಂಗದಲ್ಲಿಯೇ ಸಮರಸವನ್ನು 
ಪಡೆಯುವುದರಿಂದ ಜೀವಾತ್ಮನನ್ನು ವೀರಶೈವ ಸಿದ್ಧಾಂತಿಗಳು ಅ೦ಗವೆ೦ದು ಕರೆಯುತ್ತಾರೆ. 
ಆದುದರಿಂದ ಮಹಾವಾಕ್ಯಗಳಲ್ಲಿ ಸೇರಿದ ತತ್‌ (ಬ್ರಹ) ಎಂಬ ಪದವು ಲಿಂಗವನ್ನು 
ಬೋಧಿಸುವುದಾಗಿಯೂ ತ್ವಂ (ಅಹಂ) ಎಂಬ ಪದವು ಜೀವನನ್ನು ಬೋಧಿಸುವುದಾಗಿಯೂ, 
ಅಸಿ ಎಂಬ ಪದವು ಸಾಮರಸ್ಯ (ಐಕ್ಕ)ವನ್ನು ಬೋಧಿಸುವುದಾಗಿಯೂ ಅಗಿರುವುದೆಂದು 
ನಿಶ್ಚಯಿಸತಕ್ಕುದು. 

ಲೀನಂ ಗಚ್ಛತಿ ಯಸ್ಮಿನ್‌ ಸಾ ಮಾಯಾ ದುರ್ಫ್ಪಟಿಕಾರಿಣೇ | 

ತಲ್ಲಿಂಗಮಿತಿ ಸನ್ಮಾತ್ರಂ ರೂಪ್ಯತೇ ಪಾರಮಾರ್ಥಿಕ್ಯೆಃ | | 

ಏತಸ್ಕಾತ್ಕಾರಣಾದೇವ ಲಿಂಗರೂಪತ್ವಮಾಪತುಃ | 

ಅಮಿತಿ ಬ್ರಹ್ಮಸನ್ಮಾತ್ರಂ ಗಚ್ಛತೀತ್ಯಂಗಮುಚ್ಯತೇ | | 

ರೂಪ್ಯತೇಂಗಮಿತಿ ಪ್ರಾಜ್ಞೆ 4ರಂಗತತ್ವವಿಚಿಂತಕ್ಕೆಃ | 

ತಸ್ಮಾದಂಗರೂಪೋಃಸೌ ಜೀವಸ್ಸಂಸಾರವೃತ್ತಿಭಾಕ್‌ | | 
ಇತ್ಯಾದಿ ಸ್ಕಾಂದ, ಕಾಮಿಕಾದಿ ಅನ೦ತಪುರಾಣಗಳು ಮತ್ತು ಅನುಭವ ಸೂತ್ರ ಇವುಗಳು ಇದೇ 
ಅಭಿಪ್ರಾಯವನ್ನು ದೃಢಪಡಿಸುತ್ತವೆ. 

ಶಂಕಾ:- ಅ೦ಗಶಬ್ದಕ್ಕೆ ಶರೀರವೆಂಬ ಅರ್ಥವು ಸಿದ್ಧವಾಗುವಂತೆ ಶರೀರದೊಳಗಣ 
ಜೀವವೆಂಬ ಅರ್ಥವನ್ನು ಮಾಡಲವಕಾಶವಿಲ್ಲ. ಇಂತಹ ಸ್ಥೂಲವಾದ ಅಂಗ (ಶರೀರ)ಕ್ಕೂ 
ಸೂಕ್ಷ್ಮವಾದ ಲಿಂಗಕ್ಕೂ ಸಮರಸವನ್ನು ಕಲ್ಪಿಸುವುದು ಉಚಿತವಲ್ವ ಆದುದರಿಂದ ತತ್‌, ತ್ವಂ 
ಎ೦ಬ ಪದಗಳಿಗೆ ಅಭೇದವು ಹೇಗೆ ಸಂಭವಿಸುವುದು? 

ಸಮಾಧಾನ:- 

“ಯ ಏಷ ಆತ್ಮನಿ ತಿಷ್ಠನ್‌ ಆತ್ಮಾನಮ೦ತರೋ | 

ಯಮಯತಿ, ಯಸ್ಯ ಚಾತ್ಮಾಶರೀರಂ ಯಮಾತ್ಮಾ 

ನಂ ವೇದ” 

( ಅಂತರ್ಯಾಮಿ ಬ್ರಾಹ್ಮಣ ) 


ಎ೦ಬ ಶ್ರುತಿಯಲ್ಲಿ ಜೀವಾತ್ಮನು ಪರಮಾತ್ಮನ ಶರೀರ (ಅಂಗ) ವೆಂದು ಹೇಳಿರುವುದರಿಂದ 
ಚೇತನಗಳಾದ ಅಂಗಲಿಂಗಗಳೆರಡಕ್ಕೂ ಸಾಮರಸ್ಯವು ಸಂಭವಿಸುವುದರಲ್ಲಿ ಯಾವ 
ಸಂಶಯವೂ ಇಲ್ಲ 
ಶ್ರೀ ರೇಣುಕಭಗವತ್ಪಾದರೂ ಸಹ 
ಲಯಂ ಗಚ್ಛತಿ ಯತ್ರೈವ ಜಗದೇತಚ್ಚರಾಚರಮ್‌ | 
ಪುನಃ ಪುನಸ್ಪಮುತ್ಪತ್ತಿಂ ತಲ್ಲಿಂಗಂ ಬ್ರಹ್ಮಶಾಶ್ಚತಮ್‌ | | 
ತಸ್ಕಾಲ್ಲಿಂಗಮಿತಿ ಖ್ಯಾತಂ ಸತ್ತಾನ೦ದಚಿದಾತ್ಮಕಮ್‌ | 
ಬೃಹತ್ವಾದ್ಭಹ್ಮಣತ್ವಾಚ್ಚ ಬ್ರಹ್ಮಶಬ್ದಾಭಿಧೇಯಕಮ್‌ || 
(ಸಿದ್ಧಾಂತ ಶಿಖಾಮಣಿ ಪ. ೬) 
ಎಂದು ಅನುಜ್ಞೆಯಿತ್ತಿರುವರಲ್ಲದೆ-- 
ವಿಗ್ರಹಂ ದೇವದೇವಸ್ಯಜಗದೇತಚ್ಚರಾಚರಮ್‌ | 
ಏತಮರ್ಥಂ ನ ಜಾನಂತಿ ಪಶವಃ ಪಾಶಗೌರವಾತ್‌ || 
(ಸಿದ್ಧಾಂತಶಿಖಾಮಣಿ) 
ಚರಾಚರಾತ್ಮಕವಾದೀ ಜಗತ್ತೆಲ್ಲವೂ ಪರಮಾತ್ಮನ ಶರೀರವಾಗಿರುವುದು. ಪರಮಾತ್ಮನೇ 
ಶರೀರಿಯಾಗಿರುವನು. ಮಲಪಾಶದಿಂದಾವೃತರಾದೀ ಜನರು ಈ ಅರ್ಥವನ್ನೇ ತಿಳಿಯರು ಎಂಬ 
ಪ್ರಮಾಣವಾಕ್ಯವು ಸಹ ಆ ಶ್ರುತ್ಕರ್ಥವನ್ನೇ ಪ್ರತಿಪಾದಿಸುತ್ತದೆ. ಆದುದರಿಂದ ತತ್‌ ತ್ವಂ ಪದಗಳಿಗೆ 
ಏಕತ್ವವನ್ನು ಹೇಳಲು ಯಾವ ಸಂಶಯವೂ ಇಲ್ಲವು. 
ಶಂಕಾ:- ವೀರಶೈವ ಸಿದ್ಧಾಂತವು ಬೇಧಾsಬೇಧವನ್ನು ಹೇಳುವುದರಿಂದ 
ಅ೦ಗಶಬ್ದವಾಚ್ಯವಾದ ಜೀವಾತ್ಮನಲ್ಲಿರುವ ಕಿ೦ಚಿಜ್ಜತ್ಹಾದಿ ಹೇಯ ಧರ್ಮಗಳು ಯಾವಾಗಲೂ 
ನಾಶವಾಗದಿರಬೇಕಾಗುವುದರಿ೦ದ “ಲಿ೦ಗವೇ ನೀನಾಗಿರುವಿ” ಎ೦ಬ ಅಸಿಪದಾರ್ಥವೆನಿಸಿದ 
ಸಾಮರಸ್ಯವು ಸಮ೦ಜಸವಾಗಲಾರದು. ಆದುದರಿಂದ “ಅಹಂ ಬ್ರಹ್ಮಾಸ್ಮಿ, “ತತ್ತ್ವಮಸಿ” 
ಮುಂತಾದ ಮಹಾವಾಕ್ಯಗಳು ಲಿಂಗಾಂಗ ಸಾಮರಸ್ಯವನ್ನು ಬೋಧಿಸಲಾರವು. 
ಸಮಾಧಾನ:- ಲಿಂಗಕ್ಕಿಂತಲೂ ಅಂಗವೂ ಮತ್ತು ಅ೦ಗಧರ್ಮಗಳೂ ಬೇರೆಯಾದರೂ 
ಲಿಂಗೋಪಾಸನೆಯಿಂದ, 


“ಧ್ಯಾನನಿರ್ಮಥನಾಭ್ಯಾಸಾತ್ಸಾಶಂ ದಹತಿ ಪಂಡಿತಃ” 


(ಕೈವಲ್ಯ) 
ಶಿವಧ್ಯಾನವೆಂಬ ಮಥನದಿ೦ದ ಅ೦ಗಧರ್ಮಗಳೆಲ್ಲವೂ ನಷ್ಟವಾಗಿ ಜೀವನು ಪರಮಾತ್ಮನಲ್ಲಿ 
ಬೆರೆಯುವನು ಮತ್ತು ನಿತ್ಯಸುಖವನ್ನನುಭವಿಸುವನೆಂದು ಶ್ರುತಿಯು ಹೇಳಿರುವುದಲ್ಲದೆ- 

ಮೇರುಮ೦ದರಮಾಸಾದ್ಯಕಾಕೋಷಪಿ ಕನಕಾಯತೇ | 
ತಥಾ ಭಕ್ತ್ಯಾಶಿವಂ ಪ್ರಾಪ್ಯಜೀವೋ ಭವತಿ ಶಂಕರಃ | | 
ಶುಕ್ತಿಲಬ್ಧಂ ಜಲಂ ಲೋಕೇ ಮೌಕ್ತಿಕಂ ಭವತಿ ಧ್ರುವಮ್‌ | 
ಭಕ್ತಿಸಂಯುಕ್ತ ಜೀವೋ ಹಿ ಶಿವೋ ಭವತಿ ನಾನ್ಯಥಾ || 
ರಸವೇಧಾದ್ಯಥಾ ತಾಮ್ರಂ ಕಾಂಚನಂ ಭವತಿ ಧ್ರುವಮ್‌ | 
ಗುರೋಃ ಕಟಾಕ್ಷವೇಧೇನ ಜೀವೋ ಭವತಿ ಶ೦ಕರಃ || 
(ವೀ. ಧ. ಶಿರೋಮಣಿ) 
ಅಂದರೆ ನೀಚಪ್ರಾಣಿಯಾದ ಕಾಗೆಯು ಸಹ ಮೇರುಪರ್ವತವನ್ನು ಸೇರುವುದರಿಂದ ತನ್ನ 
ಹೇಯಧರ್ಮಗಳನ್ನು ಬಿಟ್ಟು ಸುವರ್ಣಾಕಾರವನ್ನು ಪಡೆಯುವಂತೆಯೂ, ಶಪ್ಪೆಚಿಪ್ಟಿನಲ್ಲಿ ಬಿದ್ದ 
ಮಳೆಯಹನಿಯು ಮುತ್ತಾಗುವಂತೆಯೂ ತಾಮ್ರವು ರಸಸಂಪರ್ಕದಿಂದ ತನ್ನ 
ತಾಮ್ರಸ್ಪರೂಪವನ್ನು ಬಿಟ್ಟಿ ಸುವರ್ಣಮಯವಾಗುವಂತೆಯೂ ಜೀವಾತ್ಮನು ಗುರುವಿನ 
ಕಟಾಕ್ಷದಿಂದ ಶಿವನನ್ನು ಸೇರಿ ತನ್ನ ಹೇಯಧರ್ಮಗಳನ್ನು ಬಿಟ್ಟು ಶಿವಸ್ಟರೂಪನಾಗುತ್ತಾನೆ೦ದು 
ಲೋಕಾನುಭವದಿ೦ದಲೂ ನಮಗೆ ಗೊತ್ತಾಗುತ್ತದೆ. ಇದಲ್ಲದೆ 
“ಯಥಾ ನದ್ಯಸ್ಕ್ಯಂದಮಾನಾಸ್ನಮುದ್ರೇಸ್ತಂ ಗಚ್ಛಂತಿ 
ನಾಮರೂಹೇ ವಿಹಾಯ। ತಥಾ ವಿದ್ವಾನ್‌ ನಾಮರೂಪಾ 
ದ್ವಿಮುಕ್ತಃ ಪರಾತ್ಚರ೦ ಪುರುಷಮುಪೈತಿ ದಿವ್ಯಮ್‌” 
(ಮುಂಡಕ) 
ಹರಿಯುತ್ತಿರುವ ಗಂಗಾ ಗೋದಾವರ್ಯಾದಿ ನದಿಗಳು ತಮ್ಮತಮ್ಮ ಸ್ವಭಾವಸಿದ್ಧಗಳಾದ 
ನಾಮರೂಪಕ್ರಿಯೆಗಳನ್ನು ಬಿಟ್ಟು ಸಮುದ್ರದಲ್ಲಿ ಸೇರುವಂತೆ ಲಿಂಗನಿಷ್ಠನಾದ ಶಿವಯೋಗಿಯು 
ತನ್ನ ಕಿ೦ಚಿಜ್ಞತ್ಹಾದಿ ಹೇಯಧರ್ಮಗಳನ್ನು ಬಿಟ್ಟು ಲಿಂಗರೂಪವಾದ ಪರಮಾತ್ಮನಲ್ಲಿ ಸೇರಿ 
ಅಖ೦ಡಾನ೦ದವನ್ನನುಭವಿಸುವನು. 
“ಬ್ರಹ್ಮವಿತ್‌ ಬ್ರಹ್ಮೈವ ಭವತಿ” 


ಯಾವನು ಬ್ರಹ್ಮವನ್ನುತಿಳಿಯುವನೋ ಅವನು ಬ್ರಹ್ಮನೇ ಆಗುತ್ತಾನೆ. ಹೀಗೆ ಅನ೦ತಶ್ರುತಿಗಳು ಈ 
ಅರ್ಥದಲ್ಲಿ ಪ್ರವರ್ತಿಸುವುದರಿಂದ ಅಂಗಶಬ್ದವಾಚ್ಯನಾದ ಜೀವನು ಲಿ೦ಗಶಬ್ದವಾಚ್ಯನಾದ 
ಪರಶಿವನ ಉಪಾಸನೆಯಿಂದ ಜೀವನ ಕಿ೦ಚಿಜ್ಞತ್ಹಾದಿ ಅಂಗಧರ್ಮ (ಮಲಾವರಣ) ಗಳೆಲ್ಲವೂ 
ನಷ್ಟವಾಗಿ ಶಿವಸ್ವರೂಪನಾಗುತ್ತಾನೆ. ಮತ್ತುಲೋಕದಲ್ಲಿತುಚ್ಚಜೀವವೆನಿಸಿದ ಭ್ರಮರವು ತನಗಿಂತ 
ಭಿನ್ನ ಜಾತಿಯೆನಿಸಿದ ಕೀಟವೆ೦ಬ ಹುಳವನ್ನು ಹಿಡಿದು ತನ್ನ ಗೂಡಿನಲ್ಲಿರಿಸಿದಮೇಲೆ ಆ ಕೀಟವು 
ವಿಚ್ಚಿತ್ತಿಯಿಲ್ಲದೆ ಭ್ರಮರವನ್ನೇ ನೋಡುತ್ತಿರುವಲ್ಲಿ ಆ ಕೀಟವು ತನ್ನ ಕೀಟಾಕಾರವನ್ನೂ ಕೀಟದ 
ಸ್ವಭಾವವನ್ನು ಅಳಿದು ಭ್ರಮರಾಕಾರವನ್ನು ಹೊಂದುತ್ತದೆಂದು ಹೇಳುವಲ್ಲಿ ಸತ್ಯಸ೦ಕಲ್ಪನೂ 
ಸತ್ಯಕಾಮನೂ ಸಮರ್ಥನೂ ಆದ ಪರಶಿವನು ಭಕ್ತಾಭೀಷ್ಟಪ್ರದನೆಂಬ ಅವ್ಯಾಜಮುದ್ರೆಯನ್ನು 
ಧರಿಸಿರುವುದರಿ೦ದ ತನ್ನನ್ನು ಉಪಾಸನೆಮಾಡುವ ಭಕ್ತನ ಜೀವಭಾವವನ್ನು ನಿವಾರಿಸಿ ತನ್ನಂತೆ 
ಶಿವಭಾವವನ್ನುಂಟುಮಾಡುವುದರಲ್ಲಿಸ೦ಶಯವಿಲ್ಲವೆ೦ದು ನಿಶ್ಚಯಿಸತಕ್ಕದ್ವು 

ಶಂಕಾ:- ಆದರೆ ಲಿಂಗಸಂಬಂಧದಿಂದ ಅಂಗಭಾವವು ಅಡಗಿದರೂ ಆ 
ಲಿ೦ಗಸ೦ಬ೦ಧವಿರುವವರೆಗೆ ಮಾತ್ರ ಅಡಗಿರುವುದು. ಲಿಂಗಸಂಬಂಧವು ತಪ್ಪಿದಮೇಲೆ ಪುನಃ 
ಎಂದಿನಂತೆ ಕಿಂಚಿಜ್ಞತ್ವಾದಿ ಅಂಗನಿಷ್ಠ ಹೇಯಧರ್ಮಗಳು ತೋರಲೇಬೇಕು. ಹೇಗೆಂದರೆ ನೀರಲ್ಲಿ 
ಶೈತ್ಯಗುಣವೆ೦ಬುದು ಸ್ವಾಭಾವಿಕ ಗುಣವಾದುದರಿ೦ದ ಬೆಂಕಿಯ ಸಂಬಂಧವಿರುವವರೆಗೆ ಆ 
ನೀರಿನ ಶೈತ್ಯಗುಣವು ತೋರದಿದ್ದರೂ ಆ ಬೆಂಕಿಯು ಆರಿದಬಳಿಕ ಪುನಃ ಆ ನೀರಿನಲ್ಲಿ 
ಶೈತ್ಯಗುಣವೇ ತೋರುತ್ತದಲ್ಲವೆ? 

ಸಮಾಧಾನ:- ಹಾಲು ಮೊಸರಾದ ಬಳಿಕ ಆ ಮೊಸರು ಪುನಃ ಹಾಲಾಗಲಾರದು. 
ಅದರಂತೆ ಶಿವಲಿಂಗೋಪಾಸನೆಯಿಂದ ಜೀವಭಾವವಳಿದಮೇಲೆ ಪುನಃ ಅಲ್ಲಿ 
ಜೀವಭಾವವುದಿಸದು. ಆದುದರಿಂದ ಅಸಿ ಪದವಾಚ್ಯನಾದ ಶಿವನೇ ತಾನಾಗುವನೆಂಬುದರಲ್ಲಿ 
ಸಂಶಯವಿಲ್ಲ ಆದುದರಿಂದ ಅಂಗವೆನಿಸಿದ ಜೀವನು ಲಿ೦ಗೋಪಾಸನೆಮಾಡುತ್ತಾ ಮೇಲೆ 
ಉದಾಹರಿಸಿದ ಭ್ರಮರಕೀಟನ್ಯಾಯಾನುಸಾರವಾಗಿ “ತತ್ತ್ವಮಸಿ” ಎಂಬ 
ಗುರೂಪದೇಶಶ್ರವಣದಿ೦ದ “ಅಹಂ ಬ್ರಹ್ಮಾಸ್ಕಿ ನಾನು ಶಿವಸ್ಟರೂಪನಾಗಿರುವೆನೆಂಬ 
ಮಹಾವಾಕ್ಕಾರ್ಥಾನುಭವಮಾಡುವನು. ಈ ರೀತಿಯಾಗಿ ಛಾ೦ದೋಗ್ಯಾಂತರ್ಗತ 
ಮಹಾವಾಕ್ಯಗಳೂ ವೀರಶೈವ ಸಿದ್ಧಾಂತಾನುಗುಣವಾಗಿ  ಲಿ೦ಗಾ೦ಗಸಾಮರಸ್ಯವನ್ನು 
ಬೋಧಿಸುತ್ತವೆ. ಇದಲ್ಲದೆ 


ಕೋತಹಮಿತ್ಯಬ್ರವೀದ್ದೇಹೀ ಗುರುಂ ಪರಮಕಾರಣಮ್‌ | 

ಗುರುಸ್ತತ್ವಮಸೀತ್ಯಾಹ ಸತ್ಯಾರ್ಥಂ ಕರುಣಾನಿಧಿಃ | | 

ಲಿಂಗಂ ಕಿಮ೦ಗಮಿತಿ ಕಿಂ ಸಂಬಂಧಃ ಕೋಯಮೇತಯೋಃ | 

ಲಿಂಗಾಂಗಸಂಬಂಧಪದಾನ್ಯೇವಮೇವ ವಿಚಿ೦ತಯೇತ್‌ || 

ಲಿಂಗರೂಪೋ ಮಹಾದೇವಸ್ಸಚ್ಚಿದಾನಂದಲಕ್ಷಣಃ | 

ಅ೦ಗರೂಪೋ ಹಿ ಜೀವಾತ್ಮಾಭವಭಾವನಿಯಂತ್ರಿತಃ || 

ತತ್ಯೃದೇನೋಚ್ಛ್ಯತೇ ಸದ್ದಿರ್ಲಿಂಗರೂಪಸ್ಥದಾಶಿವಃ | 

ತ್ವಂ ಪದೇನಾ೦ಗರೂಪೋ ಹಿ ಜೀವಸ್ನಂಸಾರಲಕ್ಷಣಃ | | 

ತ್ರಮರ್ಥೋತ೦ಗಸ್ಪರೂಪೋ ಯಸ್ಲೋತಯಂ ಶಬ್ದಾರ್ಥ ಏವ ಹಿ | 

ನ ತಚ್ಛಬ್ದಾರ್ಥತಾಸ್ಯೆ ವ ವಿರುದ್ಧತ್ವಾತ್ತಥೈವ ಹಿ | | 

ತ್ವಮಹ೦ ಪದಲಕ್ಷ್ಯಾರ್ಥೋ ಜೀವತ್ವಾಚ್ಚಾಂಗರೂಪಕಃ | 

ಅಶಿವಶ್ಚೇತ್ಸದಾನ೦ಂದಸ್ತತೋ ನೈವ ವಿಲೋಕಯೇತ್‌ || 

ನಾನಾರೆಂದು ಶಿಷ್ಯನು ಕೇಳುವಲ್ಲಿ ಕರುಣಾಶೀಲನಾದ ಗುರುವು “ತತ್ತ್ವಮಸಿ” ಆ 
ಲಿಂಗವೇ ನೀನಾಗಿರುತ್ತೀಯೆ೦ದು ಉತ್ತರವನ್ನು ಕೊಟ್ಟನು. ಬಳಿಕ ಲಿಂಗದ ಮತ್ತು ಅಂಗದ 
ಸ್ವರೂಪವೇನು? ಅವುಗಳಿಗಾಗುವ ಸಂಬಂಧವೆಂತಹುದು? ಎಂದು ಶಿಷ್ಯನು ಪುನಃ 
ಪ್ರಶ್ನೆಮಾಡಿದನು. ಅದಕ್ಕೆ ಶ್ರೀಗುರುವು ಎಲೈ ಶಿಷ್ಯೋತ್ತಮನೆ! ಸೃಷ್ಟಿ ಸ್ಥಿತಿ ಸಂಹಾರ ತಿರೋಧಾನ 
ಅನುಗ್ರಹಗಳೆ೦ಬ ಪ೦ಚಕೃತ್ಯಗಳನ್ನು ಮಾಡುವವನೇ ಲಿಂಗ ಪದವಾಚ್ಯನು. ಆ ಲಿಂಗದಲ್ಲಿಯೇ 
ಸಕಲ ಜಗತ್ತು ತೋರುವುದು. ಮತ್ತು ಅಡಗುವುದು. ಇಂತಹ ಪರಶಿವಲಿಂಗವೇ ತತ್ಚದದ 
ಅರ್ಥವಾಗಿದೆ. “ಮಲಾವೃತಸ್ನ೦ಸಾರೀ” ಎಂಬ ಶಿವಸೂತ್ರಾನುಸಾರವಾಗಿ 
ಸ್ವಸ್ಪಕರ್ಮಾನುಸಾರವಾಗಿ ಜನನಮರಣರೂಪವಾದ ಸಂಸಾರಸಾಗರದಲ್ಲಿ ಮುಳುಗೇಳುತ್ತ 
ಅನೇಕ ಕಷ್ಟನಷ್ಟಗಳಿಗೀಡಾಗಿ ನರಳುತ್ತಿರುವ ಜೀವನೇ ಅ೦ಗವೆನಿಸುವನು. ಇ೦ತಹ ಅ೦ಗವೇ 
ತ್ವಂ ಪದದ ಅರ್ಥವು. ಈ ಅಂಗಲಿಂಗಗಳು ಒಂದಕ್ಕೊಂದು 
ವಿರುದ್ಧಸ್ವಭಾವವುಳ್ಳವುಗಳಾದುದರಿ೦ದ.. ಸಾಮರಸ್ಯವು. ಘಟಿಸದು. ಆದುದರಿಂದ 
ಲಕ್ಷಣಾವೃತ್ತಿಯನ್ನಂಗೀಕರಿಸಿ ಉಭಯ ಚೈತನ್ಯಗಳಿಗೆ ಏಕತ್ವವನ್ನಂಗೀಕರಿಸುವುದು 


ಉತ್ತಮವೆಂದು ಉಸುರಿದನೆಂದು ಸ್ಕಾಂದ ಲೈಂಗ್ಯಾದಿ ಪುರಾಣಗಳು ಸ್ಪಷ್ಟಪಡಿಸುತ್ತವೆ. ಮತ್ತು ಈ 
ಅರ್ಥದಲ್ಲಿ 
ತತ್ತ್ವಂ ಪದಾರ್ಥೇ ಲಿ೦ಗಾ೦ಗರೂಪೇಕನ್ಯೋನ್ಯವಿರುದ್ಧಕಮ್‌ | 
ಉಪಾಧಿಕೃತವಾಚ್ಯಾರ್ಥಂ ತ್ಯಕ್ವ್ವಾ ಸಚ್ಚಿತ್ಸುಖಾತ್ಮಕಮ್‌ | | 
ಲಕ್ಕಾರ್ಥಮವಿರುದ್ದಂ ಯಚ್ಛಿವಂ ತದಿತಿ ಯಾ ಮತಿಃ | 
ಸಾ ಸಬಂಧ ಇತಿ ಪ್ರೊಕ್ತಾ ವೇದಾಂತಾಗಮನೇದಿಭಿಃ | | 
ಯೋ ಭಾತಿ ಚಾಂಗರೂಪೋತಹಂ ಜೀವಾತ್ಮಾಪರಮಾತ್ಮನಃ | 
ಸೋತಯಮಾತ್ಮಾಮಹಾದೇವೋ ಲಿ೦ಗರೂಪೋ ಮಹೇಶ್ವರಃ || 
ತತ್ಪದೇನೋಚ್ಯತೇ ಲಿಂಗಂ ತ್ವಂ ಪದೇನಾ೦ಗಮೀರಿತಮ್‌ | 
ಅನಯೋರೈಕ್ಯಭಾವೋ5ಯಂ ಸಂಬಂಧೋಪಸಿ ಪದೇನ ಚ || 
ಏವಂ ಲಿಂಗಾಂಗಸಂಬಂಧಭಾವನಾ ಯಸ್ಯ ವಿದ್ಯತೇ | 
ಸಯೋಗೀಸಚ ಸರ್ವಜ್ಞೋ ಜೀವನುಕ್ತಸ್ಸ ಉಚ್ಯತೇ | | | 
ಸಹಸ್ರಾವಧಿ ಪ್ರಮಾಣಗ್ರ೦ಥಗಳು ಬೋಧಿಸುವುದರಿಂದ ಅಂಗದಲ್ಲಿ ಶಿವಲಿಂಗಧಾರಣವು 


8° 
(ರಿ 

ದಾ 
dL 


ಲಿಂಗಂ ತತ್ನ್ಸದಮಾಖ್ಯಾತಮಂಗಂ ತ್ವಂ ಪದಮೀರಿತಮ್‌ | 

ಸಂಯೋಗೋಪಸಿ ಪದಂ ಪ್ರೋಕ್ತಮನಯೋರಂ೦ಗಲಿಂಗಯೋಃ | | 
ಎಂದು ಅನುಭವಸೂತ್ರಕಾರರೂ ತತ್ತ್ವಮಸ್ಯಾದಿ ಮಹಾವಾಕ್ಯಾರ್ಥವನ್ನು 
ಲಿ೦ಗಾ೦ಗಸಾಮರಸ್ಕಾತ್ಮಕವಾಗಿ ನಿರೂಪಿಸಿರುತ್ತಾರೆ. 

ಹೀಗೆ ಪರಶಿವನಿಂದ ಪ್ರಜೀತಗಳೂ ಅಪೌರುಷೇಯಗಳೂ ಆದ ಯಖುಗಾದಿ 
ವೇದಮಂತ್ರಗಳ ಆಧಾರದಿಂದ ದೇಹದಲ್ಲಿ ಶಿವಲಿಂಗಧಾರಣವು ಸಮರ್ಥಿಸಲ್ಪಟ್ಟಿತು. 


ಸ್ಮೃತಿಗಳು - ಲಿಂಗಧಾರಣ 


ಇನ್ನು ಇಂತಹ ವೇದಗಳನ್ನು ಹಿಂಬಾಲಿಸಿರುವ ಗೌತಮ ಮನ್ನಾದಿ ಸ್ಮೃತಿಗಳ 
ಆಧಾರದಿಂದ ಲಿಂಗಧಾರಣವು ಸಾಧಿಸಲ್ಪಡುತ್ತದೆ. 

“ಮುಖೇ ಮಂತ್ರೋ ಹೃದಿ ಧ್ಯಾನಂ ಮಸ್ತಕೇ ಲಿಂಗಧಾರಣಮ್‌ 

ರುದ್ರಾಕ್ಷಂ ಚ ಶಿಖಾ ಭಸ್ಮಇತಿ ಬ್ರಾಹ್ಮಣಲಕ್ಷ್ಮಣಮ್‌” 

(ಗೌತಮ ಸ್ಮೃತಿ) 

ಅರ್ಥ:- ಬಾಯಲ್ಲಿ ಶಿವಮಂತ್ರವನ್ನುಚ್ಚರಿಸುವುದು, ಹೃದಯದಲ್ಲಿ 

ಶಿವಧ್ಯಾನಮಾಡುವುದು, ಶಿರಸ್ಸಿನಲ್ಲಿ ಇಷ್ಟಲಿಂಗ, ಕಂಠದಲ್ಲಿ ರುದ್ರಾಕ್ಷ, ಹಣೆಯಲ್ಲಿ ಭಸ್ಮತ್ರಿಪು೦ಡ್ರ 
ಮತ್ತು ಮಸ್ತಕದಲ್ಲಿಶಿಖೆ ಇವುಗಳನ್ನು ಧರಿಸುವುದೇ ಬ್ರಾಹ್ಮಣನ ಲಕ್ಷಣವು. 

ಈ ಸ್ಮೃತಿಯಲ್ಲಿ “ಹೃದಿ ಧ್ಯಾನಂ” ಎಂಬ ವಾಕ್ಯದಿಂದ ಅಂತರ್ಲಿಂಗಧಾರಣವೂ 
“ಮಸ್ತಕೇ ಲಿಂಗಧಾರಣಂ” ಎ೦ಬ ವಾಕ್ಯದಿಂದ ದೇಹದಲ್ಲಿ ಇಷ್ಟಲಿಂಗಧಾರಣವೂ ಹೀಗೆ 
ಎರಡುವಿಧ ಧಾರಣವು ಹೇಳಲ್ಪಟ್ಟಿತು. ಇಂತಹ ಎರಡುವಿಧ ಲಿಂಗಧಾರಣದ ವಿಷಯದಲ್ಲಿ 
ರೇಣುಕ ಭಗವತ್ಪಾದರು 

ಲಿಂಗಧಾರಣಮಾಖ್ಯಾತಂ ದ್ವಿಧಾ ಸರ್ವಾರ್ಥಸಾಧಕೈಃ | 

ಬಾಹ್ಯಮಾಭ್ಯಂತರಂ ಚೈವ ಮುನಿಭಿರ್ಮೋಕ್ಷಕಾಂಕ್ಷಿಭಿಃ | | 

ಆಧಾರೇ ಹೃದಯೇ ವಾಸಿ ಭ್ರೂಮಧ್ಯೇ ವಾ ನಿರಂತರಮ್‌ | 

ಜ್ಯೋತಿರ್ಲಿಂಗಾನುಸಂಧಾನಂ ತದೇವಾಂತರಮುಚ್ಛತೇ | | 

ಅಂತರ್ಧಾರಯಿತುಂ ಲಿ೦ಗಮಶಕ್ತಶ್ಯಕ್ತ ಏವ ವಾ | 

ಬಾಹ್ಯಂ ಚ ಧಾರಯೇಲ್ಲಿಂಗ೦ ತದ್ರೂಪಮಿತಿನಿಶ್ಚಯಾತ್‌ || 

ಅರ್ಥ:- ಲಿಂಗಧಾರಣವು ಅಂತರ್ಲಿಂಗಧಾರಣವೆಂತಲ್ಲೂ, 
ಬಹಿರ್ಲಿಂಗಧಾರಣವೆಂತಲೂ ಎರಡು ಪ್ರಕಾರವು. ಈ ಎರಡು ವಿಧ ಲಿಂಗಧಾರಣವು 
ಮೋಕ್ಷಕಾಂಕ್ಷಿಗಳಿಗೆ ಅವಶ್ಯಕವು. ಆಧಾರಸ್ಥಾನದಲ್ಲಾಗಲಿ, ಹೃದಯಸ್ಥಾನದಲ್ಲಾಗಲಿ, ಹುಬ್ಬಿನ 
ನಡುಭಾಗದಲ್ಲಾಗಲಿ 'ತೇಜೋಮಯವಾದ ಲಿಂಗಮೂರ್ತಿಯನ್ನು ಅನವರತವೂ 
ಧ್ಯಾನಿಸುತ್ತಿರುವುದೇ ಅ೦ತರ್ಲಿಂಗಧಾರಣವೆನಿಸುವುದು. ದೀಕ್ಷಾಸಂಸ್ಥಾರದಿಂದ ಪರಿಶುದ್ಧವಾದ 


ದೇಹದಲ್ಲಿರುವ ಶಿರಸ್ಸು ಕಂಠ, ಕಕ್ಷೆ, ಹೃದಯಾದಿ ಸ್ಥಾನಗಳೊಳು ಯಾವುದಾದರೊಂದು 
ಸ್ಥಾನದಲ್ಲಿ ಇಷ್ಟಲಿಂಗವನ್ನು ಧರಿಸುವುದೇ ಬಾಹ್ಯಲಿ೦ಗಧಾರಣವೆನಿಸುವುದು. ಈ ಎರಡು 
ಲಿಂಗಗಳನ್ನು ಶಾಸ್ತ್ರನಿಷ್ಣಾತರಾದ ಮಹಾಯೋಗಿಗಳು ಏಕಕಾಲದಲ್ಲಿ ಧರಿಸುವ ಶಕ್ತಿಯನ್ನು 
ಪಡೆದಿರುತ್ತಾರೆ. ಇ೦ತಹ ಶಕ್ತಿಯನ್ನು ಪಡೆದಿರಲಿ ಅಥವಾ ಪಡೆಯದಿರಲಿ ಬಾಹ್ಯವೆನಿಸಿದ 
ಇಷ್ಟಲಿ೦ಗವನ್ನು ಮಾತ್ರ ಜ್ಯೋತಿರ್ಲಿಂಗಸ್ವರೂಪವೇ ಇದೆಂಬ ದೃಢಭಾವನೆಯಿಂದ 
ಧರಿಸಬೇಕೆಂದು ಅನುಜ್ಞೆಯಿತ್ತಿರುವರು. ಮತ್ತು 

“ತಸ್ಯಾಭಿಧ್ಯಾನಾದ್ಯೋಜನಾತ್ತತ್ತ ವಬಾವಾತ್‌” 

(ಶ್ಚೇತಾಶ್ವತರ) 

ಎ೦ಬ ಶ್ರುತಿಯು ಸಹ ಅಂತಹ ಲಿಂಗಗಳನ್ನು ಧರಿಸಬೇಕೆಂದು ಬೋಧಿಸುತ್ತವೆ. 

ಶಂಕಾ:- ಆದರೆ ಮುಖದಲ್ಲಿ ಮಂತ್ರವನ್ನು ಹೃದಯದಲ್ಲಿ ಧ್ಯಾನವನ್ನು ಮಸ್ತಕದಲ್ಲಿ 
ಶಿವಲಿಂಗವನ್ನು ಶಿರಸ್ಸಿನಲ್ಲಿ ಶಿಖೆಯನ್ನು ಹಣೆಯಲ್ಲಿ ಭಸ್ಮವನ್ನು ಕಂಠದಲ್ಲಿ ರುದ್ರಾಕ್ಷವನ್ನು 
ಧರಿಸಿದವನೇ ಬ್ರಾಹ್ಮಣನೆಂದು ಗೌತಮಸ್ಕೃತಿಯು ಆರು ವಿಧವಾದ ಬ್ರಾಹ್ಮಣಧರ್ಮವನ್ನು 
ಹೇಳಿರುತ್ತದೆ. ಇಂತಹ ಆರು ಧರ್ಮಗಳು ಲಿಂಗಧಾರಿಗಳಲ್ಲಿ ಮಾತ್ರ ಕಂಡುಬರುತ್ತವೆಯಲ್ಲದೆ 
ಇನ್ನಾರಲ್ಲಿಯೂ ಕಂಡುಬರುವುದಿಲ್ಲ ಹೇಗೆಂದರೆ - ಸ್ಮಾರ್ತ ಸಂಪ್ರದಾಯದ ಬ್ರಾಹ್ಮಣರಲ್ಲಿ 
ಮುಖದಲ್ಲಿ ಮಂತ್ರವೂ, ಹೃದಯದಲ್ಲಿ ಧ್ಯಾನವೂ, ಹಣೆಯಲ್ಲಿ ಭಸ್ಕವೂ, ಕಂಠದಲ್ಲಿ ರುದ್ರಾಕ್ಷವೂ, 
ಶಿರದೊಳು ಶಿಖೆಯೂ ಹೀಗೆ ಐದು ಧರ್ಮಗಳು ಮಾತ್ರ ಕಂಡುಬರುತ್ತವಲ್ಲದೆ ದೇಹದಲ್ಲಿ 
ಲಿಂಗಧಾರಣವು ಕಂಡುಬರುವುದಿಲ್ಲ ಇದರಂತೆ ವೈಷ್ಣವ ಸಂಪ್ರದಾಯದ ಬ್ರಾಹ್ಮಣರಲ್ಲಿ 
ಬಾಯಲ್ಲಿ ಮಂತ್ರ ಹೃದಯದೊಳು ಧ್ಯಾನ, ಶಿರದೊಳು ಶಿಖೆ ಈ ಮೂರು ಧರ್ಮಗಳು ಮಾತ್ರ 
ಕ೦ಡುಬರುವುವಲ್ಲದೆ ಭಸ್ಯ ರುದ್ರಾಕ್ಷ ಲಿಂಗಗಳು ಕಂಡುಬರುವುದಿಲ್ಲ ಆದುದರಿಂದ ಬ್ರಾಹ್ಮಣ 
ಸಾಮಾನ್ಯ ಲಕ್ಷಣವನ್ನು ವಿಧಿಸಿರುವ “ಮುಖೇ........ ಇತಿ ಬ್ರಾಹ್ಮಣಲಕ್ಷಣಮ್‌” ಎಂಬ 
ಗೌತಮವಾಕ್ಯವು ಸರ್ವತ್ರ ಅನುಗತವಾಗುವುದಿಲ್ಲ, 

ಸಮಾಧಾನ:- 

“ಮುಖೇ ಮಂತ್ರಂ.......ಇತಿ ಬ್ರಾಹ್ಮಣಲಕ್ಷಣಮ್‌” 
ಎಂಬೀ ಗೌತಮವಾಕ್ಯವು ಲಿಂಗಧಾರಿಗಳನ್ನುಉದ್ದೇಶಮಾಡಿ ಹೊರಟಿರುವ ವಿಶೇಷವಾಕ್ಯವಲ್ಲದೆ 
ಶೈವ, ವೈಷ್ಣವ, ಸ್ಮಾರ್ತಾದಿ ಎಲ್ಲ ಬ್ರಾಹ್ಮಣರ ಲಕ್ಷಣವನ್ನು ಹೇಳುವ ಸಾಮಾನ್ಯವಾಕ್ಯವಲ್ಲ ಮತ್ತು ಈ 


ಸ್ಮೃತಿಯಲ್ಲಿ ಹೇಳಿದ ಆರು ಧರ್ಮಗಳೂ ದೀಕ್ಷಿತರಾದ ವೀರಶೈವರಲ್ಲಿ ಸಂಪೂರ್ಣವಾಗಿ 
ಕಂಡುಬರುತ್ತವೆ. 

ಶಂಕಾ:- ಹಾಗಾದರೆ ಸಮಸ್ತವೈದಿಕಜನ ಗ್ರಾಹ್ಯವೂ, ಬ್ರಾಹ್ಮಣ ಸಾಮಾನ್ಯುಬೋಧಕವೂ 
ಆದೀಗೌತಮಸ್ಕ್ಯಶಿಯು ವೀರಶೈವರನ್ನು ಮಾತ್ರ ಬೋಧಿಸುವುದೆ೦ದು ಅರ್ಥಸಂಕೋಚವನ್ನು 
ಕಲ್ಪಿಸುವುದುಚಿತವೆ? 

ಸಮಾಧಾನ:- ಸ್ಮೃತಿಗಳಲ್ಲಿ ಒಂದಕ್ಕೊಂದು ವಿರೋಧವು ಕಂಡು ಬರುವ ಪಕ್ಷದಲ್ಲಿ 
ಪೂರ್ವಾಚಾರ್ಯರು ಅಂತಹ ಸ ತೃರ್ಥಗಳಿಗೆ ಅರ್ಥಸ೦ಕೋಚವನ್ನು ಮಾಡಿ 
ಸಮನ್ವಯಗೌೊಳಿಸಿರುತ್ತಾರೆ. ಹೇಗಂದರೆ 

“ಮೃತಾsಹಂ ಸಮತಿಕ್ರಮ್ಯ ಚಾ೦ಡಾಲಾಃ ಕೋಟಿಜನ್ಮಸು” 
ಯಾವ ದಿವಸ ಮರಣವನ್ನು ಹೊ೦ದಿರುವನೋ ಆ ದಿವಸ ಶ್ರಾದ್ಧಕರ್ಮವನ್ನು ಆಚರಿಸತಕ್ಕುದು. 
ಹಾಗೆ ಅಚರಿಸದವನು ಹೀನಜನ್ಮವನ್ನು ಧರಿಸುವನು ಎಂದು ಧರ್ಮಶಾಸ್ತ್ರಕಾರರು 
ಶ್ರಾದ್ಧಕರ್ಮಾಚರಣೆಯ ನಿಯಮವನ್ನುತೋರಿಸಿರುತ್ತಾರೆ. ಈ ನಿಯಮವನ್ನು ಸ್ಮಾರ್ತಬ್ರಾಹ್ಮಣರು 
ಪರಿಪಾಲಿಸುತ್ತಿದ್ದರೂ ಏಕಾದಶವ್ರತ ಪ್ರಧಾನರಾದ ಆನ೦ದತೀರ್ಥೀಯರು ಪರಿಪಾಲಿಸುವುದಿಲ್ಲ 
ಅಂದರೆ ಏಕಾದಶಿ ದಿವಸ ಶ್ರಾದ್ಧಕರ್ಮವನ್ನು ಮಾಡುವ ಪ್ರಸಕ್ತಿಯೊದಗಿದರೆ ಆ ದಿವಸ ಆ 
ಶ್ರಾದ್ಧಕರ್ಮವನ್ನುನಿಲ್ಲಿಸಿ ತಮ್ಮಪ್ರಧಾನವಾದ ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ. ಆಗ ಅವರಿಗೆ 
(ಮಾದ್ದರಿಗೆ) ಶ್ರಾದ್ಧಾತಿಕ್ರಮಣದಿ೦ದು೦ಟಾಗುವ ಮಹಾದೋಷವನ್ನು ಹೇಳದೆ ಇನ್ನುಳಿದ 
ಬ್ರಾಹ್ಮಣರಿಗೆ ಮಾತ್ರ ಶ್ರಾದ್ಧಾತಿಕ್ರಮಣದೋಷವನ್ನು ಹೇಳುವುದುಚಿತವೆ೦ದು 
ಅರ್ಥಸ೦ಕೋಚವನ್ನು ಕಲ್ಪಿಸಿರುತ್ತಾರೆ. ಮತ್ತು-- 

ರಾತ್ರಿಶ್ಶಿವಾ ಕಾಚನ ಸನ್ನಿದತ್ತೇ 

ವಿಲೋಚನೇ ಜಾಗ್ರತಮಪ್ರಮತ್ತೇ | | 

ಸಮಾನಧರ್ಮಾ ಯುವಯೋಸ್ಸಕಾಶೇ 

ಸಖಾ ಭವಿಷ್ಯತ್ಯಚಿರೇಣ ಕಶ್ಚಿತ್‌ || 

ಅರ್ಥ:- ಅಪರಿಮಿತ ಫಲವನ್ನುಂಟುಮಾಡುವ ಒಂದಾನೊಂದು ಮಂಗಳಕರವಾದ 
ರಾತ್ರಿಯು ವರ್ಷಕ್ಕೊಂದು ದಿವಸ ಲಭಿಸುವುದು. ಆ ದಿವಸವನ್ನು ಶಿವರಾತ್ರಿಯೆಂದು 
ಕರೆಯುತ್ತಾರೆ. ಎಲೈ ನೇತ್ರಗಳಿರಾ! ಇ೦ತಹ ಶುಭ ರಾಶ್ರಿಯೊದಗಿದಾಗ ನೀವುಗಳು ರೆಪ್ಪೆಗಳನ್ನು 


ಸಹ ಬಡಿಯದೆ ಬಹಳ ಜಾಗರೂಕರಾಗಿದ್ದು ಸ್ವಲ್ಪವೂ ನಿದ್ರೆಮಾಡದಂತೆ ಆ ದಿವ್ಯ ಮಂಗಳ 
ವಿಗ್ರಹಧಾರಿಯಾದ ಲಿ೦ಗಮೂರ್ತಿಯನ್ನು ಧ್ಯಾನಿಸುತ್ತಿರಬೇಕು. ಹೀಗೆ ಧ್ಯಾನಿಸುವುದರಿಂದ 
ನಿಮ್ಮೀರ್ವರ ಮಧ್ಯದಲ್ಲಿ ಶಿವನು ಪ್ರತ್ಯಕ್ಷನಾಗುವನು ಎಂದು ಜಾಗರಣ ವಿಧಾಯಕವಾದ 
ವಾಕ್ಯವಿರುತ್ತದೆ. ಈ ವಾಕ್ಯವು ಲೋಕದಲ್ಲಿರುವ ಎಲ್ಲಾನೇತ್ರಗಳನ್ನುದ್ದೇಶಿಸಿ ಹೇಳಲ್ಪಟ್ಟಿರುವುದಲ್ಲದೆ 
ಕೆಲವು ನೇತ್ರಗಳನ್ನುದ್ದೇಶಿಸಿ ಹೇಳಲ್ಪಟ್ಟಿಲ್ಲವು. ಹಾಗಾದರೂ ಅಂತಹ ಪುಣ್ಯ ದಿವಸವೆನಿಸಿದ 
ಶಿವರಾತ್ರಿಯ ವ್ರತವನ್ನು ಶೈವಸ೦ಪ್ರದಾಯದವರು ಮಾತ್ರ ಆಚರಿಸುತ್ತಾರಲ್ಲದೆ ರಾಮಾನುಜ 


ಸಂಪ್ರದಾಯದವರು ಆಚರಿಸುವುದಿಲ್ಲ ಆದುದರಿಂದ “ರಾತ್ರಿಶ್ವಿವಾ......... ಕಶ್ಚಿತ್‌” ಎಂಬ 
ವಾಕ್ಯವು ಸಾಮಾನ್ಯವಾಗಿ ಸಕಲ ಜನ ನೇತ್ರಗಳನ್ನುದ್ದೇಶಿಸಿ ಹೇಳಲ್ಪಟ್ಟಿದ್ದರೂ ಶೈವ ಸಂಪ್ರದಾಯದ 


ಜನರ ನೇತ್ರಗಳಿಗೆ ಮಾತ್ರ ಅನ್ವಯಿಸುವುದೆ೦ದು ಅರ್ಥ ಸಂಕೋಚಮಾಡಲ್ಪಡಲೇಬೇಕು. 
ಇದರಂತೆ ಗೌತಮಸ್ಕ್ಯೃತಿಯಲ್ಲಿ ಹೇಳಲ್ಪಟ್ಟ ಮಂತ್ರ ಧ್ಯಾನ, ಲಿಂಗಧಾರಣ, ಶಿಖಾ, ಭಸ್ಮ 
ರುದ್ರಾಕ್ಷಗಳೇ ವೀರಶೈವನ ಮುಖ್ಯ ಚಿಹ್ನವೆ೦ಬ ವಿಶೇಷಾರ್ಥನನ್ನು ಹೇಳುವುದಕ್ಕಾಗಿಯೇ ಆ 
ಸ್ಮೃತಿಯು ಹೊರಬಿದ್ದಿರುತ್ತದೆಂದು ಅರ್ಥಸಂಕೋಚವನ್ನು ಮಾಡಲೇಬೇಕು. ಹಾಗಿಲ್ಲದಿದ್ದರೆ ಆ 
ವಾಕ್ಯವೇ ವ್ಯರ್ಥವಾಗುತ್ತದೆ... ಒಂದು ವಾಕ್ಯವನ್ನೇ ವ್ಯರ್ಥಗೊಳಿಸುವುದಕ್ಕಿಂತ 
ಅರ್ಥಸ೦ಕೋಚವನ್ನು ಕಲ್ಪಿಸಿ ಆ ವಾಕ್ಯವನ್ನು ಸಾರ್ಥಕಗೊಳಿಸುವುದುತ್ತಮವೆಂದು 
ಪೂರ್ವಾಚಾರ್ಯರು ಅನುಮತಿ ಇತ್ತಿರುವರು. 

ಆಕ್ಷೇಪ:- ಆದರೆ ಈ ಗೌತಮಸ್ಕ್ಯತಿಯಲ್ಲಿ “ಇತಿ ಬ್ರಾಹ್ಮಣಲಕ್ಷಣಮ್‌” ಎಂದು 
ಬ್ರಾಹ್ಮಣ ಎ೦ಬ ಸಾಮಾನ್ಯಪದವಿರುವುದಲ್ಲದೆ ವೀರಶೈವನೊಬ್ಬನಲ್ಲಿಯೇ ಮಾತ್ರ ಅನ್ವಯಿಸುವ 
ವಿಶೇಷಪದವಾವುದೂ ಕಂಡುಬರುವುದಿಲ್ಲ. ಆದುದರಿಂದ ಬಲಾತ್ಕಾರದಿ೦ದ 
ಅರ್ಥಸ೦ಕೋಚಮಾಡಿ ಆ ಸ್ಮೃತಿಯು ವೀರಶೈವ ದ್ವಿಜನ ಲಕ್ಷಣವನ್ನೇ ಬೋಧಿಸುತ್ತದೆಂದು ಹೇಗೆ 
ಹೇಳುವುದು? 

ಸಮಾಧಾನ:- ಹೀಗೆ ಆಪಾತವಾಗಿ ಶಂಕೆಗೆ ಅವಕಾಶವಿದ್ದರೂ ವಿಚಾರದೃಷ್ಟಿಯಿ೦ದ 
ಅಂತಹ ಶಂಕೆಗೆ ಅವಕಾಶವಿಲ್ಲ. ಹೇಗೆಂದರೆ ಈ ಸ್ಮೃತಿಯಲ್ಲಿ ವೈಷ್ಣವ, ಶೈವ, ವೀರಶೈವ 
ಬೋಧಕವಾದ ಪದವಿಲ್ಲದೆ ಸಾಮಾನ್ಯವಾಗಿ ಬ್ರಾಹ್ಮಣಪದವು ಮಾತ್ರ ಇದ್ದರೂ ಆ ಸ್ಮೃತಿಯ 
ಮಧ್ಯದಲ್ಲಿ “ಮಸ್ತಕೇ ಲಿಂಗಧಾರಣಮ್‌” ಎಂಬುದೊಂದು ವಿಶೇಷವಾಕ್ಯವಿರುವುದರಿ೦ದ “ಇತಿ 
ಬ್ರಾಹ್ಮಣ ಲಕ್ಷಣಮ್‌” ಎ೦ಬ ಕೊನೆಯಲ್ಲಿರುವ ವಾಕ್ಯಕ್ಕೆ ವೀರಶೈವನೆ೦ಂದೇ ಅರ್ಥಮಾಡಬೇಕಲ್ಲದೆ 


ವೈಷ್ಣವ, ಶೈವ ದ್ವಿಜನೆಂದು ಅರ್ಥಮಾಡಲು ಅವಕಾಶವಿಲ್ಲದುದರಿಂದ ಅರ್ಥಸಂಕೋಚವನ್ನೂ 
ಸಹ ಮಾಡದೆ ನಿರಾಯಾಸವಾಗಿ ಆ ಗೌತಮವಾಕ್ಯವು ಲಿಂಗಿದ್ದಿಜನ ಲಕ್ಷಣವನ್ನೇ ಹೇಳುತ್ತದೆ೦ದು 
ನಿಶ್ಚಯಿಸತಕ್ಕುದು. 

ಶಂಕಾ:- ಆಗಲಿ, ಈ ಗೌತಮ ಸ್ಮೃತಿಯು ಲಿಂಗಧಾರಿ ದ್ವಿಜನ ಲಕ್ಷಣವನ್ನೇ 
ಹೇಳುತ್ತದೆ೦ದು ಅಂಗೀಕರಿಸುವೆವು. ಆದರೆ ಈ ಮಂತ್ರದಲ್ಲಿ ಬಂದಿರುವ ಮಂತ್ರ ಧ್ಯಾನ, 
ಲಿಂಗಧಾರಣ, ಶಿಖೆ, ಭಸ್ಯ ರುದ್ರಾಕ್ಷ ಈ ಆರು ಧರ್ಮಗಳು ಲಿಂಗಧಾರಿ ದ್ವಿಜನಲ್ಲಿ 
ಕಂಡುಬರುವಂತೆ ಲಿಂಗಧಾರಿಕ್ಷತ್ರಿಯಾದಿಗಳಲ್ಲಿಯೂ ಕಂಡುಬರುತ್ತವೆ. ಏಕೆಂದರೆ 

ಶಿವಾಜ್ಞಾಪಾಲನಾರ್ಥಾಯ ಶಿವಭಕ್ತಶ್ಶಿವವ್ರತೀ | 

ಲಿ೦ಗರುದ್ರಾಕ್ಷಭಸ್ಕಾನಿ ಶಿವಚಿಹ್ನಾನಿ ಧಾರಯೇತ್‌ || 

ರಾಜಾಜ್ಯೋಲ್ಲಂಘನಾಲ್ಲೋಕೇ ಯಥಾ ದಂಡೋ ವಿಧೀಯತೇ | 

ಶಿವಾಜ್ಯೋಲ್ಲಂಘನಾದ್ದಂಡೋ ರೌರವಂ ನರಕಂ ವುಜೇತ್‌ | | 

ಅರ್ಥ:- ಶಿವಾಜ್ಞೆಯನ್ನು ಪಾಲಿಸುವದಕ್ಕಾಗಿ ಶಿವವ್ರತಧಾರಿಗಳಾದ ಶಿವಭಕ್ತರು 
ಶಿವಲಿಂಗ ರುದ್ರಾಕ್ಷ ಭಸ್ಮಮು೦ತಾದ ಚಿಹ್ನೆಗಳನ್ನುಧರಿಸತಕ್ಕುದು. ರಾಜಾಜ್ಞೆಯನ್ನು ಮೀರಿದವನು 
ಶಿಕ್ಷೆಯನ್ನನುಭವಿಸುವಂತೆ ಶಿವಾಜ್ಞೆಯನ್ನು ಮೀರಿದವನು ನರಕರೂಪವಾದ 
ಶಿಕ್ಷೆಯನ್ನನುಭವಿಸುವನು ಎಂದು  ಶಿವಸಿದ್ಧಾಂತದಲ್ಲಿ  ಹೇಳಲ್ಪಟ್ಟಿರುವುದರಿಂದ 
ಅತಿವರ್ಣಾಶ್ರಮಿಗಳೆನಿಸಿರುವ ವೀರಶೈವ ಮತಾನುಯಾಯಿಗಳೆಲ್ಲರೂ ಸಹ ಈ ಆರು 
ಚಿಹ್ನೆಗಳನ್ನು ಧರಿಸಿರಬೇಕೆ೦ದು ಸ್ಪಷ್ಟವಾಗುವಲ್ಲಿ ದ್ವಿಜನು ಮಾತ್ರ ಈ ಆರು ಚಿಹ್ನೆಗಳನ್ನು 
ಧರಿಸಿರಬೇಕೆಂದು ಹೇಳುವ ಗೌತಮಸ್ಕೃತಿಯ ಲಕ್ಷಣವು ಅತಿವ್ಯಾಪ್ತಿಯ ದೋಷದಿಂದ 
ದುಷ್ಟಲಕ್ಷಣವಾಗಿ ಪರಿಣಮಿಸುವುದಿಲ್ಲವೆ? 

ಸಮಾಧಾನ:- ಈ ಗೌತಮ ವಾಕ್ಯದಲ್ಲಿ “ಇತಿ ಬ್ರಾಹ್ಮಣ ಲಕ್ಷಣಂ” ಎಂದು ಬ್ರಾಹ್ಮಣ 
ಎಂಬ ವಿಶೇಷ ಪದವಿರುವುದರಿ೦ದ ಬ್ರಾಹ್ಮಣತ್ವರೂಪವಾದ ಜಾತಿಯಿ೦ದೊಡಗೂಡಿದ ಮಂತ್ರ 
ಧ್ಯಾನಾದಿ ಆರು ಧರ್ಮಗಳು ಲಿಂಗಧಾರಿ ದ್ವಿಜನಲ್ಲಿ ಮಾತ್ರ ಕಾಣುತ್ತವೆ. ಲಿಂಗಧಾರಿ 
ಕ್ಷತ್ರಿಯಾದಿಗಳಲ್ಲಾದರೋ ಕ್ಷತ್ರಿಯತ್ವರೂಪ ಜಾತಿಯಿಂದೊಡಗೂಡಿದ ಆರು ಧರ್ಮಗಳು 
ಕ೦ಡುಬರುತ್ತವೆಯಲ್ಲದೆ ಬ್ರಾಹ್ಮಣತ್ನದಿಂದೊಡಗೂಡಿದ ಧರ್ಮಗಳು 


ಕ೦ಡುಬರದಿರುವುದರಿ೦ದ ಈ ಲಕ್ಷಣವು ಸಲ್ಲಕ್ಷಣವಾಗುವುದಲ್ಲದೆ 
ಅಸಲ್ಲಕ್ಷಣವಾಗಲಾರದೆಂದು ತಿಳಿಯತಕ್ಕುದು. ಮತ್ತು 

ಬ್ರಹ್ಮವಿಷ್ಣ್ವಾದಿದೇವಾಶ್ಚ ಮುನಯೋ ಗೌತಮಾದಯಃ | 

ಧಾರಯಂತಿ ಸದಾ ಲಿಂಗಮುತ್ತಮಾಂಗೇ ವಿಶೇಷತಃ || 

ಉರಸ್ಕಲೇ ಹರಿರ್ಲಿ೦ಗ೦ ಧೃತ್ವಾ ಮೂರ್ದಿ ಪಿತಾಮಹಃ | 

ಲಿಂಗಸ್ಥಂ ಮಾಂ ಸಮಾರಾಧ್ಯಸ್ವಂ ಸ್ವಂ ಪದಮವಾಪ್ನುಯುಃ || 

ಅರ್ಥ:- ಬ್ರಹ್ಮ ವಿಷ್ಣು ಮುಂತಾದ ದೇವತೆಗಳು, ಗೌತಮಾದಿ ಸಕಲ ಯಷಿಗಳು, 
ಶಿವಲಿಂಗವನ್ನು ಉತ್ತಮಾ೦ಗದಲ್ಲಿ ಧರಿಸಿ ಅನವರತವೂ ಪೂಜಿಸುತ್ತಿರುವುದರಿ೦ದಲೇ ತಮ್ಮ 
ತಮ್ಮ ಬ್ರಹ್ಮ ಇಂದ್ರಾದಿಪದವಿಗಳನ್ನು ಹೊಂದಿ ಲೋಕವಂದ್ಯರೆನಿಸಿದರು - ಎಂದು 
ಸ್ವಾಂದಪುರಾಣವು ಲಿಂಗಧಾರಣದ ಮಹಿಮೆಯನ್ನು ಪ್ರತಿಪಾದಿಸಿರುತ್ತದೆ. 

ವಯಂ ಬ್ರಹ್ಮಾದಯಸ್ಪರ್ವೇ ಪಶವಃ ಪರಿಕೀರ್ತಿತಾಃ | 

ತ್ವಮಸ್ಮಾಕ೦ ಪತಿರ್ಯಸ್ಕಾತ್‌ ತಸ್ಯಾತ್ನಶುಪತಿಶ್ವಿವಃ | | 

ಇತ್ಯುಕ್ತ್ವಾ ದೇವತಾಸ್ಪರ್ವಾಶ್ಶಿವಲಿಂಗಾದಿಧಾರಣಮ್‌ | 

ಕೃತ್ವಾ ಪಾಶುಪತಾಸ್ಪರ್ವೇ ತಸ್ಕಾತ್ವಶುಪತಿಶ್ವಿವಃ | | 

ಅತೋ ಬ್ರಹ್ಮಾದಿದೇವಾನಾಮುಪಾಸ್ಯಶ್ಶಿವ ಏವಹಿ | 

ತಥಾ ವಿಭೂತಿರುದ್ರಾಕ್ಷಲಿಂಗಧಾರಣದೇಹಿನಃ || 

ಶುದ್ಧಸ್ಫಟಿಕಮಾಲಾಭಿರ್ಬದ್ಧ ಹಸ್ತಾಂಬುಜಾನಪಿ | 

ಬ್ರಹ್ಮವಿಷ್ಣಾ ಎದಿದೇವಾಂಶ್ನ ದೃಷ್ಟ್ವಾ ಸಾ೦ಬಸ್ತ್ರಿಲೋಚನಃ | 

ತ್ರಿಪುರಾಸುರಸಂಹಾರಮಕರೋದ್ಧಕ್ಷವತ್ನಲಃ | | 

ಅರ್ಥ:- ಎಲೈ ಪರಶಿವನೇ! ದೇವತೆಗಳಾದ ನಾವೆಲ್ಲರೂ ಮಾಯಾವೃತರಾದುದರಿಂದ 
ಪಶುಗಳಾಗಿರುತ್ತೇವೆ. ನೀನು ಸರ್ವನಿಯಾಮಕನಾದುದರಿಂದ ಪತಿಯೆನಿಸಿಕೊಂಡಿರುವಿ. 
ಆದುದರಿಂದ ನಿನ್ನನ್ನು ಪಶುಪತಿಯೆಂದು ಹೇಳುತ್ತಾರೆಂದು ಬ್ರಹ್ಮಾದಿದೇವತೆಗಳು ಶಿವನನ್ನು 
ಸ್ತುತಿಸುತ್ತ ಎಲ್ಲರೂ ಶಿವಲಿ೦ಗವನ್ನುವಿಭೂತಿ ರುದ್ರಾಕ್ಷಿಗಳನ್ನೂಧರಿಸಿ ಪಶುಪತಿಯನ್ನಾರಾಧಿಸುತ್ತ 
ಪಾಶುಪತರೆನಿಸಿದರು ಎಂದು ಲಿಂಗಪುರಾಣದಲ್ಲಿ ವ್ಯಾಸಮಹರ್ಷಿಗಳು ಲಿಂಗಧಾರಣ 


ಮಹತ್ವವನ್ನು ಕೊಂಡಾಡಿರುವುದರಿಂದ “ಮುಖೇ........... ಲಕ್ಷಣಮ್‌” ಎಂಬ ಗೌತಮ 


ಸ್ಮೃತಿಯು ಯಗಾದಿವೇದಗಳಿಂದ ಸಿದ್ಧವಾದ ಶಿವಲಿಂಗಧಾರಣವನ್ನು ಅನುವಾದ ಮಾಡಿತೆಂದು 
ತಿಳಿಯತಕ್ಕುದು. 

ಶಂಕಾ:- ಹಾಗಾದರೆ ವೇದಗಳು ಈಶ್ವರ ಪ್ರೋಕ್ತಗಳಾದುದರಿ೦ದ ಅಪೌರುಷೇಯ 
ವಾಣಿಗಳಾಗಿರುತ್ತವೆ. ಸ್ಮೃತಿಗಳು ಒಬ್ಬೊಬ್ಬ ಮಹರ್ಷಿಗಳಿಂದ ಹೇಳಲ್ಪಟ್ಟಿರುವದರಿಂದ 
ವೇದದಂತೆ ಅಪೌರಷೇಯಗಳಲ್ಲ ಆದುದರಿಂದ ಇಂತಹ ಗೌತಮ ಖಷಿಯು ಬರೆದಿರುವ 
ಸ್ಮ್ಯತಿಯಿ೦ದ ಲಿಂಗಧಾರಣವು ಹೇಗೆ ತಾನೇ ಸಿದ್ಧಿಸುವುದು? 

ಸಮಾಧಾನ:- ಆಸ್ತಿಕರಾದ ಭಾರತೀಯರು (ಹಿಂದುಗಳು) ಶ್ರುತಿಗಳಿಗೆ ಎಷ್ಟು 
ಪ್ರಾಮಾಣ್ಯವನ್ನು ಅಂಗೀಕರಿಸಿರುತ್ತಾರೆಯೋ  ಸ್ಕೃಶಿಗಳಿಗೆ ಅಷ್ಟೇ ಪ್ರಾಮಾಣ್ಯವನ್ನು 
ಅ೦ಗೀಕರಿಸಿರುತ್ತಾರೆ. ಶ್ರುತಿಗಳು ಅಸ್ಪಷ್ಟವಾಣಿಯಾದುದರಿ೦ದ ಸುಲಭವಾಗಿ ಅವುಗಳ 
ಅರ್ಥವನ್ನು ಗ್ರಹಿಸಲಾಗುವುದಿಲ್ಲ ಮಹಾ ತಪಸ್ವಿಗಳೆನಿಸಿದ ಮನು, ಪರಾಶರ, ಗೌತಮ 
ಮುಂತಾದ ಮಹರ್ಷಿಗಳು ಆ ವೇದಗಳ ಗೂಢಾರ್ಥವನ್ನೆಲ್ಲ ಸ್ಕೃತಿಗಳೆಂಬ ಹೆಸರಿನಿಂದ 
ಪ್ರಕಾಶಪಡಿಸಿರುತ್ತಾರೆ. ಈ ವಿಷಯದಲ್ಲಿ ಪೂರ್ವಾಚಾರ್ಯರು ಅನುಮತಿ ಇತ್ತಿರುವುದಲ್ಲದೆ, 
ಕಾಳಿದಾಸ ಮಹಾಕವಿಯ ಪ್ರಯೋಗವೂ ಸಹ ನಮಗೆ ಸಹಾಯ ಮಾಡುತ್ತದೆ. ಈ 
ಮಹಾಕವಿಯು ತಾನು ರಚಿಸಿರುವ ರಘುವಂಶವೆಂಬ ಗ್ರಂಥದಲ್ಲಿ ದಿಲೀಪ ಮಹಾರಾಜನು 
ಪುತ್ರಾರ್ಥಿಯಾಗಿ ತನ್ನ ಕುಲಗುರುಗಳಾದ ವಶಿಷ್ಠಮಹರ್ಷಿಯ ಬಳಿಗೈದಿ ತನಗು೦ಟಾದ 
ಪರಲೋಕ ಪ್ರತಿಬ೦ಧವನ್ನು ತಿಳಿಯಲಪೇಕ್ಷಿಸಲಾಗಿ ತ್ರಿಕಾಲಜ್ಞಾನಿಗಳಾದ ಆ ಮಹರ್ಷಿಗಳು 
ದಿವ್ಯದೃಷ್ಟಿಯಿ೦ದರಿತು ಆ ರಾಜನನ್ನು ಗೋಸೇವೆಯಲ್ಲಿ ನಿಯಮಿಸಿದರು. ಆಗ ಆ ಮಹಾರಾಜನು 
ರಾಜ್ಯಭಾರವನ್ನು ಮಂತ್ರಿಗಳಿಗೆ ವಹಿಸಿ ಕೇವಲ ವನ್ಯವೃತ್ತಿಯನ್ನವಲಂಬಿಸಿ ಪತ್ನೀಸಹಿತನಾಗಿ 
ನಂದಿನೀಧೇನುವನ್ನುಯಾವ ರೀತಿ ಸೇವೆಮಾಡಿದನೆಂಬುದನ್ನುತಿಳಿಸುವ ಸ೦ದರ್ಭದಲ್ಲಿ 

“ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್‌” 
ಎಂದು ಹೇಳಿರುತ್ತಾನೆ. ಅ೦ದರೆ ಖಗಾದಿ ವೇದಗಳ ಅರ್ಥವನ್ನು ಮನು, ಪರಾಶರ, ಗೌತಮಾದಿ 
ಸ್ಮೃತಿಗಳು ಹೇಗೆ ಅನುಸರಿಸಿರುತ್ತವೆಯೋ ಹಾಗೆ ಸಹಧರ್ಮಚಾರಿಣಿಯಾದ ಸುದಕ್ಷಿಣೆಯು 
ನಂದಿನಿಯನ್ನು ಹಿಂಬಾಲಿಸಿದಳು ಎಂದು ಭವ್ಯವಾದ ಉಪಮಾನವನ್ನು ಕೊಟ್ಟಿರುತ್ತಾನೆ. 
ಇದರಿಂದ ಸ್ಕೃತಿವಾಕ್ಕಗಳು ಶ್ರುತ್ಕ್ಯಾಧಾರದಿ೦ದ ಹೊರಟಿರುವುದರಿ೦ದ ಶ್ರುತಿಗಳ ದ್ವಾರಾ 
ಸ್ಕೃತಿಗಳೂ ಸಹ ಪ್ರಮಾಣಗಳೆಂಬುವಲ್ಲಿ ಸ೦ಶಯವಿಲ್ಲವು. ಮತ್ತು ಈ ಗೌತಮ ಸ್ಮೃತಿಯು 


ವೀರಶೈವ ಮತದ ಮುಕ್ತಿಸಾಧನಗಳಾದ ಮಂತ್ರ ಧ್ಯಾನ, ಶಿಖೆ, ಭಸ್ಯ ರುದ್ರಾಕ್ಷ, ಲಿಂಗ, ಈ ಆರು 
ಧರ್ಮಗಳನ್ನು ಸಾಮಾನ್ಯನಾಗಿ ತೋರಿಸಿತಲ್ಲದೆ ಮೋಕ್ಷಕ್ಕೆ  ಮುಖ್ಯಕಾರಣವೂ 
ಪರಮೋಪಾದೇಯವೂ, ಶುಚ್ಕಶುಚಿಸಾಧಾರಣ ಕಾಲಗಳಲ್ಲಿ. ಧಾರಣೀಯವೂ 
ನಿತ್ಯಪೂಜನೀಯವೂ ಆದ ಶಿವಲಿಂಗವನ್ನು ಬದುಕಿರುವವರೆಗೆ ಧರಿಸಿರಬೇಕೆಂಬ 
ಮಹಾವ್ರತವನ್ನುತೋರಿಸುವುದಕ್ಕಾಗಿ ಹೊರಟಿರುತ್ತದೆ. 

ಅಕ್ಷಪಾದಾದಯಸ್ಸ್ಪರ್ವಾಶ್ಮಕ್ತಯಃ ಪರಯಾ ಮುದಾ | 

ಧಾರಯಂತ್ಯಳಿಕಾಗ್ರೇಷು ಶಿವಲಿಂಗಮಹರ್ನಿಶಮ್‌ || 

ಅರ್ಥ:- ಗೌತಮ, ದೂರ್ವಾಸ, ಅಗಸ್ತ್ಯ ವಸಿಷ್ಠ ವಾಮದೇವ ಮುಂತಾದ ಸಮಸ್ತ 
ಮಹರ್ಷಿಗಳೂ ಸರಸ್ವತಿ, ಲಕ್ಷ್ಮಿ ಶಚಿ ಮುಂತಾದ ಶಕ್ತಿಯರೂ, ಮುಕ್ತಿಬೀಜವಾದ ಶಿವಲಿಂಗವನ್ನು 
ಅಹೋರಾತ್ರಿಯೂ ಎಡೆಬಿಡದೆ ಪರಮಭಕ್ತಿಯಿ೦ದ ಧರಿಸಿರುತ್ತಾರೆಂದು ಅದೇ ಗೌತಮ 
ಸ್ಮೃತಿಯಲ್ಲಿ ಲಿಂಗಧಾರಣವನ್ನು ಪ್ರತ್ಯೇಕವಾಗಿ ಉದಾಹರಿಸಿರುವ ಮಹರ್ಷಿಗಳನ್ನೂ ಲಕ್ಷ್ಮಿ 
ಮುಂತಾದ ದೇವಿಯರನ್ನೂ ಉದಾಹರಿಸಿರುವುದರಿ೦ದ ಲಿಂಗಧಾರಣವು ಯಾವಜ್ಜೀವವೂ 
ಕರ್ತವ್ಯವಾದುದೆ೦ದೂ ಉಳಿದ ಮಂತ್ರ ಧ್ಯಾನ ಭಸ್ಮ ರುದ್ರಾಕ್ಷಾದಿಗಳು ಈ ಲಿಂಗಧಾರಣ 
ಪೂಜೆಗಳೆ೦ಬ ಮಹಾವ್ರತಕ್ಕೆ ಅಂಗಭೂತಗಳೆಂದೂ ಸ್ಪಷ್ಟವಾಗುತ್ತದೆ. ಇನ್ನುಮನು ಸ್ಕ್ಯೃತಿಯಲ್ಲಿ-- 

ಸರ್ವಕರ್ಮವಿಮುಕ್ತಸ್ಯ ಧ್ಯಾನಯೋಗರತಸ್ಯಚ | 

ನ ತಸ್ಯದಹನಂ ಕಾರ್ಯಂ ನ ಚ ಪಿಂಡೋದಕಕ್ರಿಯಾ || 

ಅರ್ಥ:- ಸರ್ವಸಂಗ ಪರಿತ್ಯಾಗಮಾಡಿದ ಸಂನ್ಯಾಸಿಯೂ, ಧ್ಯಾನಯೋಗಾಸಕ್ತನಾದ 
ಮಹಾತ್ಮನೂ, ಇವರು ಮರಣವನ್ನು ಹೊಂದಿದಾಗ ಇವರ ಸ್ಥೂಲದೇಹವನ್ನು ಅಗ್ನಿಯಿಂದ 
ದಹಿಸಬಾರದು ಮತ್ತು ಆ ಮೃತ ದೇಹಿಗಳನ್ನುದ್ದೇಶಿಸಿ ಪಿಂಡೋದಕಾದಿ ಅಪರಕರ್ಮಗಳನ್ನು 
ಮಾಡಬಾರದು ಎಂದು ಹೇಳಲ್ಪಟ್ಟಿರುತ್ತದೆ. ಈ ಶ್ಲೋಕದಲ್ಲಿರುವ “ಧ್ಯಾನಯೋಗರತಸ್ಯ ಚ” 
ಎಂಬ ವಾಕ್ಯಕ್ಕೆ ಲಿಂಗಧಾರಿಯೆಂದು ಅರ್ಥವನ್ನು ಮಾಡಬೇಕು. ಏಕಂದರೆ ಅದೇ 
ಮನುಸ್ಕೃಶಿಯಲ್ಲಿ- 

ಶಿವಧ್ಯಾನರತೋ ಭೂತ್ವಾ ಶಿವಲಿ೦ಂಗಾ೦ಗಸ೦ಯುತಃ | 

ಶಿವೇತರಪರಿತ್ಯಾಗೀ ಧ್ಯಾನಯೋಗೀ ಸ ಉಚ್ಯತೇ | | 


ಅರ್ಥ:- ಯಾವನು ತನ್ನ ದೇಹದಲ್ಲಿ ಶಿವಲಿಂಗವನ್ನು ಧರಿಸಿ ಯಾವಾಗಲೂ 
ಶಿವಧ್ಯಾನಮಾಡುತ್ತಾ ಶಿವನೋರ್ವನೆ ಉಪಾಸ್ಯವಸ್ತುವೆ೦ದು ನಿಶ್ಚಯಿಸಿ ಶಿವನೊಬ್ಬನಿಗೇ 
ಶರಣಾಗತನಾಗಿರುವನೋ ಅವನೇ ಧ್ಯಾನಯೋಗಿಯೆಂಬ ಹೆಸರನ್ನು ಪಡೆಯುತ್ತಾನೆಂದು 
ಹೇಳಿರುವುದರಿ೦ದ ಧ್ಯಾನಯೋಗಿಪದವು ಲಿ೦ಗಾ೦ಗಿಯಾದ ಮಾನವನನ್ನುದ್ದೇಶಿಸಿರುವುದೆ೦ದು 
ಸ್ಪಷ್ಟವಾಗುವುದರಿ೦ದ ಮನುಸ್ಮೃತಿ ಪ್ರಮಾಣದಿ೦ದಲೂ ಲಿ೦ಗಧಾರಣವು ಸಿದ್ಧಿಸಲ್ಪಟ್ಟಿತು. ಇನ್ನು 
ಬೋಧಾಯನ ಸ್ಮೃಶಿಯಲ್ಲಿ-- 

ಸರ್ವಕರ್ಮನಿವೃತ್ತಸ್ಯ ಧ್ಯಾನಯೋಗರತಸ್ಯಚ | 

ನ ತಸ್ಯ ದಹನಂ ಕುರ್ಯಾನ್ನಾಶೌಚಂ ನೋದಕಕ್ರಿಯಾಮ್‌ || 
ಎ೦ದು ಆ ಮನುಸ್ಕೃತಿಯಲ್ಲಿ ಹೇಳಿದ “ಧ್ಯಾನಯೋಗರತಸ್ಯ ಚ” ಎ೦ಬ ವಾಕ್ಯವು ಇಲ್ಲಿಯೂ 
ಬ೦ದಿರುವದರಿ೦ದ ಮನುಸ್ಕೃತಿಯಲ್ಲಿ ಹೇಳಿದಂತೆ ಈ ವಾಕ್ಕಕ್ಕೆ ಲಿಂಗಧಾರಣಪರವಾಗಿ 
ಅರ್ಥಮಾಡುವುದೇ ಸಾಧುವಾದುದು ಮತ್ತು ಶಾತಾತಪ ಸ್ಕೃತಿಯಲ್ಲಿ- 

ವಾನಪ್ರಸ್ಥಂ ಯೋಗಿನಂ ಚ ಲಿಂಗೈಕ್ಕಂ ಭಿಕ್ಷುಕಂ ಯತಿಮ್‌ | 

ತುರ್ಯಾಶ್ರಮಾಣಾ೦ ಮಧ್ಯೇ ಚ ರಸಾಯಾಂ ನಿಕ್ಷಿಪೇನ್ಕೃತಮ್‌ | | 

ಅರ್ಥ:- ಪ್ರಾಪಂಚಿಕ ವ್ಯವಹಾರವನ್ನೆಲ್ಲ ಪುತ್ರನಿಗೆ ವಹಿಸಿ ಪಶ್ಚೀಸಹಿತನಾಗಿ ಕಾಡಿನಲ್ಲಿ 
ವಾಸಮಾಡುತ್ತಾ ವನ್ಯವೃತ್ತಿಯಿಂದ ಜೀವಿಸುವ ವಾನಪ್ರಸ್ಥಾಶ್ರಮಿಯು, ಯೋಗಿಯೂ, 
ಲಿ೦ಗಾ೦ಗಸಾಮರಸ್ಯ ಸಿದ್ಧಿಯನ್ನು ಪಡೆದ ಲಿಂಗಧಾರಿಯೂ ಭಿಕ್ಷುಕನಾದ ಸಂನ್ಯಾಸಿಯೂ ಈ 
ಸ್ಥೂಲದೇಹವನ್ನು ತ್ಯಜಿಸಿದನಂತರ ಅಂತಹ ಮೃತಶರೀರವನ್ನು ಭೂಮಿಯಲ್ಲಿ 
ನಿಕ್ಷೇಪಮಾಡಬೇಕಲ್ಲದೆ ಅಗ್ನಿಯಲ್ಲಿ. ದಹನಮಾಡಬಾರದೆ೦ದು ಹೇಳಿರುವುದರಿಂದ 
ಲಿ೦ಗಧಾರಣವು ಸಿದ್ಧವಾಗುತ್ತದೆ. 

ಹೀಗೆ ಅನೇಕ ಸ್ಕ್ಯತಿಗಳಿ೦ದ ವೀರಶೈವ ಮತದಲ್ಲಿ ಜನ್ಮಧರಿಸಿದ ಸ್ತ್ರೀಯರಾಗಲಿ 
ಪುರುಷರಾಗಲಿ ಗುರುವಿನಿಂದ ದೀಕ್ಷಾಸ೦ಸ್ಕಾರವನ್ನು ಪಡೆದು ಶಿವಲಿಂಗವನ್ನು ಎಡೆಬಿಡದೆ 
ದೇಹವಿರುವವರೆಗೆ ಧರಿಸುತ್ತಲೂ ಪ್ರತಿ ದಿವಸ ಪೂಜಿಸುತ್ತಲೂ ಇರಬೇಕೆಂದು ಸಿದ್ಧವಾಯಿತು. 

ಶಂಕಾ:- ವೇದಾನುಯಾಯಿಗಳಾದ ನಮ್ಮ ಭಾರತೀಯರಿಂದ ರಜಸ್ಸೂತಕ, 
ಜನನಸೂತಕಾದಿಗಳು ಮಾನಿಸಲ್ಪಟ್ಟಿರುತ್ತವೆ. ಇವುಗಳೊಳಗೆ ರಜಸ್ಪೂತಕವೆಂಬುದು 
ಮಹಾದೋಷವೆ೦ದು ಧರ್ಮಶಾಸ್ತ್ರಕಾರರು ನಿರ್ಣಯಮಾಡಿರುತ್ತಾರೆ. ಹೇಗೆಂದರೆ ಒಂದು 


ಕಾಲದಲ್ಲಿ ಮೂರು ಮುಖಗಳುಳ್ಳ ವಿಶ್ವರೂಪನೆಂಬುವನು ಯಜ್ಞವನ್ನಾರಂಭಿಸಿ ಆ ಯಜ್ಞದಲ್ಲಿ 
ರಹಸ್ಯವಾಗಿ ರಾಕ್ಷಸರಿಗೆ ಹವಿರ್ಭಾಗವನ್ನು ಕೊಡುತ್ತಿದ್ದನು. ಇಂದ್ರನು ಈತನ ಕಪಟಿವೃತ್ತಿಯನ್ನು 
ನೋಡಿ ಇವನನ್ನು ಸಂಹರಿಸಿದನು. ಆ ವಿಶ್ವರೂಪನು ಬ್ರಾಹ್ಮಣ ಬೀಜೋದ್ಧವನಾದುದರಿಂದ 
ಇಂದ್ರನಿಗೆ ಬ್ರಹ್ಮಹತ್ಯಾದೋಷವು ಸ೦ಭವಿಸಿತು. ಆ ದೋಷವನ್ನು ನಾಲ್ಕು ಭಾಗಮಾಡಿ ಭೂಮಿ, 
ವ್ಯಕ್ಷ, ಜಲ, ಸ್ತ್ರೀ ಇವುಗಳಿಗೊಂದೊಂದು ಭಾಗವನ್ನು ಹಂಚಿಸಿದನು. ಆಗ ಭೂಮಿಯು 
ನನ್ನಲ್ಲಿರುವ ಹಳ್ಳಗಳೆಲ್ಲವೂ ತುಂಬುವ ಪಕ್ಷದಲ್ಲಿ ಈ ಬ್ರಹ್ಮಹತ್ಯಾದೋಷವನ್ನು ವಹಿಸುವೆನೆಂದು 
ಕೇಳಿ ವರಪಡೆದು ಪರಿಗ್ರಹಿಸಿತು. ವೃಕ್ಷಗಳು ತಮ್ಮ ಕೊಂಬೆಗಳನ್ನು ಎಷ್ಟುಸಾರಿ ಕತ್ತರಿಸಿದರೂ 
ಚಿಗುರಬೇಕೆಂದು ವರಪಡೆದು ಪರಿಗ್ರಹಿಸಿತು. ಜಲವು ತನ್ನಲ್ಲಿರುವ ನೀರನ್ನು ಎಷ್ಟು 
ಉಪಯೋಗಿಸಿದರೂ ವೃದ್ಧಿಹೊ೦ದುವಂತೆ ವರಪಡೆದು ಪರಿಗ್ರಹಿಸಿತು. ಸ್ತ್ರೀಯು ತಾನು 
ಪ್ರಸವಿಸುವವರೆಗೂ ಗರ್ಭಕ್ಕೆ ಉಪಹತಿಯಾಗದಂತೆ ವರವನ್ನು ಪಡೆದು ಪರಿಗ್ರಹಿಸಿದಳು. ಆ 
ಬ್ರಹ್ಮಹತ್ಯಾಂಶಗಳೇ ಈಗಲೂ ಇರಿಣ (ಚವುಳು) ನಿರ್ಯಾಸ (ಮೇಣ) ಫೇನ (ನೊರೆ) ಮಾಸಿಕ 
ರಜಸ್ಸು (ರಕ್ತಸ್ರಾವ) ಗಳ ರೂಪದಿಂದ ಕಾಣಿಸಿಕೊಳ್ಳುತ್ತವೆ. ಈ ವಿಷಯವು ತೈತ್ತರೀಯ 
ಸಂಹಿತೆಯಲ್ಲಿಯೂ, , ಭಾಗವತದಲ್ಲಿಯೂ ಸ್ಪಷ್ಟವಾಗಿರುತ್ತದೆ. ಆದುದರಿಂದ ಈ 
ರಜಸ್ಸೂತಕವೆ೦ಬುದು ಬ್ರಹ್ಮಹತ್ಕಾದೋಷವಾದುದರಿಂದ ಸ್ತ್ರೀಯರು ರಜೋವತಿಯರಾದ 
ಮೂರು ದಿವಸಗಳವರೆಗೂ ದೇವರ ದರ್ಶನಕ್ಕೂ ದೇವರ ಸ್ಪರ್ಶನಕ್ಕೂ ದೇವರ ಪೂಜೆಗೂ, 
ಅರ್ಹರಲ್ಲವೆಂದು ಧರ್ಮಶಾಸ್ತ್ರಗಳು ಉದ್ಭೋಷಿಸುತ್ತವೆ. ಹೀಗಿರುವಲ್ಲಿ ಶಿವಲಿಂಗವನ್ನು 
ಧರಿಸಿರುವ ಸ್ತ್ರೀಯರು ರಜಸ್ವತಿಯರಾದ ಸಮಯದಲ್ಲಿ ಪವಿತ್ರವಾದ ಶಿವಲಿಂಗವನ್ನು 
ಧರಿಸುವುದೆ೦ತು? ಮತ್ತು ಪೂಜಿಸುವುದೆಂತು? ಅಂತಹ ಅಪವಿತ್ರ ಕಾಲದಲ್ಲಿ ಶಿವಲಿಂಗವನ್ನು 
ಧರಿಸುತ್ತಲೂ ಪೂಜಿಸುತ್ತಲೂ ಇರುವುದಾದರೆ ಅಂತಹ ಸ್ತ್ರೀಯರ ಅಶುಚಿ ಶರೀರ 
ಸಂಬಂಧದಿಂದ ಶಿವಲಿಂಗದಲ್ಲಿ ನೆಲೆಸಿರುವ ಶಿವಕಲೆಯೇ ಹೊರಟುಹೋಗಿ ಲಿಂಗವೂ 
ಅಶುಚಿಯಾಗಬೇಕಾಗುವುದು. ಮತ್ತು “ನಾಧಿಕಾರೀ ಸ ವಿಜ್ಞೇಯಃ ಶ್ರೌತಸ್ಮಾರ್ತಾದಿ ಕರ್ಮಸು” 
ಲಿಂಗಧಾರಿಗಳು ಶ್ರೌತಸ್ಮಾರ್ತಾದಿ ಕರ್ಮಗಳಿಗೆ ಅಧಿಕಾರಿಗಳಲ್ಲ ಎಂದು ಅನೇಕ 
ಪ್ರಮಾಣಗಳಿರುವುದರಿ೦ದಲೂ ಇದುವರೆಗೆ ಸಾಧಿಸಲ್ಪಟ್ಟಿ ಲಿಂಗಧಾರಣವಿಷಯಕಗಳಾದ ಶ್ರುತಿ- 
ಸ್ಕೃತ್ಯಾದಿಗಳೆಲ್ಲವೂ ಅ೦ತರ್ಲಿಂಗಧಾರಣ ವಿಷಯಕಗಳಾಗುವುವೇ ಹೊರತು ಬಹಿ 
(ಇಷ್ಟ)ರ್ಲಿ೦ಂಗಧಾರಣ ವಿಷಯಕಗಳಾಗಲಾರವು. 


ಪರಿಹಾರ:- ಶಾಸ್ತ್ರದಲ್ಲಿ ಸಾಮಾನ್ಯಶಾಸ್ತ್ರವೆ೦ದೂ ವಿಶೇಷಶಾಸ್ತ್ರವೆಂದೂ ಎರಡು 
ಪ್ರಕಾರವುಂಟು ಇವುಗಳಲ್ಲಿ ವಿಶೇಷಶಾಸ್ತ್ರದೃಷ್ಟಿಯಿಂದ ಸಾಮಾನ್ಯ ಶಾಸ್ತ್ರವು 
ದುರ್ಬಲವಾಗುತ್ತದೆ೦ದು ಶಾಸ್ತ್ರಮರ್ಯಾದ ಇರುವುದಷ್ಟೆ- ಹೇಗೆಂದರೆ “ಮಾ ಹಿಂಸ್ಕಾತ್‌ 
ಸರ್ವಭೂತಾನಿ” ಯಾವ ಪ್ರಾಣಿಯನ್ನೂ ಹಿಂಸಿಸಬಾರದು “ನಮಾಗ್‌೦ಸವಶ್ಚೀಯಾತ್‌” 
ಮಾಂಸವನ್ನು ತಿನ್ನಬಾರದು, “ನೋಚ್ಛಿಷ್ಟಂ ಕಸ್ಯಚಿದ್ದದ್ಯಾತ್‌” ಎಂಜಲನ್ನು ಯಾರಿಗೂ 
ಕೊಡಬಾರದು “ನಾದ್ಯಾಚ್ಚೈತತ್ತಥಾ೦ತರಾ” ಉಚ್ಛಿಷ್ಟವನ್ನುಯಾರೂ ತಿನ್ನಲಾಗದು. 

ಇತ್ಯಾದಿ ಶ್ರುತಿವಾಕ್ಯಗಳು ಸಾಮಾನ್ಯ ವಾಕ್ಯಗಳಾಗಿರುತ್ತವೆ- 

“ಸೋಮೇನ ಯಜೇತ ಸೊಮೋಚ್ಛಿಷ್ಟಾಮ್‌ 

ಯದಗ್ನೀಷೋಮೀಯಂ ಪಶುಮಾಲಭೇತ” 
ಸೋಮಯಾಗ ಸಂಬಂಧವಾದ ಉಚ್ಛಿಷ್ಟವನ್ನು ಭುಂಜಿಸಬೇಕು. ಯಜ್ಞದಲ್ಲಿ ಸಂಸ್ಕರಿಸಲ್ಪಟ್ಟ 
ಪಶುವನ್ನು ವಧಿಸಬೇಕು ಮುಂತಾದ ವಾಕ್ಯಗಳು ವಿಶೇಷ ವಾಕ್ಯಗಳಾಗಿರುತ್ತವೆ. ಇವೆರಡು 
ಶ್ರುತಿಗಳೂ ಒಂದಕ್ಕೊಂದು ವಿರೋಧಿಗಳಾದುದರಿಂದ ಯಾವ ವಾಕ್ಯಕ್ಕೆ 
ಪ್ರಾಮಾಣ್ಯವನ್ನಂಗೀಕರಿಸಬೇಕೆ೦ಬಿ ಸಂಶಯವುಂಟಾಗಲಾಗಿ ವಿಶೇಷ ವಾಕ್ಯಗಳು ಸಾಮಾನ್ಯ 
ವಾಕ್ಯಗಳನ್ನು ದುರ್ಬಲಗೊಳಿಸುತ್ತವೆಯೆಂಬ ಶಾಸ್ತ್ರ ಪ್ರಮಾಣಾನುಸಾರವಾಗಿ 
ಯಜ್ಞಸಂಬಂಧವಾದ ಪಶುವಧೆ ಮತ್ತು ಸೋಮಯಾಗ ಸಂಬಂಧವಾದ ಉಚ್ಛಿಷ್ಟಭಕ್ಷಣ 
ಮುಂತಾದ ವಿಶೇಷ ವಾಕ್ಯಗಳು ಪ್ರವರ್ತಿಸುವ ಸಮಯದಲ್ಲಿ ಯಾವ ಪ್ರಾಣಿಗೂ 
ಹಿಂಸೆಮಾಡಬಾರದು, ಉಚ್ಚಿಷ್ಠವನ್ನು ಭು೦ಜಿಸಬಾರದು ಮುಂತಾದ ಸಾಮಾನ್ಯವಾಕ್ಯಗಳು 
ಪ್ರವರ್ತಿಸುವುದಿಲ್ಲವೆಂದು ಮೀಮಾಂಸಾ ಶಾಸ್ತ್ರಕಾರರು ನಿಯಮಮಾಡಿರುತ್ತಾರೆ. ಇದರಂತೆ 
“ಸರ್ವಲಿಂಗಂ ಸ್ಥಾಪಯತಿ” ಮುಂತಾದ ಶ್ರುತಿವಾಕ್ಯಗಳಲ್ಲಿ ಶಿವಲಿಂಗವನ್ನು ಒಂದು ನಿಮಿಷವೂ 
ಬಿಡದಂತೆ ಧರಿಸಬೇಕು. ಶಿವಲಿಂಗ ಪೂಜೆಯನ್ನು ಒಂದು ದಿವಸವೂ ತಪ್ಪದೆ ಮಾಡಬೇಕು 
ಎಂದು ವಿಧಿಸಲ್ಪಟ್ಟು ಮಧ್ಯಕಾಲದಲ್ಲಿ ಅ೦ತಹ ಲಿಂಗಧಾರಣಕ್ಕೂ ಲಿಂಗಪೂಜೆಗೂ 
ಪ್ರತಿಬ೦ಧಕವನ್ನು ಮಾಡುತ್ತಿರುವ ರಜಸ್ಲೂತಕಾದಿಗಳು ಬಂದೊದಗಿದರೂ ಶಿವಲಿಂಗವನ್ನು 
ದೇಹದಿಂದ ತೆಗೆಯಲಾಗದು. ಯಾವಜ್ಜೀವವೂ ಲಿಂಗಪೂಜೆಯನ್ನು ಮಾಡುತ್ತಿರಬೇಕು. 

ಗೃಹೇ ಯಸ್ಮಿನ್‌ ಪ್ರಸೂತಾ ಸ್ತ್ರೀ ಸೂತಕಂ ನಾತ್ರವಿದ್ಯತೇ | 

ಲಿ೦ಗಾರ್ಚನರತಾಯಾಶ್ಚ ಖತೌ ನಾರ್ಯಾನ ಸೂತಕಮ್‌ || 


ತಥಾ ಪ್ರಸೂತಿಕಾಯಾಶ್ಚ ಸೂತಕಂ ನೈವ ವಿದ್ಯತೇ | 
ಲಿಂಗಾರ್ಚನರತಾ ನಾರೀ ಸೂತಕೀ ತು ರಜಸ್ಟಲಾ | 
ರವಿರಗ್ನಿರ್ಯಥಾ ವಾಯುಃ ಕೋಟಿಕೋಟಿ ಗುಣಶ್ಕುಜಿಃ | 
ತದ್ಧಾರಣಾತ್ಟ್ರಮು೦ಚ೦ತಿ ಯುವತಿಂ ಸೂತಕಾದಯಃ || 
( ಸಿದ್ಧಾ೦ತ ಶಿಖಾಮಣಿ ) 
ಅರ್ಥ:- ಲಿಂಗಧಾರಿಯಾದ ಸ್ತ್ರೀಯಳು ರಜಸ್ವಲೆಯಾದರೆ ಅಥವಾ ಪ್ರಸವಿಸಿದರೆ ತಾನು 
ಅಶುಚಿಭಾವನೆಮಾಡದೆ ಲಿಂಗವನ್ನು ಧರಿಸಿದ್ದು ಸ್ನಾನದಿ೦ದ ಪರಿಶುದ್ಧಳಾಗಿ ಪೂಜೆಯನ್ನು 
ಮಾಡುತ್ತಿರಬೇಕು. ಲಿಂಗಧಾರಣ, ಲಿಂಗಪೂಜಾದಿಗಳ ವಿಷಯದಲ್ಲಿ ರಜಸ್ವಲಾದಿ 
ಸೂತಕಗಳಿಂದೊಡಗೂಡಿದ್ದರೂ ಯಾವಜ್ವೀವ ಕರ್ತವ್ಯವಾದ ಲಿಂಗಧಾರಣವನ್ನೂ 
ಲಿ೦ಗಪೂಜೆಯನ್ನೂ ಬಿಡಲಾಗದೆಂದು ಶ್ರೀ ರೇಣುಕಭಗವತ್ನಾದರು ಹೇಳಿರುವುದಲ್ಲದೆ 
ಶಿವಾಗಮಗಳೂ ಸ್ಪಷ್ಟವಾಗಿ ಹೇಳಿರುತ್ತವೆ. ಆದುದರಿ೦ದ ಸಾಮಾನ್ಯವಾಗಿ ಧರ್ಮಶಾಸ್ತ್ರದಲ್ಲಿ 
ವಿಹಿತವಾದ ಆಶೌಚನಿರ್ಣಯವೆ೦ಬ ಸಾಮಾನ್ಯ ವಾಕ್ಯಗಳು ಮೇಲಣ ವಿಶೇಷವಾಕ್ಯಗಳ 
ದೃಷ್ಟಿಯಲ್ಲಿ ದುರ್ಬಲಗಳಾಗುತ್ತವೆ. ಮತ್ತು 
“ಯಥಾ ಹ್ಯಗ್ನಿಸಮಾವೇಶಾನ್ನಾಯೋ ಭವತಿ ಕೇವಲಮ್‌ | 
ತಥೈವ ಮಮ ಸಾನ್ನಿಧ್ಯಾನ್ನತೇ ಪ್ರಕೃತಿಮಾನವಾಃ || 
ತೈಲಯುಕ್ತಂ ತು ಕಾರ್ಪಾಸ೦ ಜ್ಯೋತಿಸ್ಪರ್ಶಾತ್ವಥೈವ ತತ್‌ | 
ಸ್ನೇಹಯುಕ್ತಸ್ಯ ಸದ್ಧಕ್ಷೇರ್ಲಿಂಗಸ್ಪರ್ಶೇನ ಲಿಂಗತಾ ||” 
| ( ಪದ್ಮಪುರಾಣ, ಶಿವರಹಸ್ಯ) 
ಅರ್ಥ:- ಬೆಂಕಿಯಲ್ಲಿ ಕಾಯಿಸಲ್ಪಟ್ಟಿ ಕಬ್ಬಿಣವು ಕೇವಲ ಕಬ್ಬಿಣದ ಸ್ವಭಾವವನ್ನು 
ಹೊಂದಿರದೆ ಒಳಹೊರಗೂ ಅಗ್ವಿಮಯವಾಗಿ ತೋರುವಂತೆ ಶಿವಲಿಂಗಸಂಬಂಧವುಳ್ಳ 
ಮಾನವನು ಕೇವಲ ಪ್ರಾಕೃತ ಪುರುಷನಂತಿರದೆ ಶಿವಸ್ತರೂಪನಾಗಿ ತೋರುವನು. ಎಣ್ಣೆಯಲ್ಲಿ 
ನೆನೆಸಿದ ಬತ್ತಿಯು ಉರಿಯುತ್ತಿರುವ ಸಮಯದಲ್ಲಿ ಆ ಬತ್ತಿಯು ಒಳಹೊರಗೂ 
ಜ್ಯೋತಿಸ್ಟರೂಪವಾಗಿಯೇ ತೋರುವಂತೆ ಶಿವಭಕ್ತಿಯೆಂಬ ತೈಲದಿಂದೊಡಗೂಡಿದ ಶಿವಭಕ್ತನು 
ಲಿಂಗಾಗ್ನಿಸಂಬಂಧದಿಂದ ಲಿ೦ಗಸ್ಟರೂಪನಾಗಿ ತೋರುತ್ತಾನಲ್ಲದೆ ಪ್ರಾಕೃತಪುರುಷನಂತೆ 


ತೋರುವುದಿಲ್ಲ ಎಂದು ಪದ್ಮಪುರಾಣ, ಶಿವರಹಸ್ಯಾದಿ ಅನೇಕ ಗ್ರಂಥಗಳು ಉಲ್ಲೇಖಿಸುತ್ತವೆ. 
ಇದಲ್ಲದೆ 

ಶೈವಂ ಲಿಂಗಾರ್ಚನಂ ಯಸ್ಯ ಯಸ್ಯ ಚಾಗ್ದಿಪರಿಗ್ರಹಃ | 

ವಾನಪ್ರಸ್ಥಯತೀನಾಂ ತು ಶರೀರೇ ನಾಸ್ತಿ ಸೂತಕಮ್‌ || 

(ಪರಾಶರಸ್ಕೃಶಿ) 

ಅರ್ಥ:- ಯಾವನು ಶಿವಲಿಂಗಾರ್ಚನೆಯಲ್ಲಿ ಆಸಕ್ತನಾಗಿರುವನೋ, ಯಾವನು 
ಅಗ್ನಿದೇವನನ್ನು ಆರಾಧಿಸುತ್ತ ಆಹಿತಾಗ್ನಿಯೆನಿಸುವನೋ, ಯಾವನು ರಾಜ್ಯಕೋಶಾದಿಗಳನ್ನು 
ಬಿಟ್ಟು ಕಾಡಿನಲ್ಲಿ ವಾಸಮಾಡುತ್ತಿರುವುನೋ, ಯಾವನು ಸರ್ವಸಂಗಪರಿತ್ಯಾಗಮಾಡಿ 
ಸಂನ್ಯಾಸಿಯಾಗಿರುವನೋ ಅಂಥವರ ಶರೀರದಲ್ಲಿ ಸೂತಕದೋಷಗಳಾವೂ ಇಲ್ಲವೆಂದು 
ಪರಾಶರಸ್ಮ್ಮಶಿಕಾರರು ಹೇಳಿರುತ್ತಾರೆ. 

ಆದುದರಿ೦ದ ವೀರಶೈವದೀಕ್ಷೆಯಂ ಪಡೆದ ಲಿಂಗಧಾರಿಣಿಯಾದ ಸ್ತ್ರೀಯು ರಜಸ್ವಲಾದಿ 
ಸೂತಕಗಳಿಂದೊಡಗೂಡಿದರೂ ತಮ್ಮ ದೇಹದಲ್ಲಿ ಧರಿಸಲ್ಪಟ್ಟ ಶಿವಲಿಂಗವನ್ನು 
ತೆಗೆದಿಡಲಾಗದೆ೦ದೂ, ಪೂಜೆಯನ್ನು ಬಿಡಲಾಗದೆ೦ದೂ ಸ್ಪಷ್ಟವಾಗುತ್ತದೆ. 

ಶಂಕಾ:- ಆದರೆ ಸೂತಕಗಳು೦ಟಾದ ಕಾಲದಲ್ಲಿ ಆ ಸೂತಕಗಳ ಅವಧಿಯು 
ಕಳೆಯುವವರೆಗೂ ದೇಹವು ಅಪವಿತ್ರವಾಗಿರುವುದು. ಇಂತಹ ದೇಹದಲ್ಲಿ ಲಿಂಗವನ್ನು 
ಧರಿಸುವುದರಿಂದಾಗಲಿ ಪೂಜಿಸುವುದರಿಂದಾಗಲಿ ಆ ಲಿಂಗವು 
ಅಪವಿತ್ರವಾಗಲೇಬೇಕಾಗುವುದಲ್ಲವೆ? 

ಸಮಾಧಾನ:- ಹಿಂದೆ ಹೇಳಿದ ವಿಶೇಷವಾಕ್ಯಗಳನ್ನು ಪ್ರಮಾಣವನ್ನಾಗಿ ಅಂಗೀಕರಿಸಿ 
ದುರ್ಬಲಗಳಾದ ಸಾಮಾನ್ಯವಾಕ್ಯಗಳಿಗೆ ಸಂಕೋಚ ಮಾಡದೆ ಎಲ್ಲಾ ಭಾಗಗಳಲ್ಲಿಯೂ ಎಲ್ಲ 
ವಿಷಯಗಳಲ್ಲಿಯೂ ಸೂತಕಗಳನ್ನು ಮಾನಿಸುವುದಾದರೆ ಅದು ಲಿಂಗಧಾರಣ ಸಿದ್ಧಾಂತಕ್ಕೆ 
ವಿರೋಧವಾಗುತ್ತದೆ. ಮತ್ತು ಯುಕ್ತಿಗೂ ಶಾಸ್ತ್ರಕ್ಕೂ ಸರಿಬೀಳುವುದಿಲ್ಲ- ಹೇಗೆಂದರೆ ಅಶುಚಿಯಾದ 
ಶರೀರಸಂಬಂಧದಿಂದ ಪಂಚಾವಯವಗಳಿಂದೊಡಗೂಡಿದ ಶಿವಲಿಂಗದಲ್ಲಿ ನೆಲೆಯಾಗಿ 
ನಿಂತಿರುವ ಚಿತ್ಕಲಾಸ್ವರೂಪನಾದ ಶಿವನೇ ಅಪವಿತ್ರನಾಗುವುನೋ ಅಥನಾ ಆ ಪರಶಿವನ 
ನಿತ್ಯಾವಾಸಸ್ಥಾನವೆನಿಸಿದ ಶಿವಲಿಂಗವು ಮಾತ್ರ ಅಪವಿತ್ರನಾಗುವುದೋ ಎಂಬ ಎರಡು 


ವಿಕಲ್ಪಗಳು೦ಟಾಗುತ್ತವೆ. ಲಿಂಗದಲ್ಲಿ ನೆಲೆಸಿರುವ ಶಿವಕಲೆಯು ಅಪವಿತ್ರವಾಗುವುದೆಂದು 
ಹೇಳಲಾಗುವುದಿಲ್ಲ ಏಕೆ೦ದರೆ-- 
“ನಿಷ್ಕಲಂ ನಿಷ್ಕಿಯಂ ಶಾಂತಂ ನಿರವದ್ಯಂ ನಿರಂಜನಮ್‌” 
“ತಸ್ಕಾತ್ಸರ್ವಗತಶ್ಶಿವಃ” 

ಮುಂತಾದ ಶ್ರುತಿಗಳು ಆ ಪರಶಿವನನ್ನು ನಿಷ್ಕಲವಸ್ತುವನ್ನಾಗಿಯೂ, 
ಪಾಪಲೇಪವಿಲ್ಲದವನನ್ನಾಗಿಯೂ, ಸರ್ವವ್ಯಾಪಕನನ್ನಾಗಿಯೂ ವರ್ಜಿಸುತ್ತವೆಯಾದುದರಿಂದ 
ಸೂರ್ಯಕಿರಣಗಳು ಶುಚಿ ಅಶುಚಿಯೆಂಬ ಭೇದವಿಲ್ಲದೆ ಸಕಲ ಪದಾರ್ಥಗಳ ಮೇಲೆ ಬಿದ್ದರೂ 
ನಿರ್ಲಿಪ್ತವಾಗಿರುವಂತೆಯೂ, ಮುತ್ತಿನಸರದಲ್ಲಿ ದಾರವು ಪೋಣಿಸಲ್ಪಟ್ಟಿರುವಂತೆಯೂ 
ಎಲ್ಲೆಲ್ಲಿಯೂ ವ್ಯಾಪಿಸಿರುವ ಚಿತ್ಕಲಾಸ್ಪರೂಪನಾದ ಪರಶಿವನಿಗೆ ಅಶುಚಿ ಶರೀರಸಂಬಂಧದಿಂದ 
ಅಶುಚಿತ್ವವನ್ನು ಕಲ್ಪಿಸಲಳವಲ್ಲ. ಮತ್ತು ದೇಹದಲ್ಲಿ ಧರಿಸಿರುವ ಇಷ್ಟಲಿ೦ಗಕ್ಕೂ ಅದರಲ್ಲಿ 
ವಾಸವಾಗಿರುವ ಶಿವಕಲೆಗೂ ಅವಿಭಾಜ್ಯಸಂಬಂಧವಿರುವುದರಿಂದ ಶಿವನು ಯಾವಾಗಲೂ 
ವಿತ್ರನಾಗಿರುವಾಗ ಆತನ ನಿತ್ಯಾವಾಸಸ್ಥಾನವಾಗಿರುವ ಲಿಂಗ (ಇಷ್ಟಲಿಂಗ) ಮೂರ್ತಿಯೂ 
ವಿತ್ರವಾಗಿರಲೇಬೇಕಾಗುವುದರಿ೦ದ ದೇಹದಲ್ಲಿ ಧರಿಸಲ್ಪಟ್ಟ ಇಷ್ಟಲಿಂಗಕ್ಕೆ ಅಶುಚಿತ್ವವನ್ನು 
ಲ್ಲಿಸಲಾಗುವುದಿಲ್ಲ ಇದರ ಮೇಲೆ ಅಶುಚಿ ಶರೀರಸಂಬಂಧದಿಂದ ಇಷ್ಟಲಿಂಗವು 
ಅಶುಚಿಯಾಗಲೇಬೇಕೆ೦ದು ಬಲಾತ್ಕಾರಮಾಡುವುದಾದರೆ ಆಗ ಲಿಂಗವನ್ನು ದೇಹದಲ್ಲಿ 
ಧರಿಸುವುದಕ್ಕಿಂತ ಮೊದಲು ದೀಕ್ಷಾಸಂಸ್ಕಾರವಾಗಬೇಕಾಗಿದೆಯಷ್ಟೆ. ಆಗ ಪಂಚಾಮೃತ, 
ಪಂಚಗವ್ಯಾದಿಗಳಿಂದ ಶಿಲಾಮಯವಾದ ಈ ಶಿವಲಿಂಗವನ್ನು ಸ್ನಾನಮಾಡಿಸಿ, 
ಧಾನ್ಯಾಧಿವಾಸದಿ೦ದಲೂ, ಕ್ಷೀರಾಧಿವಾಸದಿ೦ದಲೂ, ಷಡದ್ವಶೋಧನಾದಿಗಳಿ೦ಂದಲೂ 
ಪರಿಶುದ್ಧಿಗೊಳಿಸಿ ಗುರುವು ಆ ಲಿ೦ಗಮೂರ್ತಿಯಲ್ಲಿ ಶಿವಕಲೆಯನ್ನು ಸ್ಥಾಪಿಸಿರುತ್ತಾನೆ. ಅಂತಹ 
ಸ೦ಸ್ಥಾರಗಳೆಲ್ಲವೂ ನಾಶವಾಗದ ಹೊರತು ಆ ಶಿವಲಿಂಗಮೂರ್ತಿಯು ಅಪವಿತ್ರವಾಗಲಾರದು. 
ಒಂದು ವೇಳೆ ಪೂರ್ವದಲ್ಲಾದ ಸ೦ಸ್ಕಾರಗಳೂ ಸಹ ನಾಶವಾಗುತ್ತವೆಯೆಂದರೆ ಅದು ಎಲ್ಲರಿಗೂ 
ಅನಿಷ್ಟದಾಯಕವಾಗಬೇಕಾಗುವುದು. ಹೇಗ೦ದರೆ- ಓರ್ವನು ಸ್ವರ್ಗಸಿದ್ಧಿಯನ್ನು 
ಪಡೆಯುವುದಕ್ಕಾಗಿ ತನ್ನ ಸಹಧರ್ಮಚಾರಿಣಿಯಾದ ಪತ್ನಿಯೊಡನೆ ಜ್ಯೋತಿಷ್ಟೋಮಾದಿ 
ಯಜ್ಞಗಳನ್ನು ಮಾಡಬೇಕಾಗುವುದು. ಆ ಯಜ್ಞವು ಕ್ರಿಯಾರೂಪವಾದುದರಿ೦ದಲೂ, 
ಸ್ಥೂಲವಾದುದರಿ೦ದಲೂ, ಕೆಲವು ದಿವಸಗಳೊಳಗೆ ಸಮಾಪ್ತಿಯಾಗುವುದು. ಯಜ್ಞವನ್ನು 


ದ್‌ 
ಯ 
ದ್‌ 
ಯಿ 


aL 


ಮುಗಿಸಿದೊಡನೆ ಯಜ್ಞಮಾಡಿದ ಯಜಮಾನನು ಸ್ವರ್ಗಕ್ಕೆ ಹೋಗುವುದಿಲ್ಲ. ಎಷ್ಟೋ ವರ್ಷಗಳ 
ಪರ್ಯಂತ ಇದ್ದೇ ಇರುತ್ತಾನೆ. ಕಾಲಕ್ರಮದಿ೦ದ ಸ್ಥೂಲಶರೀರವನ್ನು ಬಿಟ್ಟಿ ಮೇಲೆ ಆ 
ಶರೀರದಲ್ಲಿರುವ ಯಾಗಸಂಸ್ಕಾರ (ಅಪೂರ್ವತ್ವ)ದಿ೦ದೊಡಗೂಡಿದ ಆತ್ಮನು ಸ್ವರ್ಗಸಿದ್ಧಿಯನ್ನು 
ಪಡೆವನೆ೦ದು ಮೀಮಾಂಸಾಕಾರರು ನಿರ್ಧರಿಸಿರುತ್ತಾರಷ್ಟೆ. ಇಲ್ಲಿ ಯಜ್ಞಮಾಡಿದ ಮೇಲೆ ಅನೇಕ 
ವರ್ಷಗಳವರೆಗೆ ಬದುಕಿರುವಾಗ ಮಧ್ಯಕಾಲದಲ್ಲಿ ಜಾತಾಶೌಚ, ಮೃತಾಶೌಚಾದಿ ಸೂತಕಗಳಲ್ಲಿ 
ಆವುದಾದರೊಂದು ಸೂತಕವು ಬಂದೊದಗಬಹುದು. ಅಂತಹ 
ಸೂತಕದೋಷದಿಂದೊಡಗೂಡಿದ ಅಶುಚಿ ಶರೀರಸಂಬಂಧದಿಂದ ಆತ್ಮನಲ್ಲಿ ನೆಲೆಸಿರುವ 
ಸ್ವರ್ಗಸಿದ್ಧಿ ಸಾಧಕವಾದ ಯಜ್ಞಜನ್ಯಸ೦ಸ್ಕಾರವು ನಷ್ಟವಾಗಬೇಕಾಗುತ್ತದೆ. ಆಗ ಬಹುದ್ರವ್ಯ 
ಶ್ರಮಸಾಧ್ಯವಾದ ಯಜ್ಞವೇ ನಿಷ್ಠಲವಾಗಬೇಕಾಗುವುದು. ಆದುದರಿಂದ ಯಜ್ಞ ಮಾಡಿದ 
ಸತೀಪತಿಗಳಿಗೆ ತಾವು ಬದುಕಿರುವವರೆಗೆ ಯಾವ ವಿಧ ಸೂತಕಗಳು ಬಂದೊದಗಿದರೂ ಆ 
ಯಜ್ಞದ ಸಂಸ್ಕಾರ(ಅಪೂರ್ವ)ವು ಮಾತ್ರ ಸ್ವರ್ಗಫಲವನ್ನೀಯುವವರೆಗೆ ಸ್ಥಿರವಾಗಿ 
ನಿಂತಿರುತ್ತದೆಂದು ಒಪ್ಪಲೇಬೇಕು. ಅದರಂತೆ ಇಲ್ಲಿ ಗುರುಗಳಿಂದ ಮಾಡಲ್ಪಟ್ಟ 
ಶಿವದೀಕ್ಷಾಕರ್ಮವು ನಷ್ಟವಾಗಿದ್ದರೂ ಸಂಸ್ಕಾರ (ಅಪೂರ್ವ)ವು ಶಿವಲಿಂಗದಲ್ಲಿ ಸ್ಥಿರವಾಗಿ 
ನೆಲೆಸಿರುವುದರಿಂದ ಅಂಗಶಬ್ದವಾಚ್ಯನಾದ ಜೀವಾತ್ಮನಿಗೆ 
ವಿದೇಹಮುಕ್ತಿಯು೦ಟಾಗುವವರೆವಿಗೂ ನಿತ್ಯಸ೦ಕಲ್ಪಿತಗಳಾದ ಲಿ೦ಗಧಾರಣ, ಲಿ೦ಗಪೂಜಾ, 
ಲಿ೦ಗನಿವೇದನಾದಿ ಉಪಚಾರಗಳಿ೦ದ ಶಿವಲಿಂಗದಲಿ ನೆಲೆಸಿರುವ ಶಿವಕಲೆಯು ಅಂಕುರದಂತೆ 
ದಿನೇದಿನೇ ಅಭಿವೃದ್ಧಿಹೊ೦ದುತ್ತಲೇ ಬರುವುದರಿಂದ ಮಧ್ಯಕಾಲದಲ್ಲಿ ಸಂಭವಿಸುವ 
ರಜಸ್ಟಲಾದಿ ದೋಷಗಳಿಂದ ಲಿಂಗದಲ್ಲಿ ನೆಲೆಸಿರುವ ಕಲೆಯು ನಾಶವಾಗದೆ 
ಸ್ಥಾಯಿಯಾಗಿರುತ್ತದೆ೦ದು ಒಪ್ಪಲೇಬೇಕು. 

“ಸಂಸ್ಕೃತ್ಯ ಗುರುಣಾ ದತ್ತಮಿಷ್ಟಲಿಂಗಮತಂದ್ರಿತಃ 

ನಿತ್ಯಂ ಸ್ವವಾಮಹಸ್ತಾಗ್ರೇ ಸಾವಧಾನೇನ ಪೂಜಯೇತ್‌?” 

ಅರ್ಥ:- ಗುರುವಿನಿಂದ ಸಂಸ್ಕರಿಸಲ್ಪಟ್ಟಿ ಲಿಂಗವನ್ನು ಅನವರತವೂ ತನ್ನ 
ವಾಮಹಸ್ತದಲ್ಲಿಟ್ಟುಿ ಷೋಡಶೋಪಚಾರಗಳಿಂದ ವಿಧ್ಯುಕ್ತವಾಗಿ ಅರ್ಜಿಸಬೇಕೆಂದು 
ಪೂರ್ವಾಚಾರ್ಯರು ಅನುಜ್ಞೆಯಿತ್ತಿದ್ದಾರೆ. 


ಆದುದರಿಂದ ಲಿಂಗಧಾರಿಯಾದ ಮಾನವನು ಸ್ಥೂಲದೇಹವನ್ನುಬಿಡುವವರೆವಿಗೂ ಆ 
ಲಿಂಗವನ್ನು ಧರಿಸುತ್ತ ಪ್ರತಿದಿನವೂ ಪೂಜಿಸುತ್ತಿರಬೇಕು ಮಧ್ಯಕಾಲದಲ್ಲಿ ಪಂಚಸೂತಕಗಳಲ್ಲಿ 
ಯಾವ ಸೂತಕವೊದಗಿದರೂ ನಿತ್ಯಸ೦ಕಲ್ಪಿತವಾವ ಲಿಂಗಧಾರಣ ಲಿಂಗಪೂಜಾರೂಪವಾದ 
ಮಹಾವ್ರತವನ್ನುಯಾವಜ್ಜೀವವೂ ಆಚರಿಸುವದರಲ್ಲಿಯಾವ ಬಾಧಕವೂ ಇಲ್ಲ. ಈ ವಿಷಯದಲ್ಲಿ 
ಅನೇಕ ದೃಷ್ಟಾಂತಗಳು ದೊರೆಯುತ್ತವೆ. ಪೂರ್ವಮೀಮಾಂಸೆಯಲ್ಲಿ ಪೌಂಡರೀಕಾದಿ 
ಅನ೦ತಯಾಗಗಳ ಸ್ವರೂಪನು ವಿವರಿಸಲ್ಪಟ್ಟಿರುತ್ತದೆ. ಆ ಯಾಗಗಳಲ್ಲಿ ಕೆಲವು ಯಾಗಗಳು 
ತಾತ್ಕಾಲಿಕ. ಯಾಗಗಳಾಗಿರುತ್ತವೆ. ಕೆಲವು ಯಾಗಗಳು ಅನೇಕ ದಿವಸಗಳವರೆಗೆ 
ನಡೆಯಬೇಕಾಗಿರುತ್ತವೆ. ಇಂತಹ ಪೌಂಡರೀಕ ವಾಜಪೇಯ ಮುಂತಾದ ದೀರ್ಪಯಾಗಗಳನ್ನು 
ಮಾಡುವುದಕ್ಕಾಗಿ ಯಜಮಾನನು ಪತ್ನೀಸಹಿತನಾಗಿ ಯಜ್ಞದೀಕ್ಷೆಯನ್ನು ವಹಿಸಿ ಯಜ್ಞವನ್ನು 
ಪ್ರಾರಂಭಿಸುತ್ತಾನೆ. ಈ ಮಧ್ಯದಲ್ಲಿ ಪತ್ನಿಯು ರಜಸ್ವಲೆಯಾದರೆ ಪ್ರಾರಂಭಿಸಿದ ಆ ಯಜ್ಞವನ್ನು 
ನಿಲ್ಲಿಸಲಾಗದು. ಸ೦ಕಲ್ಪಿತವಾದ ಆ ದೀರ್ಫಯಜ್ಞವನ್ನು ನಿರ್ವಹಿಸುವುದರಲ್ಲಿ ಸೂತಕದೋಷವು 
ಇಲ್ಲವೆಂದು ಶಾಸ್ತ್ರವು ನಿಯಮಮಾಡಿರುತ್ತದೆ. ಅದರಂತೆ ಶಿವದೀಕ್ಷಾಸ೦ಸ್ಕಾರವನ್ನು ಪಡೆದ 
ವೀರಶೈವ ಸ್ತ್ರೀಪುರುಷರು. ಯಾವಜ್ಜೀವವೂ ಲಿಂಗಧಾರಣ, ಲಿಂಗಾರಾಧನವೆಂಬ 
ಮಹಾಯಾಗವನ್ನು ಆರಂಭಿಸಿದನ೦ಂತರ ಮಧ್ಯಕಾಲದಲ್ಲಿ ಜಾತಾಶೌಚ ಮೃತಾಶೌಚಾದಿ 
ಸೂತಕಗಳುಂಟಾದರೂ ಲಿಂಗವನ್ನು ಧರಿಸಿರಬೇಕು. ಸ್ನಾನದಿಂದ ಪರಿಶುದ್ಧರಾಗಿ 
ಪೂಜಿಸುತ್ತಿರಬೇಕೆ೦ದು ಸಿದ್ಧವಾಗುತ್ತದೆ. ಈ ವಿಷಯದಲ್ಲಿಹಿ೦ದೆ ಅನೇಕ ಪ್ರಮಾಣವಚನಗಳನ್ನು 
ತೋರಿಸಿರುತ್ತೇವೆ. 

ಇದಲ್ಲದೆ ಧರ್ಮಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳನ್ನು ಖತುಮತಿಯಾಗುವುದಕ್ಕಿಂತ 
ಮುಂಚಿತವಾಗಿ ಮದುವೆಮಾಡಬೇಕೆಂದೂ ಖತುಮತಿಯಾದ ಮೇಲೆ ವಿವಾಹಮಾಡುವುದು 
ದೋಷಾವಹವೆಂದೂ ನಿರ್ಣಯಮಾಡಲ್ಲಟ್ಟಿರುತ್ತದೆ. ಕನ್ಯೆಯ ತಂದೆಯು 
ಬಡವನಾದುದರಿ೦ದಲೋ ಇನ್ನಾವದಾದರೂ ಪ್ರತಿಬ೦ಧಕದಿ೦ದಲೋ ಹನ್ನೆರಡು ವರ್ಷಗಳು 
ಕಳೆಯುವವರೆಗೂ ಮಗಳಿಗೆ ಮದುವೆಮಾಡದೆ ಖತುಮತಿಯಾಗುವ ಸಮಯದಲ್ಲಿ 
ಸರ್ವಾನುಕೂಲಗಳು ದೊರೆತು ವಿವಾಹಮಾಡಲು ಪ್ರಾರಂಭಿಸಿ ಮಾಂಗಲ್ಕಧಾರಣಾದಿ 
ವಿವಾಹಾಂಗಗಳಾದ  ಪೂರ್ವಕರ್ಮಗಳನ್ನು ಮುಗಿಸಿದಬಳಿಕ ಆ ವಧುವು 
ಖತುಮತಿಯಾದರೆ-- 


ವಿವಾಹೇ ವಿತತೇ ತಂತ್ರೇ ಹೋಮಕಾಲ ಉಪಸ್ಥಿತೇ | 

ಕನ್ಯಾಮೃತುಮತೀಂ ದೃಷ್ಟ್ವಾ ಕಥಂ ಕುರ್ವಂತಿ ಯಾಜ್ಞಿಕಾಃ || 
ಎಂದು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಯಜ್ಞಕರ್ತನು ಮುಂದೆ ಮಾಡಬೇಕಾದ 
ವಿವಾಹಾಂಗವಾದ ಹೋಮಾದಿಕರ್ಮಗಳನ್ನು ಮಾಡಬೇಕೋ ಅಥವಾ ಅಲ್ಲಿಗೆ ನಿಲ್ಲಿಸಬೇಕೋ 
ಎ೦ಬ ಸ೦ಶಯವೊದಗಲಾಗಿ ಪ್ರಥಮ ಯತುಮತಿಯಾದ ಕನ್ಯೆಯನ್ನು 

“ಹವಿಷ್ಕತೀರಿಮಾ ಆಪೋ ಹವಿಷ್ಕಾನ್‌ ದೇವೋ ಅಧ್ವರಕ” 
ಎ೦ಬ ಮಂತ್ರವನ್ನುಚ್ಚರಿಸುತ್ತ ಸ್ನಾನಮಾಡಿಸಿ ಶುದ್ಧವಸ್ತ್ರದಿ೦ದ ಅಲಂಕರಿಸಿ ಅಗ್ನಿದೇವತೆಯ 
ಮುಂಭಾಗದಲ್ಲಿ ಕುಳ್ಳಿರಿಸಿ 

“ಯು೦ಜಾನಃ ಪ್ರಥಮಂ ಮನಃ” 
ಎ೦ಬ ಮಂತ್ರವನ್ನುಚ್ಚರಿಸುತ್ತ ಆ ಕನ್ಕೆಯಿ೦ದ ಎರಡುಸಾರೆ ಅಹುತಿಯನ್ನುಕೊಡಿಸಬೇಕು ಎಂದು 
ಭಟ್ಟೀಯ ವಿವಾಹಖಂಡದಲ್ಲಿ ನಿರ್ಣಯ ಮಾಡಲ್ಪಟ್ಟಿರುತ್ತದೆ. ಇದರಿಂದ ವಿವಾಹೆದೀಕ್ಷೆಯನ್ನು 
ಹೊಂದಿದವರು ಮಧ್ಯಕಾಲದಲ್ಲಿ ರಜಸ್ವಲಾದ್ಯಾಶೌಚಗಳುಂಟಾದರೂ ಆ ಕರ್ಮವನ್ನು ನಿಲ್ಲಿಸದೆ 
ಪೂರ್ಣಗೊಳಿಸುವುದರಲ್ಲಿ ಅಪವಿತ್ರತೆಯನ್ನು ಕಲ್ಪಿಸಲಾಗದು. 

ಪ್ರಾರಂಭಂ ವರಣ೦ ಜಜ್ಞೇ ಸ೦ಕಲ್ಹೋ ವ್ರತಸತ್ರಯೋಃ | 

ನಾ೦ದೀಮುಖಂ ವಿವಾಹಾದೌ ಶ್ರಾದ್ಧೇ ಪಾಕಪರಿಗ್ರಹಃ || 
ಇತ್ಯಾದಿ ಧರ್ಮಶಾಸ್ತ್ರ ವಾಕ್ಯಗಳ ಆಧಾರದಿಂದ ಗೃಹಯಜ್ಞಾದಿಗಳನ್ನು ಮಾಡುವಾಗ ಖುತ್ವಿಜರಿಗೆ 
ವರಣಪ್ರದಾನಮಾಡುವುದೇ ಪ್ರಾರಂಭವು. ಚಾಂದ್ರಾಯಣ, ತೀರ್ಥಯಾತ್ರೆ ಲಿಂಗಧಾರಣ, 
ಲಿಂಗಪೂಜಾದಿ ವ್ರತಗಳಲ್ಲಿಯೂ ಪೌಂಡರೀಕಾದಿ ದೀರ್ಫಯಾಗಗಳಲ್ಲಿಯೂ ಸಂಕಲ್ಪವೇ 
ಪ್ರಾರಂಭವು. ವಿವಾಹಾದಿ ಕರ್ಮಗಳಲ್ಲಿ ನಾ೦ದೀಮುಖನೇ ಪ್ರಾರಂಭವು. ಶ್ರಾದ್ಧಾದಿಕರ್ಮಗಳಲ್ಲಿ 
ಪಾಕಪರಿಗ್ರಹವೇ ಪ್ರಾರಂಭವು. ಹೀಗೆ ಆಯಾಯ ಕರ್ಮಗಳನ್ನು ಪ್ರಾರಂಭಿಸಿದ ಬಳಿಕ 
ಮಧ್ಯಕಾಲದಲ್ಲಿ ಯಾವುದಾದರೂ ಸೂತಕಗಳೊದಗಿದರೂ ತಾವು ಪ್ರಾರಂಭಿಸಿರುವ ಗೃಹಯಜ್ಞ, 
ಚಾಂದ್ರಾಯಣ, ಲಿಂಗಧಾರಣ, ಲಿಂಗಪೂಜೆ, ಶ್ರಾದ್ಧ ಮುಂತಾದ ಕರ್ಮಗಳನ್ನು ನಿಲ್ಲಿಸಬಾರದು 
ಮತ್ತು ಪಿತೃಶ್ರಾದ್ಧದಲ್ಲಿ ಬ್ರಾಹ್ಮಣರನ್ನು ಕರೆದು ಕ್ಷಣಪ್ರದಾನ(ವರಣ) ಮಾಡಿದಮೇಲೆ ಆಶೌಚಗಳು 


ಎದಿ 


ಕೇಳಲ್ಪಟ್ಟರೆ ಕರ್ಮಾರ೦ಭಮಾಡಿದುದರಿ೦ದ ಮಧ್ಯಕಾಲದಲ್ಲಿ ಆಂತಹ ಆಶೌಚದೋಷಗಳು 


ಐ 


ಸಂಭವಿಸುವುದಿಲ್ಲ ಪ್ರಾರಂಭಿಸಿದ ಶ್ರಾದ್ಧ ಕರ್ಮವನ್ನು ಸಮಾಪ್ತಿಗೊಳಿಸಬೇಕೆಂದು 
ಧರ್ಮಶಾಸ್ತ್ರಕಾರರು ಆಶೌಚದೋಷಗಳನ್ನುನಿರಾಕರಿಸಿರುತ್ತಾರೆ. 

ತನುತ್ರಯಗತಾನಾದಿಮಲತ್ರಯಮಸೌ ಗುರುಃ | 

ದೀಕ್ಷಾತ್ರಯೇಣ ನಿರ್ದಗ್ಭ್ವಾ ಲಿಂಗತ್ರಯಮುಪಾದಿಶತೆ | | 
ಎಂಬ ಲಿಂಗಪುರಾಣ ವಚನಾನುಸಾರವಾಗಿ ಗುರುವು ಸ್ಥೂಲ, ಸೂಕ್ಷ್ಮ ಕಾರಣಗಳೆಂಬ ಮೂರು 
ಶರೀರಗಳಲ್ಲಿ ಸಂಬಂಧಿಸಿರುವ ಕಾರ್ಮಿಕ, ಮಾಯೀಯ, ಆಣವಗಳೆ೦ಬ ಮೂರು ಮಲಗಳನ್ನು 
ಕ್ರಿಯಾ ವೇಧಾ ಮನು ಎ೦ಬ ಮೂರು ದೀಕ್ಷೆಗಳಿ೦ದ ನಾಶಗೊಳಿಸಿ ಕ್ರಮದಿ೦ದ ಇಷ್ಟ ಪ್ರಾಣ, 
ಭಾವ ಎ೦ಬ ಮೂರು ಲಿ೦ಗಗಳನ್ನುಧರಿಸುವ ಸಮಯದಲ್ಲಿ 

ಯಾವಜ್ನೀವಮಿದಂ ಲಿಂಗಂ ಶರೀರಾನ್ನವಿಯೋಜಯ | 

ನಿತ್ಯಂ ಸ್ವವಾಮಹಸ್ತಾಗ್ರೇ ಸಾವಧಾನೇನ ಪೂಜಯ || 
ಎಲೈ ಶಿಷ್ಯನೇ! ಈ ಲಿಂಗವನ್ನು ನಿನ್ನ ಶರೀರವಿರುವವರೆಗೂ ಅಗಲಿರಬೇಡ. ಪ್ರತಿದಿವಸವೂ 
ಸ್ನಾನದಿಂದ ಪರಿಶುದ್ಧವಾಗಿ ವಾಮಹಸ್ತದಲ್ಲಿರಿಸಿ ವಿಧ್ಯುಕ್ತವಾಗಿ ಪೂಜಿಸೆಂದು 
ಅನುಜ್ಞೆಯಿತ್ತಿರುವನು. 

ಲಿಂಗಧಾರಣಕಂ ನಾಮ ವ್ರತಂ ಮಾಹೇಶ್ವರಾಭಿಧಮ್‌ | 

ಯಾವಜ್ಜೀವಮಿದಂ ದತ್ತಮಿಷ್ಟಲಿ೦ಗ೦ ಸಮರ್ಚಯೇತ್‌ || 

ಯೋ ಹಸ್ತಪೀಠೇ ನಿಜಮಿಷ್ಟಲಿ೦ಗ೦ ವಿನ್ಯಸ್ಯ ತಲ್ಲೀನಮನಃಪ್ರಚಾರಃ | 

ಬಾಹ್ಯಕ್ರಿಯಾಸಂಕುಲನಿಸ್ಟೃಹಾತ್ಮಾಯಃ ಪೂಜಯತ್ಯಂಗ ಸ ವೀರಶೈವಃ| | 

(ಸ್ಕಾಂದ ಪು.) 

ಎಂದು ಸ್ಕಾಂದಾದಿ ಮಹಾಪುರಾಣಗಳು ಇದೇ ಅರ್ಥವನ್ನು ಅನುವಾದ ಮಾಡಿರುತ್ತವೆ. ಮತ್ತು 
ರೇಣುಕ ಭಗವತ್ಪಾದರು ಲಿ೦ಗಧಾರಣ ಸ್ಥಲದಲ್ಲಿಗುರುವು ಶಿಷ್ಯನನ್ನುಶಿವದೀಕ್ಷೆಯಿ೦ದ ಸಂಸ್ಕರಿಸಿ 
ಆ ಶಿಷ್ಯನ ಪ್ರಾಣವನ್ನು ಲಿಂಗದಲ್ಲಿ ಸಂಯೋಜಿಸಿ ಆ ಲಿಂಗವನ್ನು ಪ್ರಾಣದಲ್ಲಿ ಸಂಯೋಜಿಸಿ 
ಶಿಷ್ಯನಿಗೆ ಶಿವಲಿಂಗವನ್ನು ಅನುಗ್ರಹಿಸುತ್ತಾ 

ಶಿಷ್ಯಸ ಪ್ರಾಣಮಾದಾಯ ಲಿಂಗೇ ತತ್ರ ನಿಧಾಪಯೇತ್‌ | 

ತಲ್ಲಿಂಗಂ ತಸ್ಯತು ಪ್ರಾಣೇ ಸ್ಥಾಪಯೇದೇಕಭಾವತಃ | | 

ಏವಂ ಕೃತ್ವಾ ಗುರುರ್ಲಿ೦ಗ೦ ಶಿಷ್ಠ ಹಸ್ತೇ ನಿಧಾಪಯೇತ್‌ | 


ಪ್ರಾಣವದ್ಧಾರಜೀಯಂ ಹಿ ಪ್ರಾಣಲಿಂಗಮಿದಂ ತವ || 

ಕದಾಚಿತ್ಕುತ್ರ ಚಿದ್ದಾಪಿ ನ ವಿಯೋಜಯ ದೇಹತಃ | 

ಯದಿ ಪ್ರಮಾದಾತ್ಸಕಿತೇ ಲಿಂಗೇ ದೇಹಾನ್ಮಹೀತಲೇ || 

ಪ್ರಾಣಾನ್‌ ವಿಮು೦ಚ ಸಹಸಾ ಪ್ರಾಪ್ತಯೇ ಮೋಕ್ಷಸ೦ಪದಃ | 

ಅರ್ಥ:- ಎಲೈ ಶಿಷ್ಯನೇ! ಈ ಶಿವಲಿಂಗವು ಯಾವಜ್ಜೀವವೂ ನಿನ್ನ ಅಂಗದಿಂದ 
ವಿಯೋಗವಾಗಬಾರದು. ಈ ಲಿ೦ಗವನ್ನುಪ್ರತಿದಿವಸವೂ ಪೂಜಿಸುತ್ತಿರಬೇಕು. ಪ್ರಮಾದದಿಂದ ಈ 
ಲಿಂಗವು ನಿನ್ನ ಅಂಗದಿಂದ ಅಗಲುವದಾದರೆ ಪ್ರಾಣವನ್ನು ಬಿಡಲು ಸಿದ್ಧನಾಗಿರು ಎಂದು 
ಅನುಜ್ಞೆಯಿತ್ತಿರುತ್ತಾನೆ. ಆದುದರಿಂದ ಲಿಂಗಧಾರಣ ಲಿ೦ಗಪೂಜಾರೂಪವಾದೀ ಮಹಾವ್ರತವನ್ನು 
ದೇಹವಿರುವವರೆಗೆ ಆಚರಿಸಬೇಕಾಗಿರುವುದರಿಂದ ಮಧ್ಯಕಾಲದಲ್ಲಿ ಜಾತಾಶೌಚ 
ಮೃತಾಶೌಚಾದಿ ಸೂತಕಗಳುಂಟಾದರೂ ಆ ಗುರುಕೃತ ಸಂಸ್ಕಾರವಾಗಲಿ ಲಿಂಗದಲ್ಲಿರುವ 
ಕಲೆಯಾಗಲಿ ನಾಶವಾಗದೆ ಸ್ಥಾಯಿಯಾಗಿ ನಿಂತಿರುತ್ತವೆಯೆಂದು ತಿಳಿಯಬೇಕು. 

ಇದರ ಮೇಲೆ ಅಶುಚಿಶರೀರ ಸಂಬಂಧದಿಂದ ದೇಹದಲ್ಲಿರುವ ಸಂಸ್ಕಾರವು 
ನಾಶವಾಗಲೇಬೇಕೆಂದು ಹಠಹಿಡಿಯುವುದಾದರೆ ಅದು ಲೋಕಾನುಭವಕ್ಕೆ 
ವಿರೋಧವುಂಹಾಗುತ್ತದೆ. ಹೇಗೆಂದರೆ ಒಬ್ಬನು ಅಪಾರವಾದ ಧನವನ್ನು ವಿನಿಯೋಗಿಸಿ 
ಗ೦ಗಾಸ್ನಾನ ಮಾಡುತ್ತಾನೆ. ಮತ್ತೊಬ್ಬನು ಕಾಶೀ ರಾಮೇಶ್ವರಾದಿ ತೀರ್ಥಯಾತ್ರಿಗಳನ್ನು 
ಮಾಡುತ್ತಾನೆ. ಇನ್ನೊಬ್ಬನು ಪ್ರತಿದಿವಸ ಅತಿಥಿ ಅಭ್ಯಾಗತರಿಗೆ ಅನ್ನವನ್ನು ನೀಡುತ್ತಾನೆ. 
ಮತ್ತೊಬ್ಬನು ವಾಪೀಕೂಪ ತಟಾಕಾದಿಗಳನ್ನು ಕಟ್ಟಿಸುತ್ತಾನೆ. ಇನ್ನೊಬ್ಬನು ದೇವಾಲಯವನ್ನು 
ಕಟ್ಟಿಸಿ ದೇವತಾಪ್ರತಿಷ್ಠೆ ಮಾಡಿಸುತ್ತಾನೆ. ಇಂತಹ ಪುಣ್ಯ ಕರ್ಮಾಚರಣೆಗಳಿ೦ದ ಅವರವರ 
ಕರ್ಮಗಳಿಗನುಕೂಲವಾದ ಸಂಸ್ಥಾರ (ಅಪೂರ್ವ)ವು ಆಅತ್ಮನಲ್ಲಿದ್ದು ದೇಹಾನ೦ತರ 
ಫಲಕೊಡುತ್ತದೆ೦ದು ಸರ್ವಾನುಭವವಿರುವುದಲ್ಲದೆ ಪುಣ್ಯಕರ್ಮಗಳನ್ನು ಮಾಡಿದವನು ಎಷ್ಟೋ 
ವರ್ಷ ಬದುಕಿರುವನು. ಈ ಮಧ್ಯೇ ಜಾತಾಶೌಚ ಮೃತಾಶೌಚಾದಿ ಸೂತಕಗಳು ಬಂದೇ 
ಬರುವುವು. ಆಗ ಇಂತಹ ಸೂತಕಗಳಿ೦ದ ಅಪವಿತ್ರವಾದಮೇಲೆ ಆತ್ಮನಲ್ಲಿ ನಿಂತಿರುವ ಆ 
ಪುಣ್ಯಕರ್ಮಜನ್ಯವಾದ ಸಂಸ್ಕಾರವು ನಾಶವಾಗುತ್ತದೆ೦ದಮೇಲೆ ಅಂತಹ ಪುಣ್ಯಕರ್ಮಗಳಿಗೆ 
ಫಲವೇ ಇಲ್ಲದ೦ತಾಗಿ ಯಾರಿಗೂ ಅ೦ತಹ ಪುಣ್ಯಕರ್ಮಗಳನ್ನು ಮಾಡುವುದರಲ್ಲಿ ಪ್ರವೃತ್ತಿಯು 
ಹುಟ್ಟಿದ೦ತಾಗುವುದು ಮತ್ತು 


“ಸ್ಪರ್ಗಕಾಮೋ ಯಜೇತ” 

ಇತ್ಯಾದಿ ಕರ್ಮಫಲಬೋಧಕಗಳಾದ ವೇದಾಗಮ ಪುರಾಣಗಳೆಲ್ಲ 
ವ್ಯರ್ಥವಾಗಬೇಕಾಗುವುವು. ಇದಲ್ಲದೆ 

ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ೦ ಕುತಃ | 

ತಸ್ಕಾತ್ಸರ್ವಪ್ರಯತ್ನೇನ ಖುಣಂ ಕೃತ್ವಾ ಫೃತಂ ಪಿಬೇತ್‌ | | 

( ಸರ್ವದರ್ಶನ ಸಂಗ್ರಹ) 

ಅರ್ಥ:- ಯಾವುದಾದರೊಂದು ಕಾಲದಲ್ಲಿ ಬೆಂಕಿಯಲ್ಲಿ 
ಸುಟ್ಟುಬೂದಿಯಾಗುವೀದೇಹವು ಪುನಃ ಹುಟ್ಟುವುದಿಲ್ಲ ಈ ದೇಹವಿರುವುದರೊಳಗಾಗಿ ಎಲ್ಲ 
ಸೌಖ್ಯವನ್ನು ಪಡೆಯಬೇಕಲ್ಲದೆ ದೇಹವು ಕಳೆದುಹೋದ ಮೇಲೆ ಯಾವ ಸುಖವನ್ನೂ 
ಪಡೆಯುವದಕ್ಕಾಗುನುದಿಲ್ಲ. ಆದುದರಿಂದ ದೇಹವಿರುವುದರೊಳಗಾಗಿ ಸಾಲಮಾಡಿಯಾದರೂ 
ಮೃಷ್ಟಾನ್ನಭೋಜನ ಮಾಡುತ್ತ ಸುಖದಿ೦ದಿರಬೇಕು. ಎ೦ಬ ಚಾರ್ವಾಕೋಕ್ತಿ ಪ್ರಕಾರವಾಗಿ ಎಲ್ಲರೂ 
ನಾಸ್ತಿಕರಾಗಬೇಕಾಗುವುದು. 

“ಶೈವಂ ಲಿ೦ಗಾರ್ಚನ೦ ಯಸ್ಯ........... ಶರೀರೇ 

ನಾಸ್ತಿ ಸೂತಕಮ್‌” 

ಎ೦ಬ ಪರಾಶರ ಸ್ಕೃತಿಯ ಆಧಾರದಿಂದ ಸೂತಕದೋಷದಿಂದ ಆತ್ಮನಲ್ಲಿ ನಿಂತಿರುವ 
ಅಪೂರ್ವತ್ವವು, ಎ೦ದೂ ನಷ್ಟವಾಗದಿರುವಂತೆ ದೀಕ್ಷಿತವಾದ ಶರೀರದಲ್ಲಿ ಧರಿಸಲ್ಪಟ್ಟಿರುವ 
ಶಿವಲಿಂಗದಲ್ಲಿ ನೆಲೆಸಿರುವ ಸ೦ಸ್ಕಾರವು ಸೂತಕಸ್ಪರ್ಶದಿ೦ದ ನಾಶವಾಗದೆ ಯಾವಾಗಲೂ 
ಸ್ಥಿರಗೊ೦ಡಿರುವುದೆ೦ದು ಒಪ್ಪಲೇಬೇಕು. ಇದಲ್ಲದೆ, 

“ಚ೦ಡಾಲವಾಟಿಕಾಯಾ೦ ವಾ ಮತ್ತ ಸಾದಂ ಸುಪಾವನಮ್‌” 

ಎಂಬ ಪ್ರಮಾಣಾನುಸಾರವಾಗಿ ಭುವನೇಶ್ವರೀ ಪುರುಷೋತ್ತಮ ಮುಂತಾದ ಸ್ಥಳಗಳಲ್ಲಿ 
ಪಾಕವು ಚ೦ಂಡಾಲರಿ೦ದ ಮಾಡಲ್ಪಟ್ಟಿದ್ದರೂ ದೇವರಿಗೆ ನಿವೇದನಮಾಡುವುದರಿಂದ 
ಪರಿಶುದ್ಧವಾಗುವುದೆಂಬ ದೃಢಭಾವನೆಯಿಂದ ಆ ಪ್ರಸಾದವನ್ನು ವೈದಿಕಜನವು 
ಪರಿಗ್ರಹಮಾಡುತ್ತದೆ೦ದು ಹೇಳುವಲ್ಲಿ ಶಿವಲಿಂಗವು ಯಾವ ದೋಷಲೇಶವೂ ಇಲ್ಲದೆ 
ನಿತ್ಯಶುದ್ಧರಾದ ಪರಶಿವನಿ೦ದ ಅಧಿಷ್ಠಿತವಾದುದರಿಂದ ಶರೀರವು ಸೂತಕದಿಂದ 


ಅಶುಚಿಯಾದರೂ ಶಿವಲಿಂಗವು ಅಶುಚಿಯಾಗುವುದಿಲ್ಲ ಸ೦ಸ್ಕಾರವೂ 
ನಾಶವಾಗುವುದಿಲ್ಲವೆಂದು ತಿಳಿಯತಕ್ಕುವು. 

ಶಂಕಾ:- ಹಾಗಾದರೆ ದೇವಾಲಯದಲ್ಲಿ ಪ್ರತಿಷ್ಠಿತವಾದ ಶಿವಲಿಂಗವು ಸೂತಕ 
ದೋಷದಿಂದೊಡಗೂಡಿದ ಪುರುಷನ ಸ್ಪರ್ಶದಿಂದ ಅಶುಚಿಯಾಗದಿರಲಿ. ಅಶುಚಿಯಾದ 
ಪುರುಷನು ಆ ಲಿ೦ಗವನ್ನುಪೂಜಿಸುವುದರಿ೦ದ ಪ್ರತಿಷ್ಠಾಕಾಲದಲ್ಲಿಆಚಾರ್ಯನಿ೦ದ ಮಾಡಲ್ಪಟ್ಟ 
ಸ೦ಸ್ಕಾರವು ನಾಶವಾಗದಪಕ್ಷದಲ್ಲಿಆ ಲಿಂಗಕ್ಕೆ ಸಂಪ್ರೋಕ್ಷಣವನ್ನೇಕೆ ಮಾಡಬೇಕು? 

ಸಮಾಧಾನ:- ದೇಹದಲ್ಲಿಧರಿಸಲ್ಪಟ್ಟಿರುವ ಶಿವಲಿ೦ಗಕ್ಕೂ ಭೂಮಿಯಲ್ಲಿ ಪ್ರತಿಷ್ಠಿತವಾದ 
ಶಿವಲಿಂಗಕ್ಕೂ ತಾರತಮ್ಯವುಂಟು. ಭೂಮಿ ಪ್ರತಿಷ್ಠಿತವಾದ ಲಿಂಗವು ಸ್ಥಾವರಲಿಂಗವೆಂಬ 
ಹೆಸರನ್ನು ಪಡೆದಿದೆ. ಮತ್ತು ಭೂಮಿಯಲ್ಲಿ ಪ್ರತಿಷ್ಠಿತವಾದ ಸ್ಥಾವರಲಿಂಗವನ್ನು ಪ್ರತಿದಿವಸವೂ 
ಒಬ್ಬನೇ ಪೂಜಿಸಬೇಕೆ೦ಬ ನಿಯಮವೇನೂ ಇಲ್ಲ ಮೊದಲು ಪೂಜಿಸುವವನು ಮೃತನಾಗಿದ್ದರೂ 
ಅಥವಾ ಜಾತಾಶೌಚಾದಿ ಸೂತಕಗಳಿ೦ದ ಅಶುಚಿಯಾಗಿದ್ದರೂ ಮತ್ತೊಬ್ಬನು ಆ ಲಿ೦ಗವನ್ನು 
ಪೂಜಿಸುವನು. ಆದುದರಿಂದ ಅದು ಅಶುಚಿತ್ವವನ್ನು ಸಹಿಸಿಕೊಳ್ಳುತ್ತದೆ. ಆದರ ದೇಹದಲ್ಲಿ 
ಧರಿಸಲ್ಪಟ್ಟಿ ಇಷ್ಟಲಿಂಗವನ್ನು ಮಾತ್ರ ಧರಿಸಿರುವವನೇ ಯಾವಜ್ಜೀವವೂ ಪೂಜಿಸಬೇಕು. ಮತ್ತು 
ಅವನ ಸ೦ಗಡಲೇ ಆ ಲಿಂಗವು ಮರೆಯಾಗಬೇಕು. ಅವನಿರುವವರೆಗೆ ಅವನ ದೇಹದಿಂದ ಆ 
ಲಿಂಗವನ್ನು ಒಂದು ನಿಮಿಷವೂ ತೆಗೆದಿಡಬಾರದು. ಈ ಇಷ್ಟಲಿಂಗವನ್ನು ಪೂಜಿಸುವ ಅಧಿಕಾರವು 
ಮತ್ತೊಬ್ಬನಿಗಿಲ್ಲ ಹೀಗೆ  ಮಹಾವ್ರತವನ್ನು ಪಾಲಿಸುತ್ತಿರುವಲ್ಲಿ ಮಧ್ಯಕಾಲದಲ್ಲಿ 
ರಜಸ್ವಲಾದ್ಯಾಶೌಚಗಳು ಪ್ರಾಪ್ತವಾದರೂ 

ಲಿಂಗಧಾರೀ ಸದಾ ಶುದ್ಧೋ ನಿಜಲಿ೦ಗ೦ ಮನೋಹರಮ್‌ | 

ಅರ್ಚಯೇದ್ಗಂಧಪಷ್ಟಾದ್ಯೈಃ ಕರಪೀಠೇ ಸಮಾಹಿತಃ || 
ಎಂಬ ಪ್ರಮಾಣಾನುಸಾರವಾಗಿ ತನ್ನ ದೇಹದಲ್ಲಿರುವ ಲಿಂಗವನ್ನು ತಾನೇ 
ಪೂಜಿಸಬೇಕಾಗಿರುವುದರಿ೦ದ ಲಿ೦ಗಾ೦ಗಿಯು ಲಿ೦ಗಪೂಜೆಯಲ್ಲಿಯೂ, 
ಲಿಂಗಧಾರಣೆಯಲ್ಲಿಯೂ, ಯಾವಾಗಲೂ ಶುದ್ಧನಾಗಿರುತ್ತಾನೆ. ದೀಕ್ಷಾಕಾಲದಲ್ಲಿ ಗುರುಕೃತ 
ಸ೦ಸ್ಕಾರವನ್ನು ಅ೦ತಹ ಅಶೌಚಗಳು ನಾಶಗೊಳಿಸಲಾರವು. ಆದುದರಿ೦ದ ಅಶುಚಿ ಪುರುಷನ 
ಸ್ಪರ್ಶದಿಂದ ಸ್ಥಾವರಲಿಂಗವು ಪ್ರೋಕ್ಷಣಾದಿಕರ್ಮಗಳಿಗೆ ಅರ್ಹವಾಗುವಂತೆ ಇಷ್ಟಲಿಂಗವು 
ಅರ್ಹವಾಗುವುದಿಲ್ಲ 


ಶಂಕಾ- ಒಂದುಪಕ್ಷ ಆಶೌಚಕಾಲದಲ್ಲಿಯೂ ಲಿಂಗಧಾರಣ ಲಿಂಗಪೂಜಿಗಳನ್ನು 
ಮಾಡಬಹುದೆಂದು ಪ್ರಮಾಣಯುಕ್ತಿಗಳಿ೦ದ ಒಪ್ಪಿದರೂ 

ಶೈವಾನ್‌ ಪಾಶುಪತಾಂಶ್ಚೈವ ಲಿಂಗಿನೋ ವ್ರತಿನಸ್ತಥಾ || 

ಬಿಡಾಲವ್ರತಿನಶ್ಚೈವ ಪಾಷ೦ಡಾನ್‌ ಪರಿವರ್ಜಯೇತ್‌ || 

ಪಾಷಂಡಂ ಪತಿತಂ ವ್ರಾತ್ಯಂ ಚಕ್ರಿಣ೦ ಲಿ೦ಗಧಾರಿಣಮ್‌ | 

ತಥಾ ದೇವಲಕಂ ದೃಷ್ಟ್ವಾ ಸವಾಸಾ ಜಲಮಾವಿಶೇತ್‌ || 

ಅರ್ಥ:- ಶೈವಸಂಪ್ರದಾಯದವರನ್ನೂ ಪಾಶುಪತರನ್ನೂ ಲಿಂಗಧಾರಿಗಳನ್ನೂ 
ಬಿಡಾಲವ್ರತಿಗಳನ್ಹೂ ಪಾಷಂಡಿಗಳನ್ನೂ ಪತಿತರನ್ನೂ ವ್ರಾತ್ಯರನ್ವೂ ಚಕ್ರಾಂಕಿತರನ್ನೂ, 
ದೇವಲಕರನ್ನೂ ನೋಡಲಾಗದು. ಹಾಗೆ ನೋಡಿದರೆ ಬಟ್ಟೆಸಹಿತ ಸ್ಥಾನಮಾಡತಕ್ಕದ್ದು. ಎಂದು 
ಪ್ರಮಾಣ ವಾಕ್ಯಗಳಿರುವುದರಿ೦ದ ಇಂತಹ ಲಿ೦ಗವನ್ನುಧರಿಸುವುದು ಉಚಿತವಲ್ಲ 

ಸಮಾಧಾನ- ಇಂತಹ ಆಕ್ಷೇಪವು ಆಪಾತವಾಗಿ ಸಮಂಜಸವಾಗಿ ಕಂಡರೂ 
ವಿವೇಕದೃಷ್ಟಿಯಿ೦ದ ಸಮ೦ಜಸವಾಗಲಾರದು. ಏಕೆಂದರೆ 

ಯಶ್ಚೋಭಯಸ್ಸಮೋ ದೋಷಃ ಪರಿಹಾರಸ್ತಯೋಸ್ನಮಃ | 

ನೈಕಃಪರ್ಯನುಯೋಕ್ತ ವ್ಯಸ್ತಾದ್ಯಗರ್ಥವಿಚಾರಣಾ || 
ಎಂಬ ಪ್ರಮಾಣದಿಂದ ಮೇಲಣವಾಕ್ಯಗಳು ಲಿಂಗಧಾರಿಗಳನ್ನು ಮಾತ್ರ ನಿಷೇಧಿಸಿರುವದಿಲ್ಲ. 
ಶೈವವೈಷ್ಣವಾದಿಗಳನ್ನೂ ಸಹ ನಿಷೇಧಿಸಿರುತ್ತವೆ. ಆದುದರಿಂದ ಈ ವಾಕ್ಯಗಳು ಲಿಂಗಧಾರಿಗಳಂತೆ 
ವೈಷ್ಣವಾದಿ ಸಕಲ ವೈದಿಕಮತಗಳಿಗೂ ಅನಿಷ್ಟದಾಯಕವಾಗಿರುವುದರಿಂದ ಕೇವಲ 
ಲಿಂಗಧಾರಿಗಳಮೇಲೆ ದೋಷವನ್ನು ಹೇರುವುದು ಯುಕ್ತವಲ್ಲ. ಆದುದರಿಂದ ಈ ವಾಕ್ಯಗಳನ್ನು 
ವೇದವಿರೋಧಿಗಳಾದ ಯಾರೋ ನಾಸ್ತಿಕರು ಕಲ್ಪಿಸಿರುವುದರಿ೦ದ ಇವು ಪ್ರಮಾಣಗಳಲ್ಲವು. 
ಒ೦ದುಪಕ್ಷ ಪ್ರಮಾಣವೆಂದು ತಿಳಿಯುವುದಾದರೆ ಆ ಶ್ಲೋಕದಲ್ಲಿರುವ ಲಿಂಗಧಾರಿಪದವನ್ನು 
ತಪ್ತಲಿ೦ಗಧಾರಿಗಳಲ್ಲಿ ಅನ್ವಯಿಸಬೇಕಲ್ಪದೆ ಇಷ್ಟಲಿಂಗಧಾರಿಗಳಲ್ಲಿ ಅನ್ವಯಿಸಲವಕಾಶವಿಲ್ಲ 
ಅಥವಾ ಆ ಶ್ಲೋಕಗಳಲ್ಲಿ ಶೈವ, ಪಾಶುಪತ, ಲಿಂಗಿಯೆಂದು ಪ್ರತ್ಯೇಕ ಪ್ರತ್ಯೇಕವಾಗಿ ಅರ್ಥಕೊಡುವ 
ಸಮುಚ್ಚಯದ್ಯೋತಕವಾದ ಚಕಾರವಿರುವುದರಿ೦ದ ಲಿಂಗಿ ಎ೦ಬ ಪದಕ್ಕೆ ಶೈವ, ಪಾಶುಪತ 
ಪದಗಳನ್ನು ವಿಶೇಷಣಗಳನ್ನಾಗಿಮಾಡಲು ಸಾಧ್ಯವಿಲ್ಲ. ಮತ್ತು ಈ ಶ್ಲೋಕದಲ್ಲಿ ಪಾಷಂಡ ಎಂಬ 
ಪದವು ಸಹ ಸೇರಿಕೊಂಡಿರುತ್ತದೆ. ಆ ಪಾಷಂಡ ಪದವಾದರೋ “ಪಾಷ೦ಡಾಸ್ಪರ್ವಲಿಂಗಿನಃ” 


ಎಂದು ಅಮರಕೋಶದಲ್ಲಿಹೇಳಿರುವಂತೆ ತಿರ್ಯಕ್ಸುಂಡ್ರ ಊರ್ಧ್ವಪಂಡ್ರಾದಿ ಸರ್ವಚಿನ್ನೆಗಳನ್ನು 
ಧರಿಸುವರೇ ಸರ್ವಲಿಂಗಿಗಳೆಂದು ಹೇಳಿಸಿಕೊಳ್ಳುವುದರಿಂದ ಅಂತಹ ಸರ್ವಲಿಂಗಿಗಳೇ 
ಪಾಷಂಡಿಗಳೆನಿಸಬೇಕಾಗುವುದು. ಶಿವಲಿಂಗಧಾರಿಗಳಲ್ಲಿ ಮಾತ್ರ ಅ೦ತಹ ಮಿಶ್ರವಾದ 
ಚಿಹ್ನೆಗಳಾವುವೂ ಕಂಡುಬರುವುದಿಲ್ಲ. 

ಶಿವ ಏಕೋ ಧ್ಯೇಯಶ್ಶಿವಂಕರಸ್ಸರ್ವಮನ್ಯತ್ಪರಿತ್ಯಜ್ಯ | 

ಏಕ ಏವ ರುದ್ರೋ ನ ದ್ವಿಶೀಯಾಯ ತಸ್ನೇ | | 

ಮುಂತಾದ ಶ್ರುತಿಗಳಲ್ಲಿ ಹೇಳಿದಂತೆ ಯಾವಾಗಲೂ ಪಾತಿವ್ರತ್ಯ ಸ್ವಭಾವದಿಂದ 
ಏಕದೇವೋಪಾಸಕರಾದುದರಿಂದ ಲಿಂಗಾಂಗಿಗಳಲ್ಲಿ ಪಾಷಂಡ ಪದವಾಚ್ಯವಾದ ಸರ್ವಲಿಂಗಿ 
ಪದದ ಅರ್ಥವು ಅನ್ನಯಿಸುವುದಿಲ್ಲ ಇದಲ್ಲದೆ ನಮ್ಮ ಭಾರತೀಯರ ಇತಿಹಾಸಗಳಲ್ಲಿ 
ಅಗ್ರಸ್ಥಾನವನ್ನುಪಡೆದ ಮಹಾಭಾರತವು “ಭಾರತಃ ಪಂಚಮೋ ವೇದಃ” ಎ೦ಬ ಪ್ರಮಾಣದಂತೆ 
ವೇದದಂತೆ ಪರಮಮಾನ್ಯವಾದ ಗ್ರ೦ಥವಾಗಿದೆಯಷ್ಟೆ. ಈ ಗ್ರಂಥದಲ್ಲಿ ಶಿವಲಿಂಗಧಾರಿಗಳ 
ಆಧಿಕ್ಯವನ್ನು ಎಷ್ಟರಮಟ್ಟಿಗೆ ವರ್ಣಿಸಿರುವುದೆಂಬುವನ್ನು ಇಲ್ಲಿ ಸ್ವಲ್ಪ ವಿವರಿಸುವುದವಶ್ಯವಾಗಿದೆ. 

ಕಿಮಾಹುರ್ಭರತಶ್ರೇಷ್ಠ ವಿಪ್ರಾಃ ಪಾತ್ರಂ ಸನಾತನಮ್‌ | 

ಲಿಂಗಿನಂ ಬ್ರಾಹ್ಮಣಂ ಚೈವ ಬ್ರಾಹ್ಮಣಂ ಚಾಪ್ಯಲಿಂಗಿನಮ್‌ || 

( ಅಧ್ಯಾ. ೨೨- ಶ್ಲೋ ೧೦೨) 

ಎಂದು ಭಾರತದ ಅನುಶಾಸನಪರ್ವದಲ್ಲಿ ಧರ್ಮರಾಜನಿಗೂ ಭೀಷ್ಮನಿಗೂ 
ಪ್ರಶ್ನೋತ್ತರಗಳು ನಡೆಯುವ ಸಮಯದಲ್ಲಿ ಧರ್ಮರಾಜನು ಎಲೈ ಭರತಕುಲದೀಪಕನಾದ 
ಭೀಷ್ಮನೇ, ಲೋಕದಲ್ಲಿ ಲಿಂಗಿಬ್ರಾಹ್ಮಣರೆ೦ತಲೂ ಅಲಿಂಗಿ ಬ್ರಾಹ್ಮಣರೆ೦ತಲೂ ಎರಡುಪ್ರಕಾರ 
ಬ್ರಾಹ್ಮಣರಿರುತ್ತಾರೆ. ಅವರಲ್ಲಿ ಯಾವ ಬ್ರಾಹ್ಮಣನಿಗೆ ದಾನಕೊಡಬೇಕೆ೦ದು ಪ್ರಶ್ನೆ ಮಾಡಲಾಗಿ 
ಭೀಷ್ಮನು 

ಸದ್ವೃತ್ತಿಮಪಿ ವಿಜ್ಞಾಯ ಲಿಂಗಿನೇ ಚೇತರಾಯ ಚ | 

ದೇಯಮಾಹುರ್ಮಹಾರಾಜ ಉಭಾವೇತೌ ತಪಸ್ಥಿನೌ || 

ಅರ್ಥ:- ಅಯ್ಯಾ ಧರ್ಮರಾಜನೇ, ತಪಸ್ವಿಗಳು ಅಧ್ಯಯನ ಸ೦ಪನ್ನರೂ ಕ್ರಿಯಾನಿಷ್ಠರೂ 
ಆಗಿರುವ ಲಿಂಗಿಗಳೇ ಆಗಲಿ ಅಲಿಂಗಿಗಳೇ ಆಗಲಿ ಉಭಯರೂ ದಾನಪಾತ್ರರೆಂದು 
ಉತ್ತರಕೊಟ್ಟಿರುತ್ತಾನೆ. 


ಅನ್ನಂ ನ ಪ್ರತಿಗೃಹ್ಟೀಯಾತ್‌ ಪ್ರಾಣೈಃ ಕ೦ಠಗತೈರಪಿ | | 

ಅರ್ಥ:- ಯಜಮಾನನು ಮಾಡಿದ ಪಾಪವು ಆತನ ಅನ್ನವನ್ನಾಶ್ರಯಿಸಿರುವದರಿ೦ದ 
ಎ೦ತಹ ವಿಪತ್ತುಗಳೊದಗಿದರೂ ಪರಾನ್ನವನ್ನು ಭು೦ಜಿಸಬಾರದು. ಎ೦ದು ಸಾಮಾನ್ಯವಾಗಿ 
ಅನ್ನಗ್ರಹಣವು ನಿಷೇಧಿಸಲ್ಪಟ್ಟಿದೆಯಲ್ಲದೆ-- 

ನಾತಶ್ರೋತ್ರಿಯಹುತೇ ಯಜ್ಞೇ ಗ್ರಮಯಾಜಹುತೇ ತಥಾ | 

ಸ್ತ್ರಿಯಾ ಕ್ಲೀಬೇನ ಚ ಹುತೇ ಭುಂಜೀತ ಬ್ರಾಹ್ಮಣಃ ಕ್ವಚಿತ್‌ || 

ಉಗ್ರಾನ್ನಂ ಸೂತಕಾನ್ನಂ ಚ ಪರ್ಯಾಚಾ೦ತಮನಿರ್ದಿಶಮ್‌ | 

ಅನರ್ಚಿತಂ ವೃಥಾ ಮಾಂ ಸಮವೀರಾಯಶ್ಚ ಯೋಷಿತಃ | | 

ದ್ವಿಷದನ್ನಂ ನ ಗೃಹ್ಯಾನ್ನಮವಧೂತಮಪಕ್ಸುತಮ್‌ | 

ಪಿಶುನಾನೃತಯೋಶ್ಸಾನ್ನಂ ಕೃತವಿಕ್ರಯಿಣಸ್ತಥಾ | | 

ಗಣಾನ್ನಂ ಗಣಿಕಾನ್ನಂ ಚ ವಿದುಷಾಂ ಚ ವಿಗರ್ಹಿತಮ್‌ | 

ವಿಷ್ಠಾವಾರ್ಧುಷಿಕಸ್ಯಾನ್ನಂ ಶಾಸ್ತ್ರವಿಕ್ರಯಿಣೋ ಮಲಮ್‌ || 

ಅರ್ಥ:- ಅವೈದಿಕರು, ಸ್ತ್ರೀಯರು, ನಪುಂಸಕರು, ಕ್ರೂರಸ್ವಭಾವದವರು, 
ಮುಟ್ಟಾದವರು, ಶತ್ರುಗಳು, ತಿರಸ್ಕೃತರು, ಚಾಡಿಕೋರರು, ಸುಳ್ಳುಗಾರರು, 
ಅನ್ನವಿಕ್ರಯಮಾಡುವರು, ವೇಶ್ಯೆಯರು, ಪಂಡಿತನಿಂದಕರು, ಕೃಷೀವಲರು, 
ಶಾಸ್ತ್ರವಿಕ್ರಯಮಾಡುವವರು, ಬಡ್ಡಿಯಿಂದ ಜೀವಿಸುವವರು. ಮುಂತಾದವರ ಅನ್ನವನ್ನು 
ಸ್ವೀಕರಿಸಬಾರದೆ೦ದು ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುತ್ತದೆ. 

ಇಂತಹ ನಿಷೇಧಪಂಕ್ತಿಯಲ್ಲಿಯೂ ಶಿವಲಿಂಗಧಾರಿಗಳು ಸೇರಿಸಲ್ಪಟ್ಟಿಲ್ಲ ಮತ್ತು 
ಶ್ರುತಿಗಳಿಗೂ, ಸ್ಮೃತಿಗಳಿಗೂ, ಒಂದಕ್ಕೊಂದು ವಿರೋಧವುಂಟಾದಲ್ಲಿ 
ವಿರೋಧಾಧಿಕರಣನ್ಯಾಯವನ್ನವಲಂಬಿಸಿ ಶ್ರುತಿಗಳೇ ಪ್ರಬಲವೆನಿಸಿ ಸ್ಮೃತಿಗಳು 
ದುರ್ಬಲಗಳಾಗುತ್ತವೆ ಎಂದು ಮೀಮಾಂಸಾಕಾರರು ನಿರ್ಣಯಿಸಿರುವಂತೆ “ಸರ್ವಲಿಂಗ೦ 
ಸ್ಥಾಪಯತಿ” “ಓಂ ನಮೋ ಬ್ರಹ್ಮಣೇ ಧಾರಣಮ್‌” ಮುಂತಾದ ಅನೇಕ ಶ್ರುತಿವಾಕ್ಯಗಳಿಂದ 
ಸಿದ್ಧವಾದ ಲಿಂಗಧಾರಣವನ್ನು ದುರ್ಬಲಗಳಾದ ಸ್ಮೃತಿವಾಕ್ಯಗಳಿ೦ದ ನಿಷೇಧಮಾಡಲು 
ಸಾಧ್ಯವಿಲ್ಲದುದರಿ೦ದ ಸರ್ವಪ್ರಕಾರವಾಗಿ ಲಿಂಗಧಾರಿಗಳು ನಿರ್ದುಷ್ಟರೆ೦ದು ತಿಳಿಯತಕ್ಕದು. 


ಇದರಮೇಲೆ “ತುಷ್ಕತು ದುರ್ಜನಃ” ಎಂಬ ನ್ಯಾಯಾನುಸಾರವಾಗಿ ಹಿಂದೆ ಹೇಳಿದ 
“ಶೈವಾನ್‌ ಪಾಶುಪತಾಂಶ್ಚೈವ......ಚಕ್ರಿಣ೦ ಲಿ೦ಗಧಾರಿಣ೦ ನಾಧಿಕಾರೀ ಸ ವಿಜ್ಞೇಯಃ 
ಶ್ರೌತಸ್ಮಾರ್ತಾದಿ ಕರ್ಮಸು” ಎಂಬ ಸ್ಕೃಶಿವಾಕ್ಕಗಳನ್ನು ಒಪ್ಪಿಕೊಂಡರೂ ಈ ಶ್ಲೋಕದಲ್ಲಿ 
ಬಂದಿರುವ “ಚಕ್ರಿಣಂ” “ಲಿಂಗಧಾರಿಣ೦” ಎಂಬ ಪದಗಳಿಗೆ ಚಕ್ರಾಂಕನವುಳ್ಳವರಾಗಿ 
ದುಷ್ಕರ್ಮ ದುಸ್ನಂಗಾದಿಗಳಿ೦ದ ಶ್ರುತಿಸಿದ್ಧವಾದ ಚಕ್ರಾಂಕನವನ್ನು ಬಿಟ್ಟು ಲಿಂಗವನ್ನು ಯಾರು 
ಧರಿಸುವುರೋ, ಮುಕ್ತಿಪ್ರದವೂ ಶ್ರುತಿಪ್ರತಿಪಾದ್ಯವೂ ಆದ ಆ ಲಿಂಗವನ್ನು ಬಿಟ್ಟು ಯಾರು 
ಚಕ್ರಾಂಕನವನ್ನು ಮಾಡಿಕೊಳ್ಳುವರೋ ಅಂತಹ ಅಧೀರಸ್ವಭಾವವುಳ್ಳವರು 
ಶ್ರುತಿಸ್ಕೃತ್ಯಾದಿಕರ್ಮಗಳಿಗೆ ಬಾಹ್ಯರಾಗುವರೆ೦ದು ಅರ್ಥ ಮಾಡಬೇಕು. ಏಕೆಂದರೆ ಒಂದು 
ಮತವನ್ನು ಬಿಟ್ಟು ಮತ್ತೊಂದು ಮತವನ್ನು ಪ್ರವೇಶಿಸುವುದರಿ೦ದ ಪಾಪಾತ್ಮರಾಗುತ್ತಾರೆ. ಈ 
ವಿಷಯದಲ್ಲಿ 

“ಯೋ ವೈಸ್ವಾಂ ದೇವತಾಮತಿಯಜತೇ 
ಸ್ವಾಯ್ಕೆ ದೇವತಾಯ್ಕೆ ಚ್ಯವತೇ ನ ಪರಾಂ 


ಪ್ನೋತಿ ಪಾಪೀಯಾನ್‌ ಭವತಿ” 


(EL 


9 


(ಶ್ರುತಿ) 

ಅನ್ವಯಾರ್ಥ:- ಯಃ ಯಾವ ಅಧಿಕಾರಿಯಾದ ಪುರುಷನು ಸ್ವಾಂದೇವತಾಂ- ತನ್ನ 
ಮತಾಚಾರ್ಯರಿ೦ದ ಉಪದಿಷ್ಟವಾದ ದೇವರನ್ನು ಅತಿಯಜತೇ- ಅತಿಕ್ರಮಿಸುವನೋ, 
ಪ್ರಸ್ವಾಯ್ಕೆ- ತಾನು ಪೂಜಿಸುತ್ತಿರುವ, ದೇವತಾಯ್ಕೆ- ದೇವರಿಂದ, ಚ್ಯವತೇ- ಭ್ರಷ್ಟನಾಗುತ್ತಾನೆಯೋ, 
ಸಃ- ಆ ಭ್ರಷ್ಟನಾದವನು, ಪರಾ೦- ಉತ್ಕೃಷ್ಟವಾದ ಪದವಿಯನ್ನು ನ ಪ್ರಾಪ್ಟೋತಿ- 
ಹೊಂದುವುದಿಲ್ಲ ಪಾಪೀಯಾನ್‌-ಪಾಪಿಷ್ಠನಾಗಿ, ಭವತಿ- ಆಗುವನು ಎಂದು ಶ್ರುತಿಯಲ್ಲಿ 
ಹೇಳಲ್ಪಟ್ಟಿರುತ್ತದೆ. ಇದರಿಂದ ಅನೂಚಾನವಾಗಿ ತನ್ನ ಮತಾಚಾರ್ಯರಿಂದ ಯಾವ 
ದೇವತಾಸಂಬಂಧವಾದ ದೀಕ್ಷೆಯನ್ನು ಪಡೆದಿರುತ್ತಾನೆಯೋ ಆ ದೇವತಾಸಂಬಂಧವಾದ 
ನಿತ್ಯಾರಾಧನೆಯನ್ನೂ ಆ ದೇವತಾಚಿಹ್ನೆಗಳನ್ನೂ ತನ್ನ ದೇಹವಿರುವವರಿವಿಗೆ ಬಿಡಲಾಗದೆ೦ದು 
ಸ್ಪಷ್ಟವಾಗುತ್ತದೆ. ಮತ್ತು 

ಶ್ರೇಯಾನ್‌ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ಸ್ವನುಷ್ಠಿತಾತ್‌ | 

ಯಸ್ಸೃಧರ್ಮಪರಿತ್ಯಾಗಾದನ್ಯಧರ್ಮಂ ಸಮಾರಭೇತ್‌ || 


ತಂ ವಿಲೋಕ್ಯ ದುರಾತ್ಮಾನಂ ಕುರ್ಯಾತ್ಪೂರ್ಯಾವಲೋಕನಮ್‌ | 

ಭಿನತ್ತಿ ವೇದಮರ್ಯಾದಾ೦ ಸ್ವಜಾತ್ಯಾಶ್ರಮಗೋಚರಾಮ್‌ || 

ಆಶ್ರಯತ್ಯನ್ಯಧರ್ಮಾಂಶ್ಚಯಸ್ಸಪಾಷ೦ಡ ಉಚ್ಯತೇ || 

ಅರ್ಥ:- ಪರಧರ್ಮವನ್ನಾಚರಿಸುವುದಕ್ಕಿಂತ ತನ್ನಮತಾಚಾರ್ಯರಿ೦ದ 
ಉಪದಿಷ್ಟವಾದ ಧರ್ಮಾಚರಣೆಯು ಗುಣರಹಿತವಾದರೂ ಶ್ರೇಷ್ಠವಾದುದು. ಯಾವನು 
ಅನೂಚಾನವಾಗಿ ಬಂದಿರುವ ತನ್ನ ಧರ್ಮವನ್ನು ಬಿಟ್ಟಿ ಅನ್ಯಧರ್ಮವನ್ನಪೇಕ್ಷಿಸುವನೋ 
ಅ೦ಥವನ ಮುಖವನ್ನು ನೋಡಬಾರದು. ಒ೦ದುಪಕ್ಷ ಪ್ರಮಾದದಿ೦ದ ನೋಡಿದರೆ ಅವನು ಆ 
ಪಾಪವಿಮೋಚನೆಗಾಗಿ ಸೂರ್ಯನನ್ನವಲೋಕಿಸಬೇಕು. ಯಾವನು ಜಾತ್ಯಾಶ್ರಮಗಳನ್ನು ಮೀರಿ 
ಅನ್ಯಧರ್ಮಗಳನ್ನಾಶ್ರಯಿಸುವನೋ ಅಂತಹ ವೇದ ಮರ್ಯಾದೆಯನ್ನತಿಕ್ರಮಿಸಿದ ಪಾಪಿಯು 
ಪಾಷಂಡಿಯೆನಿಸುವನು ಎಂದು ಭಗವದ್ಗೀತೆಯಲ್ಲಿ ಹೇಳಲ್ಪಟ್ಟಿರುವುದು. 

ವರಂ ಸ್ಹಧರ್ಮೊ ವಿಗುಣೋ ನ ಪಾರಕ್ಶಸ್ವನುಷ್ಠಿತಃ | 

ಪರಧರ್ಮೇಣ ಜೀವನ್‌ ಹಿ ಸದ್ಯಃ ಪತತಿ ಜಾತಿತಃ।| 

(ಮನುಸ್ಕೃತಿ) 

ಅರ್ಥ:- ತನ್ನ ಮತಾಚಾರ್ಯರಿಂದ ಹೇಳಲ್ಪಟ್ಟ ಧರ್ಮವು ಅಸ್ವರಸವೆಂದು 
ಕಂಡುಬಂದರೂ ಅದನ್ನೇ ಅನುಷ್ಠಿಸಬೇಕು. ಪರಧರ್ಮವು ಸ್ವರಸವೆಂದು ಕಂಡರೂ ಅದನ್ನು 
ಅನುಷ್ಠಿಸಬಾರದು. ಯಾವನು ಸ್ವಧರ್ಮ ತ್ಯಾಗಮಾಡಿ ಪರಧರ್ಮದಿಂದ ಜೀವಿಸುವನೋ 
ಅವನು ಜಾತಿಭ್ರಷ್ಟನೆನಿಸುವನೆ೦ದು ಮನುಸ್ಕೃಶಿಯು ಹೇಳಿರುತ್ತದೆ. 

ಅತಿಯಜೇತ ನಿಜಾ೦ ಯದಿ ದೇವತಾಮ್‌ | 

ಉಭಯತಶ್ಛ್ಯವತೇ ಜುಷತೇ ಪ್ಯಘಮ್‌ || 

ಅರ್ಥ:- ತಾನು ಆರಾಧಿಸುವ ದೇವರನ್ನು ಬಿಟ್ಟು ಮತ್ತೊಂದು ದೇವರನ್ನು 
ಆರಾಧಿಸುವವನು ಯಾವ ದೇವತಾನುಗ್ರಹಕ್ಕೂ ಭಾಗಿಯಾಗದೆ ಉಭಯ 
ಕುಲಭ್ರಷ್ಟನಾಗುವನಲ್ಲದೆ ಪಾಪಾತ್ಮನೂ ಆಗುವನು--ಎ೦ದು ಆದ್ಯರು ಸಮ್ಮತಿಸರುತ್ತಾರೆ. 
ಆದುದರಿ೦ದ ಪ್ರತಿಯೊಬ್ಬನೂ ತನ್ನ ಜೀವಮಾನದಲ್ಲಿ ಒ೦ದೇ ಧರ್ಮ ಒಂದೇ ದೇವರಿಗೆ 
ಶರಣಾಗತನಾಗಿರಬೇಕಲ್ಲದೆ ಸ್ವಲ್ಪಕಾಲ ಲಿಂಗಧಾರಿಯಾಗಿ ಶಿವನನ್ನಾರಾಧಿಸುತ್ತ ಅದನ್ನು ಬಿಟ್ಟು 
ಸ್ವಲ್ಪಕಾಲ ಚಕ್ರಧಾರಿಯಾಗಿ ವಿಷ್ಣುವನ್ನಾರಾಧಿಸಬಾರದು. ಏಕದೇವನಿಷ್ಠೆಯನ್ನು ಬಿಟ್ಟು 


ಅನೇಕದೇವರ ಹ೦ಬಲವುಳ್ಳವನೇ ಪಾಷಂಡಿ, ಪತಿತ, ವ್ರಾತ್ಯ ಎ೦ಬ ಹೆಸರನ್ನು ಪಡೆಯುವನು. 
ಇದೇ ತಾತ್ಸರ್ಯವನ್ನು “ಶೈವಾನ್‌....... ನಾಧಿಕಾರೀ..... ಶ್ರೌತಸ್ಮಾರ್ತಾದಿ ಕರ್ಮಸು” ಎ೦ಬ 
ಶ್ಲೋಕಗಳಿಗೆ ತಾತ್ಪರ್ಯವೆಂದು ತಿಳಿಯತಕ್ಕುದು. 


ಏಕದೇವತೋಪಾಸನೆ 


ಚರಾಚರಾತ್ಮಕವಾದೀ ಜಗತ್ತನ್ನು ಸೃಷ್ಟಿಸಿದ ದೇವರು ಒಬ್ಬನಾಗಿರುವನಲ್ಲದೆ ಅನೇಕರಿಲ್ಲ. 
ಒ೦ದು ಮನೆಗೆ ಒಬ್ಬನು ಯಜಮಾನನಿದ್ದು ಉಳಿದವರು ಅವನ ಅಧೀನದಲ್ಲಿರುವುದರಿ೦ದ ಆ 
ಮನೆಯ ಸಂಸಾರವು ಗೌರವದಿಂದ ನಡೆಯುವದು. ಅನೇಕ ಯಜಮಾನರಿದ್ದರೆ ಆ ಮನೆಯ 
ಸ೦ಸಾರವು ವಿಷಮವಾಗುತ್ತದೆ. ಒ೦ದು ಜಗತ್ತಿಗೆ ಅನೇಕ ಕರ್ತರನ್ನು ಒಪ್ಪಿಕೊಳ್ಳುವುದರಿ೦ದ 
ಎಂದಾದರೂ ಅವರಲ್ಲಿ ಪರಸ್ಪರ ರಾಗದ್ದೇಷಗಳುದಿಸಿ ಸುಂದೋಪಸುಂದ ನ್ಯಾಯದಂತೆ 
ಎಲ್ಲರೂ ನಾಶೋನ್ಮುಖರಾಗಬೇಕಾಗುವುದು. ಆದುದರಿಂದ ಸೃಷ್ಟಿ ಸ್ಥಿತಿ ಸ೦ಂಹಾರಕರ್ತನಾದ ಒಬ್ಬ 
ದೇವರೇ ಆಯಾಯ ಉಪಾಸಕರ ದೃಷ್ಟಿಭೇದದಿ೦ದ ವಿಷ್ಣುವೆ೦ತಲೂ, ಶಿವನೆಂತಲೂ, ಶಕ್ತಿ 
ಎಂತಲೂ ಅನಂತಾಕಾರವಾಗಿ ಕಾಣಿಸಿಕೊಂಡು ಅವರವರ ಪುಣ್ಯ ಪಾಪಾನುಸಾರವಾಗಿ 
ಫಲಗಳನ್ನೀಯುವನು. ಇದರಿಂದ ದೇವರೆಂಬ ವಸ್ತುವು ಒಂದೇ ಆಗಿದ್ದರೂ ಆಯಾಯ 
ಮತೋಪಾಸಕರು ತಮ್ಮ ತಮ್ಮ ಮತ ಪ್ರಕ್ರಿಯಾನುಸಾರವಾಗಿ ಒಂದೊಂದು ನಾಮದಿಂದ 
ವ್ಯವಹರಿಸಿದ ಮಾತ್ರದಿಂದ ಅವನ ದೇವರೇ ಬೇರೆ. ಇವನ ದೇವರೇ ಬೇರೆ. ಆ ದೇವರು 
ಒಳ್ಳೆಯವನು, ಈ ದೇವರು ಒಳ್ಳೆಯವನಲ್ಲ ಎಂದು ಭಾವಿಸಬಾರದು. ಗೋ ಕ್ಷೀರವು ಆಯಾ 
ದೇಶಭಾಷಾನುಸಾರನಾಗಿ ಅನೇಕ ನಾಮಗಳನ್ನು ಧರಿಸಿದ್ದರೂ ಅದರ ಸ್ವರೂಪವು ಮಾತ್ರ 
ಬೇರೆಯಾಗದು. ತನ್ನ ವಂಶಾನುಕ್ರಮವಾಗಿ ದೇವರನ್ನು ಯಾವ ರೂಪದಿಂದ ಧ್ಯಾನಿಸಿದರೂ, 
ಪೂಜಿಸಿದರೂ, ಸ್ಕರಿಸಿದರೂ ನಮ್ಮಗಳ ದುಃಖವನ್ನು ನಿವಾರಿಸಿಯೇ ನಿವಾರಿಸುವನು. ತಾನು 
ಹುಟ್ಟಿದ ಮತ್ತು ತಪ್ಪಿಂದ ಅಭ್ಯಸ್ತವಾದ ಮತವನ್ನು ಬಿಟ್ಟು ಅನಭ್ಯಸ್ತನಾದ 
ಮತವನ್ನವಲಂಬಿಸಬಾರದು. ಮಾನವನು ಏಕಾಂತ ಬುದ್ಧಿಯುಳ್ಳವನಾಗದಿದ್ದರೆ ಅನೇಕ 
ಸ೦ಶಯಗಳುದಿಸಿ ತನ್ನ ಜೀವಮಾನವನ್ನೇ ವ್ಯರ್ಥಗೊಳಿಸಬೇಕಾಗುವುದು. ಏಕೆಂದರೆ 
ಏಕನಿಷ್ಠೆಯುಳ್ಳವನನ್ನು ಒಬ್ಬಸಾದ್ವೀಮಣಿಗೆ ಹೋಲಿಸುವುದುಂಟು. 

ಸ್ತ್ರೀಣಾಮುದ್ದಾಹ ಏಕೋ ವೈ ವೇದೋಕ್ತಃ ಪಾವನೋ ವಿಧಿಃ | | 
ಎ೦ಬ ಧರ್ಮಶಾಸ್ತ್ರದಂತೆ ಸ್ತ್ರೀಯರು ಒ೦ದು ಜನ್ಮದಲ್ಲಿ ಒ೦ದೇ ವಿವಾಹ ಮಾಡಿಕೊಳ್ಳಬೇಕಲ್ಲದೆ 
ಅನೇಕ ವಿವಾಹಗಳನ್ನು ಮಾಡಿಕೊಳ್ಳಬಾರದು. ಒ೦ದು ಸಮಯದಲ್ಲಿ ಪಾಣಿಗ್ರಹಣಮಾಡಿದ 
ಪತಿಯು ಕುರೂಪಿಯಾಗಿರಲಿ, ಸು೦ದರನಾಗಿರಲಿ, ಶ್ರೀಮ೦ತನಾಗಿರಲಿ, ದರಿದ್ರನಾಗಿರಲಿ, 


ಸುಖಿಯಾಗಲಿ, ದುಃಖಿಯಾಗಲಿ, ಮೂಢನಾಗಿರಲಿ, ಪ್ರೌಢನಾಗಿರಲಿ ಅವನೇ ತನ್ನ ಸಾಕ್ಷಾತ್‌ 
ಕುಲದೇವನೆಂದು ಭಾವಿಸುತ್ತ ಆತನಲ್ಲಿ ನಿರತಿಶಯ ಪ್ರೇಮವನ್ನು ತೋರಿಸಬೇಕಲ್ಲದೆ ಕ್ಷಣಿಕ 
ಸುಖದಾಶೆಯಿ೦ದ, ಸ೦ಗದೋಷದಿ೦ದ, ಧನಾಶೆಯಿಂದ ಬೇರೆ ಬೇರೆ ಪುರುಷರನ್ನು 
ವರಿಸದಿರುವುದೇ ಸಾದ್ವೀಮಣಿಯ ಧರ್ಮವಾಗಿದೆ. 

ಮತಗಳು ಅನ೦ತವಾಗಿದ್ದರೂ ಎಲ್ಲಾ ಮತಗಳಲ್ಲಿಯೂ ದೇವರು 
ಪರಿಪೂರ್ಣನಾಗಿರುವುದರಿ೦ದ ಅವರವರ ಭಾವಾನಾನುಸಾರ ಇಷ್ಟಾರ್ಥವನ್ನು ಕೊಡುವುದರಲ್ಲಿ 
ದೇವರು ಅಭಯಹಸ್ತವನ್ನು ನೀಡಿರುವಲ್ಲಿ ಸ್ಹಮತವನ್ನು ಬಿಟ್ಟು ಪರಮತವನ್ನೇಕೆ 
ಪ್ರವೇಶಿಸಬೇಕು? 

ಶಿವೋಕ್ತಾಂ ಜಾತಿಮರ್ಯಾದಾ೦ ಯೋತತೀತ್ಯಭುವಿ ವರ್ತತೇ | 

ಸ ಪಾಷಂಡ ಇತಿ ಜ್ಞೇಯಃ ಸರ್ವಕರ್ಮ ಬಹಿಷ್ಕೃತಃ || 

ಭ್ರಷ್ಟೋ ಯಸ್ಸ್ವಾಶ್ರಮಾಚಾರಾತ್ಪಶಿತಸ್ನೋ5ಭಿಧೀಯತೇ || 

ಅರ್ಥ:- ದೇವರಿ೦ದು೦ಟಾಗಿರುವ ಜಾತಿ ಧರ್ಮಗಳನ್ನು ಯಾರು ಅತಿಕ್ರಮಿಸುವುರೋ 
ಅವರು ಪಾಷಂಡಿಗಳಾಗುತ್ತಾರೆ. ಮತ್ತು ಎಲ್ಲ ಕರ್ಮಗಳಿಗೂ ಅಧಿಕಾರಿಗಳಾಗುವುದಿಲ್ಲ. ಯಾರು 
ತಮ್ಮ ತಮ್ಮ ಆಶ್ರಮ ಧರ್ಮಗಳನ್ನು ಅತಿಕ್ರಮಿಸಿ ನಡೆಯುವುರೋ ಅವರು 
ಪತಿತರೆಸಿಸಿಕೊಳ್ಳುತ್ತಾರೆ ಎ೦ದು ಸ್ವಾಂದಾದಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಮತ್ತು 

ಕ್ರಿಮಿಕೀಟಿಪತಂಗೇಭ್ಯಃ ಪಶವಃ ಪ್ರಜ್ಞಯಾಧಿಕಾಃ | 


© © 


ದ್ವಿಜಾತಿಷ್ಟಧಿಕಾ ವಿಪ್ರಾ ವಿಪ್ರೇಷು ಕ್ರತುಬುದ್ದಯಃ | 


ಗಾ 


ಪಶುಭ್ಯೋಪಪಿ ನರಾಶ್ಶ್ರೇಷ್ಠಾಃ ತೇಷು ಶ್ರೇಷ್ಠಾ ದ್ವಿಜಾತಯಃ | | 


ಕ್ರತುಬುದ್ಧಿಷು ಕರ್ತಾರಸ್ನೇಭೃಸ್ನಂನ್ಯಾಸಿನೋಧಿಕಾಃ || 
ತೇಭ್ಯೋ ವಿಜ್ಞಾನಿನಪ್ಯೇಷ್ಠಾಸ್ಟೇಷು ಶ೦ಕರಪೂಜಕಾಃ | 
ತೇಷು ಶ್ರೇಷ್ಠಾ ಮಹಾಭಾಗ ಮಮ ಲಿಂಗಾ೦ಗಸಂಗಿನಃ || 
ಲಿಂಗಾಂಗಸಂಗಿಷ್ಟಧಿಕಃ ಷಟ್‌ಸ್ಥಲಜ್ಞಾನವಾನ್‌ ಪುಮಾನ್‌ | 
ತಸ್ಮಾದಪ್ಯಧಿಕೋ ನಾಸ್ತಿ ತ್ರಿಷು ಲೋಕೇಷು ಸರ್ವದಾ || 

ಸ ವಂದ್ಯಸ್ನರ್ವದಾ ಪೂಜ್ಯಸ್ನ೦ಸಾರವಿಜಗೀಷುಭಿಃ | 
ಬಹುನೋಕ್ತೇನ ಕಿಂ ವತ್ಸಸ್ಪಏವಾಹ೦ ನ ಸಂಶಯಃ || 


ಶಿರೋ ದೇಶೇ*ಥವಾ ಕಂಠೇ ಹಸ್ತೇ ವಕ್ಷಸ್ಥಲೇತಪಿ ವಾ| 

ಲಿಂಗಧಾರಣಹೀನೋ ಯಃ ತಂ ತ್ಯಜೀದ೦ತ್ಯಜ೦ ಯಥಾ || 

ಕುಂಡಂ ಚ ಗೋಳಕಂ ಚೈವ ಲಿಂಗಧಾರಣವರ್ಜಿತಮ್‌ | 

ತಥಾ ದೇವಲಕಂ ಚೈವ ದೃಷ್ಟ್ವಾ ಚಾಂದ್ರಾಯಣಂ ಚರೇತ್‌ || 

ಸ್ಥೂಲಾಂಗೇ ತಿಷ್ಟಲಿಂಗ೦ ತು ಯೋ ನ ಧಾರಯತೇ ದ್ವಿಜಃ | 

ದೃಷ್ಟ್ವಾ ತ೦ ಸಹಸಾ ಪುತ್ರ ಸಚೇಲಂ ಸ್ನಾನಮಾಚರೇತ್‌ || 

ಮಸ್ತಕ್ತೇ ಬಾಹುದಂತೇ ವಾ ಲಲಾಟೋರ್ಧ್ವಪ್ರದೇಶಕೇ | 

ಅಲಿಂಗಧಾರಣಂ ದೃಷ್ಟ್ವಾ ಕುರ್ಯಾತ್ಸೂರ್ಯಾವಲೋಕನಮ್‌ || 

ಯೋನ ಪೂಜಯತೇ ಭಕ್ಕ್ಯಾಲಿಂಗ೦ ತ್ರಿಭುವನೇಶ್ಚರಮ್‌ | 

ನಾಸೌ ಸ್ವರ್ಗಸ್ಯ ಮೋಕ್ಷಸ್ಯನ ಚ ರಾಜ್ಯಸ್ಯ ಭಾಜನಮ್‌ || 

ಶಿವಯೋಗಿಶರೀರೇ ತು ನಿತ್ಯಂ ಸನ್ನಿಹಿತಶ್ಶಿವಃ | 

ಯೋಗೀಂದ್ರಪೂಜನಾತ್ತಸ್ಕಾತ್ಸಾಕ್ಷಾತ್ಸಂಪೂಜಿತಶ್ವಿವಃ | | 

ಯೇ ಯೋಗಿನಂ ದ್ವಿಷ೦ತ್ಯಜ್ಞಾಸ್ಪರ್ವಪಾಪೇಷ್ಟವಸ್ಥಿತಾಃ | 

ಯೇ ಶಿವಜ್ಞಾನನಿರತಂ ಪ್ರದ್ಧಿಷಂತೀಹ ಯೋಗಿನಮ್‌ || 

ವಿಕಲ್ಪಂತೇ ಮಹಾತ್ಕಾನ೦ ಯೇ ಮೂಢಾಶ್ಶಿವಲಿಂಗಿನಮ್‌ | 

ತೇ ಯಾಂತಿ ಪಿತ್ಯಭಿಸ್ಸಾರ್ಧಂ ನರಕೇಷು ನ ಸಂಶಯಃ || 

(ಸ್ಕಾಂದ) 

ಅರ್ಥ:- ಜ್ಞಾನದಲ್ಲಿ ಸೊಳ್ಳೆಗಿಂತ ನೊಣಗಳೂ, ನೊಣಗಳಿಗಿಂತ ಪಕ್ಷಿಗಳೂ, 
ಪಕ್ಷಿಗಳಿಗಿಂತ ಪಶುಗಳೂ, ಪಶುಗಳಿಗಿ೦ತ ಮನುಷ್ಯನೂ, ಮನುಷ್ಯರಲ್ಲಿ ದ್ವಿಜನೂ, ದ್ವಿಜನಿಗಿ೦ತ 
ವಿಪ್ರರೂ, ವಿಪ್ರರಿಗಿಂತ ಯಜ್ಞಕರ್ತನೂ, ಯಜ್ಞಕರ್ತನಿಗಿಂತ ಸಂನ್ಯಾಸಿಯ, ಸಂನ್ಯಾಸಿಗಿಂತ 
ತತ್ತ್ವಜ್ಞಾನಿಯೂ, ತತ್ವಜ್ಞಾನಿಗಿಂತ ಶಿವಲಿಂಗಾರಾಧಕನೂ, ಶಿವಲಿಂಗಾರಾಧಕನಿಗಿಂತ 
ಶಿವಲಿಂಗಧಾರಿಯೂ, ಶಿವಲಿಂಗಾರಿಗಳಲ್ಲಿ ಷಟ್‌ಸ್ಥಲಜ್ಞಾನಿಯೂ ಅಧಿಕನಾಗಿರುತ್ತಾನೆ. ಇವನಿಗೆ 
ಸಮಾನರಾದವರು ಮೂರು ಲೋಕಗಳಲ್ಲಿಯಾರೂ ಇಲ್ವ ಅವನೇ ವಂದ್ಯನು ಅವನೇ ಪೂಜ್ಯನು 
ಷಟ್‌ಸ್ಕಲ ಜ್ಞಾನಿಯೇ ನಾನಾಗಿರುನೆನು ಎಂದು ಶಿವನು ಷಣ್ಮುಖನಿಗೆ ಪ್ರಾಣಿಗಳ ತಾರತಮ್ಯವನ್ನು 
ಬೋದಿಸಿರುತ್ತಾನೆ. ಮತ್ತು 


ಕ೦ಠದಲ್ಲಾಗಲಿ, ಮಸ್ತಕದಲ್ಲಾಗಲಿ, ಹಸ್ತದಲ್ಲಾಗಲಿ, ಎದೆಯಲ್ಲಾಗಲಿ ಶಿವಲಿಂಗವನ್ನು 
ಯಾವ ವೀರಶೈವನು ಧರಿಸುವುದಿಲ್ಲವೋ ಅಂಥವನು ಅಂತ್ಯಜನಿಗೆ ಸಮಾನನೆಂದು 
ತಿಳಿಯಬೇಕು. ಕುರುಡನಾಗಲಿ,  ಗೋಳಕನಾಗಲ್ಲಿ ದೇವಲಕನಾಗಲಿ ಎಲ್ಲರೂ 
ಲಿಂಗಧಾರಿಗಳಾಗಿರಬೇಕು, ವೀರಶೈವನು ತನ್ನ ಸ್ಥೂಲದೇಹದಲ್ಲಿ ಇಷ್ಟಲಿಂಗವನ್ನು ಧರಿಸದಿದ್ದಲ್ಲಿ 
ಅವನನ್ನು ಕಣ್ಣಿನಿಂದಲೂ ನೋಡಬಾರದು, ತಲೆಯಲ್ಲಿ ತೋಳಿನಲ್ಲಿ ಹಣೆಯಲ್ಲಿ ಶಿವಲಿಂಗವನ್ನು 
ಧರಿಸತಕ್ಕದು. ಯಾವನು ಭಕ್ತಿಯಿಂದ ಶಿವಲಿಂಗವನ್ನು ಪೂಜಿಸುವುದಿಲ್ಲಪೋ ಅವನು 
ಸ್ವರ್ಗವನ್ನಾಗಲಿ, ಮುಕ್ತಿಯನ್ನಾಗಲಿ, ರಾಜ್ಯವನ್ನಾಗಲಿ ಪಡೆಯುವುದಿಲ್ಲ. ಲಿಂಗಧಾರಿಯಾದ 
ಶಿವಯೋಗಿಯ ಶರೀರದಲ್ಲಿ ಶಿವನು ಯಾವಾಗಲೂ ಸಸನ್ನಿಹಿತನಾಗಿರುತ್ತಾನೆ. ಅವನನ್ನು 
ಪೂಜಿಸುವುದರಿಂದ ಶಿವನನ್ನು ಪೂಜಿಸಿದಂತಾಗುವುದು. ಅವನನ್ನು ದ್ವೇಷಿಸುವವನು 
ಪಾಪಾತ್ಮನಾಗುವುನಲ್ಲದೆ, ತಮ್ಮ ತಂದೆತಾಯಿಗಳನ್ನೂ ನರಕಕೂಪದಲ್ಲಿ ದೂಡುವನು ಎಂದು 
ಸ್ಕಾ೦ದಾದಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿರುವುದು. 

ನಿಗೃಹೀತಾಶ್ಚಯೇ ರಾಜ್ಞಾ ಚೌರ್ಯದೋಷೇಣ ಕುತ್ರಚಿತ್‌ | 

ಪರದಾರಾನ್ವಿಶ೦ತಶ್ಚ ದೋಷಾತ್ತತ್ಪತಿಭಿರ್ಹತಾಃ || 

ಅಸಮಾನೈಶ್ಚ ಸ೦ಕೀರ್ಣಾಶ್ಚಂಡಾಲಾದ್ಯೈಶ್ಚ ವಿಗ್ರಹಮ್‌ | 

ಕೃತ್ವಾ ತೈರ್ನಿಹತಾಯೇ ಚ ಚಂಡಾಲಾದಿಸಮಾಶ್ರಿತಾಃ || 

ಬಂಧಾಗ್ದಿವಿಷದಾಶ್ಚೈವ ಪಾಷಂಡಾಃ ಕ್ರೂರಬುದ್ಧಯಃ | 

ಶಿವೋಕ್ತಾಂ ಜಾತಿಮರ್ಯಾದಾ೦ ಪತಿತ ಸ್ತೋಭಿದೀಯತೇ || 

(ವಿಷ್ಣುಪುರಾಣ) 

ಅರ್ಥ:- ಕಳ್ಳತನಮಾಡುವವನು, ಸೆರೆಮನೆಯಲ್ಲಿ ಬಿದ್ದಿರುವನೂ ಆಯಾಯ 
ಪತಿಗಳಿಂದ ಏಟುತಿ೦ದ ಪರಸ್ತ್ರೀಗಾಮಿಯೂ, ಚಂ೦ಡಾಲಾದಿ ಹೀನಜನರೊಡನೆ 
ಜಗಳವಾಡುವವನೂ, ಚ೦ಡಾಲರನ್ನಾಶ್ರಯಿಸಿದವನೂ, ಪ್ರತಿಬ೦ಧಕಮಾಡುವವನೂ, ಮನೆಗೆ 
ಬೆಂಕಿಯನ್ನಿಡುವವನೂ, ವಿಷಹಾಕುವವನೂ, ಸ್ವಮತಾಶ್ರಮಗಳನ್ನತಿಕ್ರಮಿಸಿದವನೂ, 
ಮುಂತಾದವರೆಲ್ಲ ಪಾಷಂಡರೆನಿಸುವರೆಂದು ವಿಷ್ಣುಪುರಾಣ, ಸ್ಕಾಂದಪುರಾಣಗಳಲ್ಲಿ 
ಹೇಳಲ್ಪಟ್ಟಿದೆ. 


ಶಂಕೆ:- ಹಾಗಾದರೆ “ಪಾಷ೦ಡ೦ ಪತಿತಂ ವ್ರಾತ್ಯಂ” ಮುಂತಾದ ಶ್ಲೋಕಗಳಲ್ಲಿ 
ಹೇಳಲ್ಪಟ್ಟಿ ಪಾಷಂಡ, ಪತಿತ ವ್ರಾತ್ಯ ಮುಂತಾದ ಪದಗಳು ಕಳ್ಳತನ, ವ್ಯಭಿಚಾರಿ 
ದುಷ್ಟಕಾರ್ಯಗಳನ್ನೆಸಗುವರಲ್ಲಿ ಮಾತ್ರ ವ್ಯವಹರಿಸಲ್ಲಡುತ್ತವೆಯಲ್ಲದೆ ಇನ್ನಾರಲ್ಲಿಯೂ 
ವ್ಯವಹರಿಸಲ್ಪಡಲಾರವೇನು? 

ಸಮಾಧಾನ:- ಈ ಪದಗಳು ಜಾರಚೋರಾದಿಗಳಲ್ಲಿ ವ್ಯವಹರಿಸಲ್ಪಟ್ಟಿರುವುದೂ ಅಲ್ಲದೆ 
ಪುರಾಣ, ಧರ್ಮಶಾಸ್ತ್ರ ಅಮರಕೋಶಾದಿಗಳಲ್ಲಿ ಇವುಗಳಿಗೆ ಒಂದೊಂದು ವಿಧವಾಗಿ 
ಅರ್ಥಮಾಡಿರುತ್ತಾರೆ. 

“ಪಾಷ೦ಡಾಸ್ಪರ್ವಲಿಂಗಿನಃ” 

“ವ್ರಾತ್ಯಸ್ತ೦ಸ್ಕಾರಹೀನಸ್ಸ್ಯಾತ್‌” 
ಒ೦ದೇ ದೇವರನ್ನು ಪೂಜಿಸದೆ ಅನೇಕ ದೇವರನ್ನು ಪೂಜಿಸುತ್ತಾ ಅನೇಕ ದೇವರ ಚಿಹ್ನೆಗಳನ್ನು 
ಧರಿಸುವವರು ಪಾಷಂಡರೆನಿಸುತ್ತಾರೆ. ಮತ್ತು ಸಂಸ್ಕಾರವಿಲ್ಲದವರು ವ್ರಾತ್ಯರೆನಿಸುತ್ತಾರೆಂದು 
ಅಮರಕೋಶಕಾರರು ಹೇಳಿರುತ್ತಾರೆ. ಮತ್ತು 

ಅಲಿಂಗಧಾರಿಣಂ ದೃಷ್ಟ್ವಾ ಕುರ್ಯಾತ್ಸೂರ್ಯಾವಲೋಕನಮ್‌ | | 
ಲಿಂಗಧಾರಣವಿಲ್ಲದವರನ್ನು ನೋಡಬಾರದೆಂದು ಪ್ರಮಾಣವಚನಗಳಿರುವುದರಿಂದ 
“ಪಾಷಂಡ ಪತಿತ” “ವ್ರಾತ್ಯ' ಮುಂತಾದ ಪದಗಳು ಏಕದೇವತೋಪಾಸಕರಾದ 
ಲಿಂಗಧಾರಿಗಳಲ್ಲಿ ಅನ್ವಯಿಸದೆ ಅನೇಕ ದೇವತೋಪಾಸಕರಾದ ಸರ್ವದೇವತಾಚಿಹ್ನೆಗಳನ್ನು 
ಧಾರಣಮಾಡುವವರಲ್ಲಿ ಅನ್ವಯಿಸುತ್ತವೆ. 

ಪ್ರತಿಯೊಬ್ಬ ಮತಸ್ಥಾಪನಾಚಾರ್ಯರಾಗಲಿ, ಅವರ 
ತತ್ತ್ವವನ್ನವಲ೦ಭಿಸಿರುವವರಾಗಲಿ, ಯೋಗಸಾಂಖ್ಯಾದಿಶಾಸ್ತ್ರಕಾರರಾಗಲಿ ಎಲ್ಲರೂ ತಮ್ಮ ತಮ್ಮ 
ಸಿದ್ಧಾ೦ತವನ್ನು ಸ್ಥಿರಪಡಿಸಿಕೊಳ್ಳುವ ಸಮಯದಲ್ಲಿ ಸ೦ದರ್ಭಾನುಸಾರ ಅನ್ಯಮತಗಳ 
ಸ್ವರೂಪವನ್ನು ವಿವರಿಸಿ ಅವುಗಳಲ್ಲಿ ಅಸ್ಥಾರಸ್ಯವನ್ನು ತೋರಿಸುವುದು ಸ೦ಪ್ರದಾಯವಾಗಿರುತ್ತದೆ. 
ಅನ್ಯಸಿದ್ದಾಂತಗಳಲ್ಲಿ ಅಸ್ಥಾರಸ್ಯವನ್ನು ತೋರಿಸದಹೊರತು ತಮ್ಮ ಸಿದ್ಧಾಂತದಲ್ಲಿ ಜಿಜ್ಞಾಸುಗಳಿಗೆ 
ಅಭಿರುಚಿ ಹುಟ್ಟುವುದಿಲ್ಲ. ಅಷ್ಟು ಮಾತ್ರದಿಂದ ಮತ್ತೊಂದು ಸಿದ್ಧಾಂತವನ್ನಾಗಲಿ 
ಆಸಿದ್ಧಾಂತೋಕ್ತವಾದ ದೇವರನ್ನಾಗಲಿ ದೂಷಿಸಬೇಕೆ೦ಬ ತಾತ್ಪರ್ಯವು ಅವರಿಗಿರುವುದಿಲ್ಲ 
ಆದರೆ ತಮ್ಮ ಸಿದ್ಧಾ೦ತವನ್ನು ಮತ್ತು ಸಿದ್ಧಾಂತೋಕ್ತವಾದ ದೇವರನ್ನೂ ಬಹಳವಾಗಿ ಹೊಗಳುತ್ತ 


ಅಚಲವಾದ ದೇವತಾಭಕ್ತಿಯನ್ನು ಹುಟ್ಟಿಸಿ ಮುಕ್ತಿಕಾಮಿಗಳನ್ನಾಗಿ ಮಾಡಬೇಕೆ೦ಬುದೇ 
ಪೂರ್ವಾಚಾರ್ಯರ ಧ್ಯೇಯವಾಗಿರುತ್ತದೆ. ಈ ವಿಷಯದಲ್ಲಿ 
“ನ ಹಿ ನಿಂದಾ ನಿಂದಿತುಮೀಷ್ಟೇ ಅಪಿ ತು ಸ್ತುತ್ಯಮೇವ ಸ್ಟೌತಿ” ಪ್ರಕೃತದಲ್ಲಿ ಯಾವ ವಸ್ತುವು 
ಸ್ತುತ್ಕವಾಗಿವೆಯೋ ಆ ವಸ್ತುವನ್ನು ಸ್ಕುತಿಸಬೇಕೆಂಬುದೇ ನಿಂದೆಗೆ ತಾತ್ಸರ್ಯವಲ್ಲದೆ ಅನ್ಯ 
ವಸ್ತುವಿನ ನಿಂದೆಯಲ್ಲಿ ತಾತ್ಸರ್ಯವಿಲ್ಲ ಎಂದು ಎಲ್ಲಾ ಶಾಸ್ತ್ರಕಾರರೂ ಒಪ್ಪಿರುತ್ತಾರೆ. ಇದನ್ನುನ ಹಿ 
ನಿಂದಾ ನ್ಯಾಯವೆಂದು ಕರೆಯುತ್ತಾರೆ. ಇದನ್ನೇ ಮೀಮಾಂಸಾಕಾರರೂ ಉದಾಹರಣರೂಪದಿಂದ 
ತೋರಿಸಿರುತ್ತಾರೆ. 

“ಅಪಶವೋತನ್ಯೇ ಗೋಶಶ್ಚೇಭ್ಯಃ ಪಶವೋ ಗೋಶಶ್ಚಾ” 

ಗೋವುಗಳೂ, ಅಶ್ಚಗಳೂ ಹೇಗೆ ಪಶುವರ್ಗದಲ್ಲಿ ಸೇರಿವೆಯೋ ಹಾಗೆ ಒಂಟಿ, ಎಮ್ಮೆ 
ಕೋಣ ಮುಂತಾದ ಪ್ರಾಣಿಗಳು ಪಶುವರ್ಗದಲ್ಲಿಸೇರಿವೆ. ಆದರೆ ಗೋವುಗಳೂ, ಅಶ್ಚಗಳೂ ಮಾತ್ರ 
ಪಶುಗಳೆ೦ದೂ, ಉಳಿದ ಅನೆ, ಎಮ್ಮೆ ಕೋಣ ಮುಂತಾದ ಪ್ರಾಣಿಗಳು ಪಶುಗಳಲ್ಲವೆಂದು 
ಶ್ರುತಿಯು ನಿ೦ದಿಸಿದ್ದರೂ ಪ್ರಕರಣಾನುಸಾರವಾಗಿ ಗೋವು ಮತ್ತು ಅಶ್ಚಗಳ ಸ್ತುತಿಯಲ್ಲಿ ಶ್ರುತಿಗೆ 
ತಾತ್ಸರ್ಯವಲ್ಲದೆ ಇತರ ಮಹಿಷೀ ಮಹಿಷಾದಿಗಳನ್ನು ನಿ೦ದಿಸುವುದರಲ್ಲಿತಾತ್ಚರ್ಯವಿಲ್ಲ. 

ಇದರಂತೆ ಶಿವಲಿಂಗಧಾರಣದ ಮಹತ್ವವನ್ನು ಸರ್ವತೋಮುಖವಾಗಿ 
ಸ್ತುತಿಸುವುದಕ್ಕಾಗಿ ವೀರಶೈವ ಸಿದ್ಧಾ೦ತಕಾರರು-- 

“ಅಲಿ೦ಗಧಾರಿಣ೦ ದೃಷ್ಟ್ವಾ” “ಲಿಂಗಧಾರಣ ಹೀನೋಯಃ” 

“ಶೈವಾನ್‌ ಪಾಶುಪತಾಶ್ಚೈವ” “ಪಾಷ೦ಡ೦ ಪತಿತಂ ವ್ರಾತ್ಯಂ” 
ಎಂದು ಅನ್ಯಮತಗಳನ್ನು ನಿಂದಿಸಿ ಅವುಗಳಲ್ಲಿ ಅಸ್ವಾರಸ್ಯವನ್ನು ತೋರಿಸಿರುತ್ತಾರೆ. ಇಂತಹ 
ವಾಕ್ಯಗಳೆಲ್ಲ ಸಂದರ್ಭಾನುಸಾರ ಶಿವಲಿಂಗಧಾರಣದ ಪ್ರಾಶಸ್ತ್ಯವನ್ನು ಪ್ರಕಾಶಪಡಿಸುತ್ತಾ ಆ 
ಶಿವಲಿಂಗದಲ್ಲಿ ಧೃಡತರಭಕ್ತಿಯನ್ನು ಹುಟ್ಟಿಸುವುದೇ ಆ ನಿಂದೆಗೆ ತಾತ್ಪರ್ಯವಲ್ಲದೆ ಅನ್ಯಮತಗಳ 
ದೂಷಣೆಯಲ್ಲಿತಾತ್ಬ್ಟರ್ಯವಿಲ್ಲವು, 

ಧರ್ಮದ್ವಜೀ ಲಿಂಗವ್ಯತ್ತಿರವಕೀರ್ಣೀ ಕ್ಷತವ್ರತಃ 
ಎಂದು ಅಮರಕೋಶದ ಬ್ರಹ್ಮವರ್ಗದಲ್ಲಿ ಧರ್ಮಥ್ವಜಿ, ಲಿಂಗವ್ಯತ್ತಿ ಅವಕೀರ್ಣಿ, ಕ್ಷತವ್ರತೀ, ಈ 
ನಾಲ್ವರು ದೂಷಿಸಲ್ಪಟ್ಟಿರುತ್ತಾರೆ. ಈ ಪದಗಳ ಮಧ್ಯದಲ್ಲಿ ಲಿಂಗವೃತ್ತಿಯೆ೦ಬ ಪದವು 
ಸೇರಿಕೊಂಡಿರುತ್ತದೆ. ಇದರಿಂದ ಲಿ೦ಗಧಾರಿಗಳು ನಿಷಿದ್ಧರೆ೦ಬ ಭ್ರಮೆಯು೦ಟಾಗುತ್ತದೆ. 


ಸಮಾಧಾನ:- ಲಿಂಗಾಭಟ್ಟಿಯಲ್ಲಿ ಈ ಶ್ಲೋಕದಲ್ಲಿ ಬಂದಿರುವ “ಧರ್ಮದ್ವಜೀ” 
“ಲಿ೦ಗವೃತ್ತಿ ಅವಕೀರ್ಣಿ” ಮು೦ತಾದ ಪದಗಳಿಗೆ ವ್ಯಾಖ್ಯಾನಮಾಡಿರುವುದನ್ನು ನೋಡಿದರೆ 
ಅಂತಹ ಭ್ರಮಬುದ್ಧಿಯು ತೊಲಗುವುದು. ಅಂದರೆ “ಧರ್ಮಸ್ಯೇವ ಧ್ವಜಂ ಚಿಹ್ನಂ ಯಸ್ಯಸಃ 
ಧ್ವರ್ಮಧ್ವಜೀ” ಎಂಬ ಸಮಾಸವಿಧಾನದಿಂದ ವಾಸ್ತವವಾಗಿ ಧರ್ಮಬುದ್ಧಿಯಿಲ್ಲದಿದ್ದರೂ 
ಧರ್ಮದ ಮುದ್ರೆಗಳನ್ನು ಧರಿಸಿ ಹೊಟ್ಟೆಗೋಸ್ಕರ ಪಟಾಟೋಪಮಾಡುತ್ತಿರುವನು 
ಧರ್ಮದ್ವಜಿಯೆನಿಸಿಕೊಳ್ಳುವನು. ಲಿಂಗವೃಕ್ತಿಯೆಂಬ ಪದಕ್ಕೆ “ಲಿಂಗಧಾರಣಂ ವೃತ್ತಿಃ ಜೀವನಂ 
ಯಸ್ಕಸಃ ಲಿಂಗವೃತ್ತೀ” ಎಂಬ ಸಮಾಸವಿಧಾನದಿಂದ ಲಿಂಗಧಾರಣವಿಲ್ಲದ ಪುರುಷನು 
ಲಿಂಗದಲ್ಲಿ ನಿಷ್ಠೆಯಿಲ್ಲದಿದ್ದರೂ ಹೊಟ್ಟಿಹೊರೆಯುವುದಕ್ಕಾಗಿ ಕೊರಳಲ್ಲಿ ಶಿವಲಿಂಗವನ್ನು 
ಧರಿಸಿಕೊಂಡು ಮೈತುಂಬ ಕಾವಿಬಟ್ಟೆಯನ್ನು ಹೊದ್ದು ಮೈಯೆಲ್ಲ ಭಸ್ಯರುದ್ರಾಕ್ಷಗಳನ್ನು 
ಧರಿಸಿಕೊಂಡು ಮೆರೆಯುವ ಕಪಟಿವೇಷಧಾರಿಯೇ ಲಿಂಗವೃಕ್ತಿಯೆನಿಸಿಕೊಳ್ಳುತ್ತಾನೆ. “ಅವ 
ವ್ರತಾ೦ತರೇ ಕೀರ್ಣಂ೦-ಸ್ಫಲಿತರೇತಃ ಅಸ್ಯಾಸ್ತೀತಿ ಅವಕೀರ್ಣಿ” “ಕ್ಷತಂ ವ್ರತಂ ಅಸ್ಯೇತಿ 
ಕ್ಷತವ್ರತೀ” ಎಂಬ ಸಮಾಸವಿಧಾನದಿಂದ ಬ್ರಹ್ಮಚರ್ಯವನ್ನು ನಾಶಪಡಿಸಿಕೊ೦ಡವರೆ೦ದು 
ಅರ್ಥಮಾಡಿರುವುದರಿಂದ “ಲಿಂಗವೃತ್ತಿ” ಎ೦ಬ ಪದದಲ್ಲಿರುವ ವ್ಯತ್ತಿಶಬ್ದವು ಜೀವಿಸುವಿಕೆ ಎಂಬ 
ಅರ್ಥದಲ್ಲಿ ಶಕ್ತಿಯುಳ್ಳುದರಿಂದ ಮೊದಲು ಅಲಿಂಗಿಯಾಗಿದ್ದು ಲಿಂಗಿಯ ವೇಷದಿಂದ 
ಶಿವಲಿಂಗವನ್ನು ಕಂಠದಲ್ಲಿ ಧರಿಸಿಕೊಂಡು ಜನಗಳಿಗೆ ಭ್ರಾ೦ತಿಯನ್ನುಂಟು ಮಾಡಿ ಆ ಲಿಂಗದ 
ಆಶ್ರಯದಿ೦ದ ಹೊಟ್ಟೆ ಹೊರದುಕೊಳ್ಳುವುದು ಕೇವಲ ಪಾಪದಾಯಕವು. ಮೋಕ್ಷಾಕಾಂಕ್ಷಿಗಳಾಗಿ 
ಯಾವಾಗಲೂ ಶಿವಾರ್ಚನೆ, ಶಿವಧ್ಯಾನ, ಶಿವಸ್ಮರಣ, ಶಿವಜಪ ಮುಂತಾದ ಸತ್ರಿಯೆಗಳಿಂದ 
ಜಗನ್ನಿಯಾಮಕನಾದ ಶಿವನನ್ನು ಸಂತೋಷಪಡಿಸುವುದೇ ಲಿಂಗಧಾರಣದ 
ಮುಖ್ಯಗುರಿಯಾಗಿರುತ್ತದೆ. ಇದನ್ನು ಬಿಟ್ಟು ಲಿಂಗಧಾರಿಯ ವೇಷದಲ್ಲಿ ತನ್ನ ಜೀವಿಕೆಯನ್ನು 
ನೆರವೇರಿಸಿಕೊಳ್ಳುವವನೇ ಲಿಂಗವೃತ್ತಿ ಎನಿಸಿಕೊಳ್ಳುತ್ತಾನೆ. ಇ೦ತಹ ಲಿಂಗವೃಕ್ತಿಯನ್ನು 
ನಿಂದಿಸುವುದು ನ್ಯಾಯವಾದುದೇ ಸರಿ. ಇದೇ ಅಭಿಪ್ರಾಯವನ್ನು ಮನುಸ್ಕೃತಿಕಾರರು 

ಧರ್ಮದಧ್ವಜಸ್ನದಾಲುಬ್ಛಃ ಛಾದ್ಮಿಕೋ ಲೋಕದಂಭಕಃ | 

ಬೈಡಾಲವೃಕ್ತಿಕಶ್ಚೈವ ಹಿ೦ಸ್ರಸ್ಸರ್ವಾಭಿನಿ೦ದಕಃ | | 

ಅರ್ಥ:- ಶಿವಲಿಂಗಧಾರಿಯಲ್ಲದ ಪುರುಷನು ಲಿಂಗಧಾರಿವೇಷವನ್ನು ಧರಿಸಿ 
ಸಂಪ್ರದಾಯ ಶರಣರಾದ ಶಿವಭಕ್ತರ ಮನೆಗೆ ಹೋಗಿ ಅನ್ನಸ್ವರ್ಣಾದಿಗಳ ದಾನ ತೆಗದುಕೊ೦ಡು 


ಅವರನ್ನು ವ್ರತಭ್ರಷ್ಟರನ್ನಾಗಿ ಮಾಡುವ ಪಾಪಿಯು ತಿರ್ಯಕ್‌ಜಾತಿಯಲ್ಲಿ ಹುಟ್ಟುವನು ಎಂದು 
ಹೇಳಿರುತ್ತಾರಲ್ಲದೆ ಸ೦ಪ್ರದಾಯಸಿದ್ಧರಾಗಿ ಗುರುಗಳಿಂದ ಶಿವದೀಕ್ಷಾಸಂಸ್ಕಾರ ಪಡೆದು 
ಪರಿಶುದ್ಧದೇಹಿಗಳಾಗಿ ಶಿವಕಲಾಧಿಷ್ಠಿತವಾದ ಲಿಂಗವನ್ನು ಧರಿಸಿದವನನ್ನು ಕುರಿತು ಹೇಳಲ್ಪಟ್ಟ 
ವಾಕ್ಯಗಳಲ್ಲವೆ೦ದು ನಿಶ್ಚಯಿಸತಕ್ಕದ್ದು 


ಶಿವಗೀತೆ - ಲಿಂಗಧಾರಣ 


ಇನ್ನು ಪದ್ಮಪುರಾಣೋಕ್ತವಾದ ಅಗಸ್ತ್ಯ - ರಾಘವಸಂವಾದ ರೂಪವಾದ 
ಶಿವಗೀತೆಯಿ೦ದಲೂ ಲಿಂಗಧಾರಣವು ಸಿದ್ಧಮಾಡಲ್ಪಡುತ್ತದೆ. ಶ್ರೀರಾಮನು ದಂಡಕಾರಣ್ಯವನ್ನು 
ಪ್ರವೇಶಿಸಿದ ಸಮಯದಲ್ಲಿ ದುಷ್ಟನಾದ ರಾವಣನು ಸೀತೆಯನ್ನು ಅಪಹರಿಸಲು, ರಾಮನು 
ಸೀತಾವಿಯೋಗವನ್ನು ಸಹಿಸಲಾರದೆ ಪರಿತಪಿಸುತ್ತಿರಲು ಭಗವಾನ್‌ ಅಗಸ್ಯನು ಶ್ರೀರಾಮನ 
ಬಳಿಗೈದಲಾಗಿ ಶ್ರೀರಾಮನು ಭಕ್ತಿಯಿಂದ ಸತ್ಕರಿಸಿ ಸಾಷ್ಟಾಂಗ ಪ್ರಮಾಣಗಳನ್ನೆಸಗಿ 
ಮಹರ್ಷಿಪು೦ಗವನೇ? ಸೀತಾದೇವಿಯ ವಿಯೋಗದುಃಖವನ್ನು ಸಹಿಸಲಾರದೆ ಬಹಳವಾಗಿ 
ಬಳಲುತ್ತಿರುವೆನು. ಈ ದುಃಖವನ್ನು ಶಮನಗೊಳಿಸುವ ಉಪಾಯವನ್ನುಪದೇಶಿಸಬೇಕೆ೦ದು 
ಬೇಡಿಕೊಳ್ಳಲು. ಅಗಸ್ತ್ಯ ಮಹರ್ಷಿಯು ಎಲ್ವೆ ಶ್ರೀರಾಮನೇ! ರಾವಣನು 
ಮಹಾಪರಾಕ್ರಮಿಯಾಗಿರುವನಲ್ಲದೆ. ಸುರಾಸುರರಾದ ದುರ್ಜೇಯರಾದ ಇಂದ್ರಜಿತ್‌ 
ಕುಂಭಕರ್ಣ, ವಿಭೀಷಣ ಮುಂತಾದ ಬಲಿಷ್ಠರ ಸಹಾಯವುಳ್ಳನಾಗಿರುತ್ತಾನೆ. ನೀನು ಅವನೊಡನೆ 
ಯುದ್ಧಮಾಡಲಾರೆ. ಆತನನ್ನು ಕೊಲ್ಲದೆ ಹೊರತು ನಿನಗೆ ಸ೦ಭವಿಸಿದ ಸೀತಾವಿಯೋಗದುಃಖವು 
ಪರಿಹಾರವಾಗುವುದಿಲ್ಲವೆ೦ದು ಹೇಳಲು ಅದಕ್ಕೆ ಶ್ರೀರಾಮನು 

ತಸ್ಕಾತ್ತಸ್ಯ ವಧೋಪಾಯಂ ಲಂಘಯಿತ್ವಾಂಬುಧಿ೦ಂ ರಣೇ | 

ಬ್ರೂಹಿ ಮೇ ಮುನಿಶಾರ್ದೂಲ ತ್ವತ್ತೋ ನಾನ್ಯೋಪಸ್ತಿ ಮೇ ಗುರುಃ || 

ಅರ್ಥ:- ಎಲೈ ಮುನಿಶ್ರೇಷ್ಠನಾದ ಅಗಸ್ಯನೇ! ಸಮುದ್ರವನ್ನು ದಾಟಿ ಲಂಕೆಯಂ 
ಪ್ರವೇಶಿಸಿ ಯುದ್ಧದಲ್ಲಿ ರಾವಣನನ್ನು ಕೊಲ್ಲುವುದಕ್ಕೆ ತಕ್ಕ ಉಪಾಯವನ್ನು ಹೇಳಬೇಕು. ನಿನ್ನ 
ಹೊರತು ನನಗಾರೂ ರಕ್ಷಕರಿಲ್ಲಎ೦ದು ಪ್ರಾರ್ಥಿಸಿದನು-- 

ಏವಂ ಚೇಚ್ಛರಣಂ೦ ಯಾಹಿ ಪಾರ್ವತೀಪತಿಮವ್ಯಯಮ್‌ | 

ಸ ಚೇತ್ಪಸನ್ನೋ ಭಗವಾನ್‌ ವಾಂಛಿತಾರ್ಥಂ ಪ್ರದಾಸ್ಯತಿ || 

ದೇವೈರಜೇಯ್ಯೆಶ್ಶಕ್ರಾದ್ಯೆಃ ಹರಿಣಾ ಬ್ರಹ್ಮಣಾಪಿ ವಾ| 

ಸತೇ ವಧ್ಯಃ ಕಥಂ ವಾ ಸ್ಯಾತ್‌ ಶಂಕರಾನುಗ್ರಹಂ ವಿನಾ || 

ಅತಸ್ವ್ವಾಂ ದೀಕ್ಷಯಿಷ್ಯಾಮಿ ವಿರಜಾಗಮಮಾಶ್ರಿತಃ | 

ತೇನ ಮಾರ್ಗೇಣ ಮರ್ತ್ಯತ್ವಂ ಹಿತ್ವಾ ತೇಜೋಮಯೋ ಭವ || 


ಯೇನ ಹತ್ವಾ ರಣೇ ಶತ್ರೂನ್‌ ಸರ್ವಾನ್‌ ಕಾಮಾನವಾಪ್ಪ್ಯಸಿ | 

ಭುಕ್ತ್ವಾ ಭೂಮ೦ಡಲಂ೦ ಚಾಂತೇ ಶಿವಸಾಯುಜ್ಯಮಾಪ್ಪ್ಯಸಿ | | 

ಅರ್ಥ:- ಎಲೈ ಶ್ರೀರಾಮನೇ! ನಾಶರಹಿತನೂ, ಪಾರ್ವತೀ ವಲ್ಲಭನೂ, ಆದ ಶಿವನನ್ನು 
ಆರಾಧಿಸು, ಬೇಗನೆ ನಿನ್ನಿಷ್ಟವು ಕೈಗೂಡುವುದು. ಇ೦ದ್ರಾದಿಗಳಿ೦ದಲೂ ಬ್ರಹ್ಮಾದಿಗಳಿ೦ದಲೂ, 
ಅಜೇಯನಾಗಿರುವ ರಾವಣನನ್ನು ಶಿವಾನುಗ್ರಹವಿಲ್ಲದಹೊರತು ಕೊಲ್ಲಲಾರೆ. ಆದುದರಿಂದ 
ಶಿವಾಗಮಗಳಲ್ಲಿ ಹೇಳಿದಂತೆ ಶಿವಾರಾಧನೆಯ ಯೋಗ್ಯಕತೆಯನ್ನುಂಟುಮಾಡುವ 
ಶಿವದೀಕ್ಷೆಯನ್ನು ಮಾಡುವೆನು. ಬಳಿಕ ಶಿವಲಿಂಗವನ್ನು ವಿಧ್ಯುಕ್ತ ರೀತಿಯಿಂದ ಪೂಜಿಸು. 
ಇದರಿಂದ ಶಿವನು ಪ್ರತ್ಯಕ್ಷನಾಗಿ ನಿನ್ನಿಷ್ಟವಂ ನೀಡುವನು. ನೀನು ತೇಜೋಭರಿತನಾಗಿ 
ನಿರಾಯಾಸದಿ೦ದ ಶತ್ರುವ೦ ಜಯಿಸುವೆ. ನಿನ್ನಿಷ್ಟದಂತೆ ಸಿದ್ಧಿಯನ್ನು ಪಡೆಯುವೆ. ಸುಖದಿಂದ 
ರಾಜ್ಯಭಾರವಹಿಸುವೆ. ಅಂತ್ಯದಲ್ಲಿ ಶಿವಸಾಯುಜ್ಯವನ್ನು ಪಡೆಯುವೆ ಎಂದು ಆದೇಶವನ್ನಿತ್ತನು. 

ಶ್ರೀರಾಮನು 

ಕೃತಾರ್ಥೋಹ೦ ಮುನೇ ಜಾತೋ ವಾ೦ಛಿತಾರ್ಥೋ ಮಮಾಗತಃ | 

ಪೀತಾ೦ಬುಧಿಃ ಪ್ರಸನ್ನಸ್ತ್ವಂ ಯದಿ ಮೇ ಕಿಮು ದುರ್ಲಭಮ್‌ || 

ಅತಸ್ತ್ವಂ ವಿರಜಾದೀಕ್ಷಾ೦ ಬ್ರೂಹಿ ಮೇ ಮುನಿಸತ್ತಮ | 

ಅರ್ಥ:- ಎಲ್ಕೈೆ ಮುನಿವರ್ಯನೇ, ನಾನು ಕೃತಾರ್ಥನಾದೆನು. ಸಮುದ್ರವನ್ನೇ 
ಆಪೋಶನಮಾಡಿದ ನೀನು ನನಗೆ ಪ್ರಸನ್ನನಾದಮೇಲೆ ಯಾವುದು ತಾನೇ ದುರ್ಲಭವು. ನನಗೆ 
ಶಿವಪ್ರಸಾದ ಹೇತುವಾದ ಶಿವದೀಕ್ಷೆಯ೦ ಮಾಡಿ ಶಿವಲಿಂಗವನ್ನನುಗ್ರಹಿಸಬೇಕೆಂದು 
ಪ್ರಾರ್ಥಿಸಲು ಅಗಸ್ಕನು ರಾಮನಿಗೆ ಶಿವದೀಕ್ಷೆಯನೆಸಗಿ ಪಾಶುಪತವ್ರತವನ್ನು ಬೋಧಿಸಿ 
ತನ್ನಾಶ್ರಮಕ್ಕೆ ತೆರಳಿದನು. ಅಲ್ಲಿಂದ ಶ್ರೀರಾಮನು ಮಹಾ ಶಿವಭಕ್ತನೆನಿಸಿ 

ಅಥ ರಾಮಗಿರೌ ರಾಮಃ ಪುಣ್ಯೇ ಗೋದಾವರೀತಟೀ | 

ಶಿವಲಿಂಗ೦ ಪ್ರತಿಷ್ಠಾಪ್ಯ ಕೃತ್ವಾ ದೀಕ್ಷಾಂ ಯಥಾ ವಿಧಿ || 

ಭೂತಿಭೂಷಿತಸರ್ವಾ೦ಗೋ ರುದ್ರಾಕ್ಷಾಭರಣೈರ್ಯುತಃ | 

ಅರ್ಥ:- ಪುಣ್ಯನದಿಯಲ್ಲಿ ಮಿಂದು ಭಸ್ಮರುದ್ರಾಕ್ಷಗಳಿ೦ದ ಭೂಷಿತನಾಗಿ ಗೋದಾವರೀ 
ತೀರದಲ್ಲಿರುವ ರಾಮಗಿರಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಿಸಿ ಪೂಜಿಸಲುಪಕ್ರಮಿಸಿದನು. ಒಂದು 
ತಿಂಗಳವರೆಗೆ ಹಣ್ಣುಗಳ ಆಹಾರವನ್ನೂ ಮತ್ತೊಂದು ತಿಂಗಳವರೆಗೆ ತರಗೆಲೆಗಳಾಹಾರವನ್ನೂ 


ಮುಂದಿನ ತಿಂಗಳು ಕೇವಲ ಜಲಾಹಾರವನ್ನೂ, ಅದರ ಮುಂದಿನ ತಿಂಗಳು ಕೇವಲ 
ವಾಯ್ದಾಹಾರವನ್ನು ಮಾಡುತ್ತಾ ಎಡಬಿಡದೆ ದಹರಾಕಾಶದಲ್ಲಿ ಜ್ಯೋತೀರೂಪವಾದ 
ಶಿವಲಿಂಗಮೂರ್ತಿಯನ್ನು ಧ್ಯಾನಿಸುತ್ತ ಈ ನಾಲ್ಕುತಿಂಗಳವರೆಗೆ ಅತ್ಯುಗ್ರವಾದ 
ತಪಸ್ಪನ್ನಾಚರಿಸಿದನು. ಅಷ್ಟರಲ್ಲಿ ಪ್ರಳಯಕಾಲದ ಗುಡುಗಿನಂತೆ ಅತಿಭಯಂಕರವಾದ 
ದಿಗ್ಫಿತ್ತಿಗಳನ್ನು ಭೇದಿಸುವಂತೆ ಒಂದಾನೊಂದು ಧ್ವನಿಯು ಕೇಳಿಸಿತು. ಆಗ ಶ್ರೀರಾಮನು 
ಭಯಭ್ರಾಂತಿಯಿಂದೊಡಗೂಡಿ ಶಿರವ೦ ಮೇಲಕ್ಕೆ ತ್ತಿನೋಡಲು ಅದ್ಭುತವಾದೊಂದು 
ತೇಜಃಪು೦ಜವು ಕಾಣಿಸಿತು. ಆಗ ಇದು ಕರಾಳರಾಕ್ಷಸನ ಮಾಯೆಯೆಂದು ಚಕಿತನಾಗಿ 
ಕೋಪೋದ್ರೇಕದಿ೦ದ ಯುದ್ಧಕ್ಕೆ ಸಿದ್ಧನಾಗಿ ಬಿಲ್ಲುಬಾಣಗಳನ್ನೂ ಚಕ್ರ ಮಹಾಚಕ್ರ ಕಾಲಚಕ್ರ 
ಮುಂತಾದ ಅನೇಕಾನೇಕ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿದನು. ಇವುಗಳೆಲ್ಲವೂ ಸಮುದ್ರದಲ್ಲಿ 
ಬೀಳುವ ಅನೆಕಲ್ಲಿನಂತೆ ಆ ತೇಜೋಮ೦ಡಲದಲ್ಲಿ ಮಾಯವಾದವು. ಈ ಭೀಕರ ಸ್ಥಿತಿಯನ್ನು 
ನೋಡಿ ಲಕ್ಷ್ಮಣನು ಮೂರ್ಛಿತನಾಗಿ ತಕ್ಷಣವೇ ನೆಲಕ್ಕುರುಳಿದನು. ಶ್ರೀರಾಮನು 
ಭಯದಿಂದಾಕುಲನಾಗಿ ಭೂಮಿಗೆ ಮೊಣಕಾಲುಗಳನ್ನೂರಿ ಕಣ್ಣುಗಳನ್ನು ಮುಚ್ಚಿಕೊಂಡು 
ಉಚ್ಚಸ್ವರದಿ೦ದ ಶಿವಸಹಸ್ರನಾಮಗಳನ್ನುಚ್ಚರಿಸುತ್ತ ನಾನಾವಿಧ ಸ್ತೋತ್ರಗಳಿ೦ದ ಪ್ರಾರ್ಥಿಸಿ 
ಧ್ಯಾನನಿರತನಾಗಿರುವಲ್ಲಿ ಮತ್ತೊಂದುಸಾರಿ ಸಿಡಿಲಿನಂತೆ ಅತಿಭೀಕರವಾದೊ೦ದು ಧ್ವನಿಯು 
ಕೇಳಿಸಿತು. ಭೂಮಿಯು ಗಡಗಡನೆ ನಡುಗಿತು. ಗಿರಿಗಳು ಕಂಪಿಸಿದವು. ದಶದಿಶೆಗಳು 
ಮೊಳಗಿದವು. ದೇವತೆಗಳು ಅಂತರಿಕ್ಷರೊಳು ಪುಷ್ಪವೃಷ್ಟಿಯ೦ ಸುರಿಸಿದರು. ಶ್ರೀರಾಮನು 
ಧ್ಯಾನವ೦ ಪೂರೈಸಿ ಕರವ ಜೋಡಿಸಿ ಮೆಲ್ಲಮೆಲ್ಲನೆ ಮೇಲಕ್ಕೇಳುವಷ್ಟರಲ್ಲಿ ವೃಷಭಾರೂಢನಾದ, 
ಭಾನುಕೋಟಿಪ್ರಕಾಶನಾದ ಶಿವನು ಪ್ರತ್ಯಕ್ಷನಾಗಿ ಸಮಾಧಾನಗೊಳಿಸಿ, ವರವ ನೀಡಿ 
ಜಯಸಾಧಕಗಳಾದ ಪಾಶುಪತಾದಿ ದಿವ್ಯಾಸ್ತ್ರಗಳನ್ನು ಅನುಗ್ರಹಿಸಿ 

ಭಕ್ತಿಯೋಗೋ ಮಯಾ ಪ್ರೋಕ್ತ ಏವಂ ಕುರು ರಘೂತ್ತಮ | 

ಸರ್ವಕಾಮಪ್ರದಾನೃತ್ತಃ ಕಿಮನ್ಯತ್‌ಜ್ಞಾತುಮಿಚ್ಛಸಿ | | 

ಅರ್ಥ:- ಎಲೈ ಶ್ರೀರಾಮನೇ! ಈಗ ನಿನಗೆ ಭಕ್ತಿಯೋಗವನ್ನುಉಪದೇಶ ಮಾಡಿರುವೆನು. 
ಇನ್ನುನೀನೇನನ್ನಪೇಕ್ಷಿಸುವೆಯೆ೦ದು ಈಶ್ವರನು ಕೇಳಲು 

ಭಗವಾನ್‌ ಮೋಕ್ಷಮಾರ್ಗೋತಯಂ ಶ್ವಯಾ ಸಮ್ಯಗುದಾಹೃತಃ | 

ತತ್ರಾಧಿಕಾರಿಣ೦ ಬ್ರೂಹಿ ತತ್ರಮೇ ಸ೦ಶಯೋ ಮಹಾನ್‌ || 


ಅರ್ಥ:- ಓ ದೇವದೇವನಾದ ಪರಮೇಶ್ಚರನೇ, ಲೋಕಕ೦ಟಕನಾದ ರಾವಣನನ್ನು 
ಜಯಿಸುವ ಮಹಾಸ್ತ್ರಗಳನ್ನೂ ಅದಕ್ಕೆ ತಕ್ಕ ಸೇನಾಬಲವನ್ನೂ ಅನುಗ್ರಹಿಸಿ ಮೋಕ್ಷಮಾರ್ಗವನ್ನು 
ಉಪದೇಶಮಾಡಿರುವೆ. ಇನ್ನುಆ ಮೋಕ್ಷಕ್ಕಧಿಕಾರಿಗಳಾರೆ೦ಬುದನ್ನು ತಿಳಿಯಲಪೇಕ್ಷಿಸುವೆನೆಂದು 
ಪ್ರಾರ್ಥಿಸಲು. ಅದಕ್ಕೆ ಈಶ್ವರನು-- 

ಬಹುನಾತ್ರ ಕಿಮುಕ್ತೇನ ಯಸ್ಯ ಭಕ್ತಿಶ್ಶಿವಾರ್ಚನೇ | 

ಸ ಏವಾತ್ರಾಧಿಕಾರೀ ಸ್ಯಾನ್ನಾನ್ಯಚಿತ್ತಃ ಕಥ೦ ಚ ನ || 

ಅರ್ಥ:- ಎಲ್ಕೆ ರಾಮನೇ! ಬಹಳ ಹೇಳಿ ಪ್ರಯೋಜನವಿಲ್ಲ ಯಾವನು 
ಧೃಡಮನಸ್ಸಿನಿಂದ ಶಿವಾರಾಧನೆಯಲ್ಲಿ ಭಕ್ತಿಯುಳ್ಳವನಾಗಿರುವನೋ ಅವನೇ 
ಮೋಕ್ಷಾಧಿಕಾರಿಯೆಂದು ಹೇಳಿ 

ಜಡಾಂಧೋ ಬಧಿರೋ ಮೂಕೋ ನಿಶ್ಶೌಚಃ ಕರ್ಮವರ್ಜಿತಃ | 

ಅಜ್ಞೋಪಹಾಸೋಆಭಕ್ತಶ್ಚ ಭೂತಿರುದ್ರಾಕ್ಷಧಾರಣೇ || 

ಅರ್ಥ:- ಬುದ್ಧಿಯಿಲ್ಲದವನು, ಕಣ್ಣಿಲ್ಲದವನು, ಕಿವಿಯಿಲ್ಲದವನು, ಮಾತಿಲ್ಲದವನು, 
ವಿಹಿತಕರ್ಮಾಚರಣೆಯಿಲ್ಲದವನು, ದೈವಭಕ್ತಿಯಿಲ್ಲದವನು, ಅಪಹಾಸಕನು, 
ವಿಭೂತಿರುದ್ರಾಕ್ಷಗಳಲ್ಲಿ ನಿಷ್ಠೆಯಿಲ್ಲದವನು ಮುಂತಾದವರು ಮೋಕ್ಷಕ್ಕಧಿಕಾರಿಗಳಲ್ಲ. 

ಲಿಂಗಿನೋ ಯಶ್ಚವಾ ದ್ವೇಷ್ಟಿ ತೇ ನೈವಾತ್ರಾಧಿಕಾರಿಣಃ || 

ಅರ್ಥ:- ಯಾರು ಶಿವಲಿಂಗಧಾರಿಗಳನ್ನು ದ್ವೇಷಿಸುವರೋ, ಅವರು ಮೋಕ್ಷವಿದ್ಯೆಗೆ 
ಅಧಿಕಾರಿಗಳಾಗುವುದಿಲ್ಲವು. 


ಪುರಾಣಗಳು- ಲಿಂಗಧಾರಣ 


“ಮಹಾಜನೋ ಯೇನ ಗತಸ್ಪಪಂಥಾಃ” 

ಶಾಸ್ತ್ರಜ್ಞರೂ, ತಪೋನಿಷ್ಠರೂ, ಜ್ಞಾನವೃದ್ಧರೂ, ಆದ ಮಹಾಜನರು ಪೂರ್ವಕಾಲದಿ೦ದ 
ಯಾವ ಮಾರ್ಗವನ್ನನುಸರಿಸಿರುತ್ತಾರೆಯೋ ಆ ಮಾರ್ಗವನ್ನೇ ಎಲ್ಲರೂ ಅನುಸರಿಸಬೇಕೆಂಬ 
ಲೋಕನ್ಯಾಯಾನುಸಾರವಾಗಿ ಹಿಂದೆ ಇಂತಹ ಶಿವಲಿಂಗವನ್ನು ಯಾರು ಯಾರು 
ಕ೦ಠಾದ್ಯುತ್ತಮಾ೦ಗಗಳಲ್ಲಿ ಧರಿಸಿಯೂ, ಆರಾಧಿಸಿಯೂ, ಯಾವ ಯಾವ ಫಲವನ್ನು 
ಪಡೆದರೆಂಬುದನ್ನು ವ್ಯಾಸಮಹರ್ಷಿಗಳು ರಚಿಸಿರುವ ಲೈಂಗ್ಯಪುರಾಣದಲ್ಲಿ ಸ್ಪಷ್ಟವಾಗಿ 
ಹೇಳಲ್ಪಟ್ಟಿದೆ 

ಕಶ್ಯಪಾತ್ರಿಭರದ್ದಾಜಗೌತಮಾದ್ಯಾ ಮಹರ್ಷಯಃ | 

ಧಾರಯಂತಿ ಸದಾ ಲಿಂಗಮುತ್ತಮಾಂಗೇ ವಿಶೇಷತಃ | | 

ನಾರಾಯಣೋಪಪಿ, ಭಗವಾನ್‌ ದೇವಾ ಬ್ರಹ್ಮಾದಯೋತನಘಾಃ | 

ಧಾರಯಂತ್ಯುತ್ತಮಾಂಗೇಷು ಶಿವಲಿಂಗಮನಾಮಯಮ್‌ || 

ಲಕ್ಷ್ಮೀಸರಸ್ವತೀಮುಖ್ಯಾಸ್ವಲಲಾಟೋರ್ದ್ವದೇಶಕೇ | 

ಧಾರಯಂತ್ಯಪ್ರಮಾದೇನ ಲಿಂಗಂ ತ್ರಿಭುವನೇಶ್ಚರಮ್‌ || 

(ಲಿ೦ಗಪುರಾಣ) 

ಅರ್ಥ:- ಮಹಾತಪಸ್ವಿಗಳಾದ ಕಶ್ಯಪ, ಅತ್ರಿ ಭರದ್ವಾಜ, ಗೌತಮ ಮುಂತಾದ 
ಮಹರ್ಷಿಗಳೂ, ಶಿವಲಿಂಗವನ್ನು ತಮ್ಮ ಉತ್ತಮಾ೦ಗದಲ್ಲಿ ಎಡೆಬಿಡದೆ ಧರಿಸಿರುತ್ತಾರೆ. ಮತ್ತು 
ಷಡ್ಗುಣೈಶ್ಚರ್ಯಶಾಲಿಗಳಾದ ನಾರಾಯಣನು, ಚತುರ್ಮುಖ, ಬ್ರಹ್ಮನೂ, ಇಂದ್ರಾದಿ 
ಅಷ್ಟದಿಕ್ಟಾಲಕರೂ ಭವರೋಗವಿನಾಶಕವಾದ ಶಿವಲಿಂಗವನ್ನು ತಮ್ಮ ಉತ್ತಮಾಂಗಗಳಲ್ಲಿ 
ಧರಿಸಿರುತ್ತಾರೆ. ಮತ್ತು ಲಕ್ಷ್ಮೀದೇವಿಯ, ಸರಸ್ವತೀದೇವಿಯು, ಶಚೀದೇವಿಯು ಮುಂತಾದ 
ಮಹಾಶಕ್ತಿಯರು ತ್ರಿಭುವನಾಧಿಪತಿಯಾದ ಶಿವಲಿಂಗವನ್ನು ಬಹು ಎಚ್ಚರಿಕೆಯಿಂದ ತಮ್ಮ ತಮ್ಮ 
ಹಣೆಗಳ ಮೇಲ್ಬಾಗದಲ್ಲಿ ಧರಿಸಿರುತ್ತಾರೆ 
ಸ್ಕಾ೦ದಪುರಾಣದ ಶಂಕರಸಂಹಿತೆಯಲ್ಲಿ- 

ಉರಸ್ಕಲೇ ಹರಿರ್ಲಿ೦ಗ೦ ಧೃತ್ವಾ ಮೂರ್ದ್ದಿ ಪಿತಾಮಹಃ | 


ಲಿಂಗಸ್ಥಂ ಮಾಂ ಸಮಾರಾಧ್ಯ ಸ್ವಂ ಸ್ವಂ ಪದಮವಾಪತುಃ | |೪೩ || 

ಮಲ್ಲಿಂಗಂ ಮಸ್ತಕಾದ್ಯಂಗೇ ಧೃತ್ವಾ ಶಕ್ರಪುರೋಗಮಾಃ | 

ದೇವಾ ಮಾಂ ಲಿಂಗಮಧ್ಯಸ್ಥಂ ಪೂಜ್ಯಸ್ತಂ ಸ್ವಂ ಪದಂ ಯಯುಃ | |೪೪ || 

ಲಕ್ಷ್ಮೀಸರಸ್ವತೀಮುಖ್ಯಾದೇವ್ಯೋ ಮಲ್ಲಿಂಗಮಾದರಾತ್‌ | 

ಧೃತ್ವಾ ನಿಜಾ೦ಗೇ ತಲ್ಲೀನಭಾವಾ ಜಗ್ಗು ಪರಂ ಸುಖಮ್‌ ||೪೫ | | 

(ಸ್ವಾಂದ ಶ.ಸಂ. ಆ. ಆ೪) 

ಅರ್ಥ:- ಶಿವಲಿಂಗವನ್ನು ವಿಷ್ಣುವು ವಕ್ಷಸ್ಥಲದಲ್ಲಿಯೂ, ಬ್ರಹ್ಮನು ಶಿರಸ್ಸಿನಲ್ಲಿಯೂ 
ಧರಿಸುತ್ತ ಆ ಲಿ೦ಗಮೂರ್ತಿಯಲ್ಲಿ ನೆಲೆಸಿರುವ ನನ್ನನ್ನು ಯಾವಾಗಲೂ ಪೂಜಿಸುತ್ತಿದ್ದುದರಿಂದ 
ವಿಷ್ಣುಪದವಿಯನ್ನೂ ಬ್ರಹ್ಮಪದವಿಯನ್ನೂ ಪಡೆದರು. ಇಂದ್ರಾದಿದೇವತೆಗಳು ಶಿವಲಿಂಗವನ್ನು 
ಮಸ್ತಕಕ೦ಠ ಉರಸ್ಕಲಾದಿ ಉತ್ತಮಾ೦ಗಗಳಲ್ಲಿ  ಧರಿಸುತ್ತ ಯಾವಾಗಲೂ 
ಪೂಜಿಸುತ್ತಿರುವುದರಿ೦ದ ಇಂದ್ರಾದಿ ತಮ್ಮ ತಮ್ಮ ಪದವಿಗಳನ್ನು ಪಡೆದರು. ಲಕ್ಷ್ಮೀ ಸರಸ್ವತೀ 
ಮುಂತಾದ ದೇವಿಯರು ಆ ಶಿವಲಿಂಗಮೂರ್ತಿಯನ್ನು ತಮ್ಮ ಅಂಗಗಳಲ್ಲಿ ಧರಿಸಿ ಆ 
ಲಿ೦ಗದಲ್ಲಿಯೇ ಲೀನವಾದ ಮನಸ್ಸುಳ್ಳರಾದುದರಿ೦ದ ನಿರತಿಶಯವಾದ ಸುಖವಂ ಪಡೆದರು. 


ಸಿದ್ಧಾಂತಶಿಖಾಮಣಿಯಲ್ಲಿ 

ಬ್ರಹ್ಮವಿಷ್ಣಾದಯೋ ದೇವಾ ಮುನಯೋ ಗೌತಮಾದಯಃ | 

ಧಾರಯಂತಿ ಸದಾ ಲಿಂಗಮುತ್ತಮಾಂಗೇ ವಿಶೇಷತಃ || 

ಲಕ್ಷ್ಮಾದಿಶಕ್ತಯಸ್ಪರ್ವಾಶ್ಶಿವಭಕ್ತಿವಿಭಾವಿತಾಃ | 

ಧಾರಯಂತ್ಯಲಿಕಾಗ್ರೇಷು ಶಿವಲಿಂಗಮಹರ್ನಿಶಮ್‌ || 

ಅರ್ಥ:- ಬ್ರಹ್ಮವಿಷ್ಣು ಮು೦ತಾದ ದೇವತೆಗಳೂ ಗೌತಮಾದಿ ಮಹರ್ಷಿಗಳೂ, 
ಲಕ್ಷ್ಮೀಸರಸ್ವತ್ಯಾದಿ ಶಕ್ತಿಯರೂ, ಶಿವಭಕ್ತಿ ಪರಾಯಣರಾಗಿ ಯಾವಾಗಲೂ ತಮ್ಮ ತಮ್ಮ 
ಉತ್ತಮಾ೦ಗಗಳಲಿ ಶಿವಲಿ೦ಗವನ್ನುಧರಿಸುತ್ತಾರೆ೦ದು ರೇಣುಕ ಭಗವತ್ಪಾದರು ಹೇಳಿರುತ್ತಾರೆ. 
ಬ್ರಹ್ಮಕೈವರ್ತದಲ್ಲಿ-- 

ರೌದ್ರಂ ಸಮಭ್ಯರ್ಚ್ಯ ಹಿ ಲಿ೦ಂಗಮಾದೌ | 

ಶಿಲಾಮಯಂ ಚಾರುಹರಿಸ್ಸ್ವಭಕ್ಕಾ || 


ಸುದುರ್ಲಭಂ ವೈಷ್ಣವಮಾದ್ಯಮಗ್ರ್ಯ | 

ಮವಾಪ್ತವಾನೇಷ ಪರಂ ಪದಂ ತತ್‌ || 

ಅರ್ಥ:- ಹರಿಯು ಶಿಲಾಮಯವಾದ ಲಿಂಗವನ್ನು ಭಕ್ತಿಯಿ೦ದಾರಾಧಿಸಿ ಯಾರಿಂದಲೂ 
ಶಕ್ಕವಾಗದಿರುವ ಜಗದ್ರಕ್ಷಣದ ಕರ್ತೃತ್ವವನ್ನು ವಹಿಸಿ ವಿಷ್ಣು ಸಂಬಂಧವಾದ ಶ್ರೇಷ್ಠ ಪದವಿಯನ್ನು 
ಪಡೆದನು. 
ಆದಿತ್ಯಪುರಾಣದಲ್ಲಿ-- 

ಬ್ರಹ್ಮಾಪೂಜಯತೇ ನಿತ್ಯಂ ಲಿಂಗಂ ಶೈಲಮಯಂ ಶುಭಮ್‌ | 

ತಸ್ಯ ಸ೦ಪೂಜನಾದೇವ ಪ್ರಾಪ್ತಂ ಬ್ರಹ್ಮತ್ವಮುತ್ತಮಮ್‌ | | 

ಶಕ್ರೋಪಿ ದೇವರಾಜೇಂಡ್ರೋ ಲಿಂಗಂ ಮಣಿಮಯಂ ಶುಭಮ್‌ | 

ಭಕ್ತ್ಯಾ ಪೂಜಯತೇ ನಿತ್ಯಂ ತೇನ ಶಕ್ರತ್ವಮಾಪ್ತವಾನ್‌ | | 

ಇಂದ್ರನೀಲಮಯಂ ಲಿಂಗಂ ವಿಷ್ಣುಃ ಪೂಜಯತೇ ಸದಾ | 

ವಿಷ್ಣುತ್ವಂ ಪ್ರಾಪ್ತವಾ೦ಸ್ತೇನ ವೈಕು೦ಠ೦ ಚ ಸನಾತನಮ್‌ | | 

ಸೋಮೋ ಮುಕ್ತಾಮಯಂ ಲಿಂಗಂ ಧನದೋ ಹೈಮಲಿಂಗಕಮ್‌ | 

ವಾಯುಃ ಪಿತ್ತಲಜ೦ ಲಿಂಗಂ ವಸವಃ ಕಾ೦ಸ್ಕಲಿ೦ಗಕಮ್‌ | | 

ಅಶ್ವಿನೌ ಮರುತಶ್ಚೈವ ಸ್ಥಾಟಿಕಂ ಲಿ೦ಂಗಮಾದರಾತ್‌ | 

ದಿವಾಕರಸ್ತಾಮ್ರಮಯಂ ಪನ್ನಗಾಸ್ತು ಪ್ರವಾಳಕಮ್‌ || 

ಅಸುರಾಃ ಕಾರ್ಷಜ೦ ಲಿಂಗಂ ಪಿಶಾಚಾಸ್ತ್ರಪುಜ೦ ತಥಾ | 

ಏವಂ ದೇವಾಸಗಂಧರ್ವಾಸ್ಮಯಕ್ಷೋರಗರಾಕ್ಷಸಾಃ | | 

ಪೂಜಯಂತಿ ಸದಾ ಲಿ೦ಗಮೀಶಾನ೦ ಸುರನಾಯಕಮ್‌ || 

ಅರ್ಥ:- ಚತುರ್ಮುಖಬ್ರಹ್ಮನು ಪ್ರತಿದಿವಸವೂ ಶಿಲಾಮಯವಾದ ಶಿವಲಿಂಗವನ್ನು 
ಆರಾಧಿಸಿ ಜಗತ್ಸೃಷ್ಟಿಕರ್ತೃತ್ವವನ್ಹೂ ದೇವತಾ ಸಾರ್ವಭೌಮನಾದ ದೇವೇಂದ್ರನು 


ನಿಲ" 
ರತ್ಸ್ನಮಯವಾದ ಶಿವಲಿಂಗವನ್ನು ಆರಾಧಿಸಿ ಸ್ವರ್ಗಾಧಿಪತ್ಯವನ್ನೂ ವಿಷ್ಣುವು 
ಇಂದ್ರನೀಲಮಯವಾದ ಲಿಂಗವನ್ನು ಆರಾಧಿಸಿ ಜಗದ್ರಕ್ಷಣ ಕರ್ತೃತ್ವನನ್ನೂ ಚಂದ್ರನು 
ಮುಕ್ತಾಮುಯವಾದ ಲಿಂಗವನ್ನಾರಾಧಿಸಿ ಜಗತ್ತನ್ನು ಬೆಳಗುವ ಭಾರವನ್ನೂ ಕುಬೇರನು 


ಸುವರ್ಣಮಯವಾದ ಲಿಂಗವನ್ನಾರಾಧಿಸಿ ನವನಿಧಿಯ ಆಧಿಪತ್ಯವನ್ನೂ ಪಡೆದರು. ಮತ್ತು 


ವಾಯುದೇವನು ಪಿತ್ತಲ (ಹಿತ್ತಾಳೆ) ಮಯವಾದ ಲಿಂಗವನ್ನೂ ಅಷ್ಟವಸುಗಳು ಕಾಂಸ್ಕ (ಕಂಚು) 
ಲಿಂಗಗಳನ್ನೂ ಅಶ್ವಿನೀ ದೇವತೆಗಳು ಮತ್ತು ಇತರ ದೇವತೆಗಳು ಸ್ಪಟಿಕಲಿಂಗಗಳನ್ನೂ 
ಸೂರ್ಯನು ತಾಮ್ರಲಿ೦ಗವನ್ನೂ ನಾಗೇಂದ್ರನು ಹವಳದ ಲಿಂಗವನ್ನೂ ಅಸುರರು ಕಾರ್ಷಜ 
(ಮತ್ತಿಮರ) ಲಿಂಗವನ್ನೂ ಪಿಶಾಚಿಗಳು ತ್ರಪು (ಸೀಸ) ಲಿಂಗವನ್ನೂ ಪೂಜಿಸುತ್ತ ತಮ್ಮ ತಮ್ಮ 
ಸ್ಥಿರಪದವಿಗಳನ್ನು ಪಡೆದರು. ಯಕ್ಷಗ೦ಧರ್ವರಾಕ್ಷಸ ಉರಗಾದಿ ಸಕಲದೇವದಾನವರು 
ದೇವೋತ್ತಮನಾದ ಶಿವನನ್ನು ಆರಾಧಿಸುತ್ತಿರುವರು. 


ಪಾರಾಶರಪುರಾಣದಲ್ಲಿ-- 

ರೌದ್ರಂ ಲಿಂಗಂ ಮಹಾ ವಿಷ್ಣುರ್ಭಕ್ಕಾ ಶುದ್ಧಂ ಶಿಲಾಮಯಮ್‌ | 

ಚಾರು ಚಿತ್ರಂ ಸಮಭ್ಯರ್ಚ್ಯ ಲಬ್ಧವಾನುತ್ತಮಂ ಪದಮ್‌ || 

ಅರ್ಥ:- ಜಗದ್ರಕ್ಷಣಶೀಲನಾದ ಮಹಾವಿಷ್ಣುವು ಭಕ್ತಿಯಿಂದ ಶಿಲಾಮಯವಾದ 
ಲಿಂಗವನ್ನು ಪೂಜಿಸಿದ್ದರಿ೦ದ ಉತ್ತಮವಾದ ಪದವಿಯನ್ನು ಪಡೆದನು. 


ಭಾರತ ದ್ರೋಣಪರ್ವದಲ್ಲಿ-- 

ದೇವದೇವಸ್ತಚಿಂತ್ಯಾತ್ಕಾಾಯ್ಯೋ ವಿಷ್ಣುರವ್ಯಯಃ | 

ಸರ್ವರೂಪಂ ಭವಂ ಜ್ಞಾತ್ವಾ ಲಿ೦ಂಗೇ5ರ್ಚಯತಿ ತಂ ಪ್ರಭುಮ್‌ | 

ತಸ್ಕಿನ್ನಭ್ಯಧಿಕಾಂ ಪ್ರೀತಿಂ ಕರೋತಿ ವೃಷಭದ್ವಜಃ || 

ಅರ್ಥ:- ನಾಶರಹಿತನೂ ಅಜೇಯನೂ, ದೇವೋತ್ತಮನೂ, ಅತಿಸೂಕ್ಷ್ಮನೂ, 
ಅಚಿ೦ತ್ಯಸ್ವರೂಪನೂ ಆದ ವಿಷ್ಣುವು ಭವಶಬ್ದವಾಚ್ಯನಾದ ನಿಗ್ರಹಾನುಗ್ರಹಕರ್ತನಾದ 
ಶಿವಲಿಂಗವನ್ನಾರಾಧಿಸಿದ್ದರಿ೦ದಲೇ ವೃಷಭಧ್ವಜನಾದ ಪರಮೇಶ್ಚರನೊಲಿಮೆಯನ್ನು ಪಡೆದನು. 


ಕೂರ್ಮ ಪುರಾಣದಲ್ಲಿ; 
ಬ್ರಹ್ಮಣಸೃಷ್ಟಿಕರ್ತ್ಯೃತ್ವಂ ವಿಷ್ಣೋರ್ದಾನವಮರ್ದನಮ್‌ | 
ಸ್ವರ್ಗಾಧಿಪತ್ಯಮಿಂದ್ರಸ್ಯ ಶಿವಲಿಂಗಸ್ಯ ಪೂಜನಾತ್‌ | | 


ಅರ್ಥ:- ಬ್ರಹ್ಮನು ಶಿವಲಿಂಗವನ್ನು ಪೂಜಿಸಿದ್ದರಿ೦ದ ಜಗತ್ತನ್ನು ನಿರ್ಮಿಸುವ 
ಸಾಮರ್ಥ್ಯವನ್ನೂ ವಿಷ್ಣುವು ಸಕಲ ರಾಕ್ಷಸರನ್ನು ಸಂಹರಿಸುವ ಶಕ್ತಿಯನ್ನೂ ಇಂದ್ರನು 
ದೇವತಾಸಾರ್ವಭೌಮನೆನಿಸಿ ಸ್ಫರ್ಗಲೋಕಾಧಿಪತ್ಯವನ್ನೂಪಡೆದರು. 

ಶಂಕಾ:- ಆದರೆ ಬ್ರಹ್ಮವೈವರ್ತ, ಆದಿತ್ಯಪುರಾಣ ಮಹಾಭಾರತ ಮುಂತಾದ 
ಗ್ರಂಥಗಳಲ್ಲಿ ವಿಷ್ಣ್ಯಾದಿ ದೇವದಾನವರು ಶಿವಲಿಂಗವನ್ನು ಪೂಜಿಸುತ್ತಿದ್ದರೆಂದು 
ಹೇಳಲ್ಪಟ್ಟಿದೆಯಲ್ಲದೆ ಶಿವಲಿಂಗವನ್ನು ದೇಹದಲ್ಲಿ ಧರಿಸುತ್ತ ಹಸ್ತವೆಂಬ ಕರಪೀಠದಲ್ಲಿಟ್ಟು 
ಪೂಜಿಸುತ್ತಿದ್ದರೆಂದು ಹೇಳಲ್ಪಟ್ಟಿಲ್ಲ ಆದುದರಿಂದ ಭೂಮಿಯಲ್ಲಿ ಪ್ರತಿಷ್ಠಿತವಾದ 
ಸೋಮನಾಥಲಿಂಗ, ಮಲ್ಲಿಕಾರ್ಜುನಲಿಂಗ, ಕೇದಾರೇಶ್ವರಲಿಂಗ ಮುಂತಾದ 
ಪುರಾಣಪ್ರಸಿದ್ಧ್ಗಗಳಾದ  ಜ್ಯೋತಿರ್ಲಿಂಗಗಳನ್ನು ಪೂಜಿಸುತ್ತಿದ್ದರೆಂದಾಗಲಿ. ಅಥವಾ 
ಇಂದ್ರನೀಲಸ್ಥಟಿಕಾದಿ ಶಿವಲಿಂಗಗಳನ್ನು ದಾರು ರಜತ ಸುವರ್ಣಾದಿ ಪೀಠಗಳ ಮೇಲಿರಿಸಿ 
ಪೂಜಿಸುತ್ತಿದ್ದರೆಂದಾಗಲಿ ಹೇಳಬಹುದೇ ಹೊರತು ಸದಾ ದೇಹದಲ್ಲಿ ಧರಿಸಿಕೊಂಡು 
ನಿಯಮದಿಂದ ಹಸ್ತಪೀಠದಲ್ಲಿ ಪೂಜಿಸುತ್ತಿದ್ದರೆ೦ದು ಹೇಳಲಾಗುವುದಿಲ್ಲ. 

ಸಮಾಧಾನ:- ಲಿಂಗಪುರಾಣ, ಸ್ಕಾಂದಪುರಾಣ, ಸಿದ್ಧಾಂತ ಶಿಖಾಮಣಿ ಮುಂತಾದ 
ಹಿಂದೆ ಹೇಳಲ್ಪಟ್ಟಿ ಗ್ರಂಥಗಳಲ್ಲಿ ಬ್ರಹ್ಯ ವಿಷ್ಣು ಇಂದ್ರಾದಿ ದೇವತೆಗಳು ಲಕ್ಷ್ಮೀ ಸರಸ್ಪತಿ ಮುಂತಾದ 
ಶಕ್ತಿಯರೂ, ಶಿವಲಿಂಗವನ್ನು ಉತ್ತಮಾಂಗಗಳಲ್ಲಿ ಧರಿಸಿರುವರೆಂದೂ, ಕರಪೀಠಗಳಲ್ಲಿ 
ಪೂಜಿಸುತ್ತಿರುವರೆ೦ದೂ ಹೇಳಲ್ಪಟ್ಟಿರುವುದನ್ನು ಪರಿಶೀಲಿಸಿದರೆ ಬ್ರಹ್ಮವೈವರ್ತ, ಆದಿತ್ಯಪುರಾಣ, 
ಮಹಾಭಾರತಾದಿ ವಚನಗಳಲ್ಲಿ ಸಾಮಾನ್ಯವಾಗಿ ಲಿ೦ಗಪೂಜೆಯನ್ನು ಹೇಳಿದ್ದರೂ ಮೇಲಣ 
ವಾಕ್ಯಗಳನ್ನನುಸರಿಸಿ ಹಸ್ತಪೀಠದಲ್ಲಿಟ್ಟು ಪೂಜಿಸುತ್ತಿದ್ದರೆಂದೂ ಕ೦ಠಾದಿ ಸ್ಥಾನಗಳಲ್ಲಿ 
ಧರಿಸುತ್ತಿದ್ದರೆಂದೂ ಏಕವಾಕ್ಯತೆಯನ್ನು ಕಲ್ಪಿಸಬೇಕಲ್ಲದೆ ಸುವರ್ಣಾದಿ ಪೀಠಗಳಲ್ಲಿಟ್ಟು 
ಪೂಜಿಸುತ್ತಿರಲಿಲ್ಲವೆ೦ದು ದೃಢಪಡುವುದರಿಂದ ವಿಷ್ಣು ಬ್ರಹ್ಮಾದಿ ಸಕಲ ದೇವತೆಗಳೂ ಲಿ೦ಗವ೦ 
ಧರಿಸಿದ್ದರೆ೦ಬ ಅರ್ಥವು ನಿಶ್ಚಿತವಾಗುವುದು. 
ಇದಲ್ಲದೆ-- 

ಈಶ್ವರಂ ತಮಹಂ ವಂದೇ ಯಸ್ಯ ಲಿಂಗಮಹರ್ನಿಶಮ್‌ | 

ಯಜಂತೇ ಸಹಭಾರ್ಯಾಭಿರಿಂದ್ರಜ್ಯೇಷ್ಠಾ ಮರುದ್ಗಣಾಃ | | 

(ಬ್ರಹ್ಮಾಂಡ ಪುರಾಣ ಚಿದಂಬರ ಸಂಹಿತೆ) 


ಅರ್ಥ:- ಇಂದ್ರಾದಿ ದೇವತೆಗಳು ತಮ್ಮತಮ್ಮ ಪತ್ನಿಯರೊಡಗೂಡಿ ಎಡಬಿಡದೆ 
ರಾತ್ರಿಹಗಲು ಯಾವ ಪರಶಿವಮೂರ್ತಿಯಾದ ಲಿಂಗವನ್ನು ಧರಿಸಿರುತ್ತಾರೆಯೋ ಅಂತಹ 
ಶಿವಲಿಂಗವನ್ನು ನಮಸ್ಕರಿಸುವೆನು. 

ಎ೦ದು ಬ್ರಹ್ಮಾಂಡಪುರಾಣದ ಚಿದಂಬರಸಂಹಿತೆಯಲ್ಲಿ ಹೇಳಿರುವುದರಿಂದ ಇಂದ್ರಾದಿ 
ದೇವತೆಗಳು ಶಿವಲಿ೦ಗವನ್ನುಧರಿಸಿದ್ದರೆ೦ದು ಸ್ಪಷ್ಟವಾಗುತ್ತದೆ. ಈ ಶ್ಲೋಕದಲ್ಲಿರುವ “ಯಜಂತೇ” 
ಎಂಬ ಧಾತುವಿಗೆ ಧರಿಸುತ್ತಾರೆಂಬ ಅರ್ಥವು “ಯಜ ದೇವಪೂಜಾಸ೦ಗತಿಕರಣದಾನೇಷು” 
ಎಂಬ ಪಾಣಿನೀಯ ಧಾತುಪಾಠದಲ್ಲಿ “ಸಂಗತಿಕರಣ” ಎಂಬುದೊಂದು ಅರ್ಥವನ್ನು 
ಅ೦ಗೀಕಾರಮಾಡಿರುತ್ತಾರೆ. ಈ ಸ೦ಗತಿಕರಣವು ಸ೦ಬ೦ಧ ರೂಪವಾದುದರಿ೦ದ ದೇವತೆಗಳು 
ಅವಿಭಾಜ್ಯ ಸಂಬಂಧದಿಂದ ಶಿವಲಿಂಗವನ್ನು ಧರಿಸಿರುತ್ತಾರೆಂಬ ಅರ್ಥವು ನಿಶ್ಚಯವಾಗುವುದು. 

ಶಂಕಾ:- ಆದರೆ ಈ ಶ್ಲೋಕದಲ್ಲಿ ಬಂದಿರುವ “ಯಜಂತೇ” ಎಂಬ ಧಾತುವಿಗೆ 
ದೇವಪೂಜಾಪರವಾದ ಅರ್ಥವೂ ಸಹ ಹೇಳಲ್ಬಟ್ಟಿರುವುದರಿ೦ದ ಆ ಇಂದ್ರಾದಿ ದೇವತೆಗಳು 
ಸುವರ್ಣ ರಜತ ದಾರು ಮುಂತಾದ ಬಾಹ್ಯಪೀಠಗಳ ಮೇಲೆ ರತ್ನಮಯಾದಿ ಲಿಂಗಗಳನ್ನಿಟ್ಟು 
ಪ್ರಾತರಾದಿ ಒಂದೊಂದು ಸಮಯಗಳಲ್ಲಿ ಗಂಧಾದಿ ಪೂಜಾದ್ರವ್ಯಗಳನ್ನು ಧರಿಸುತ್ತಿರಬೇಕೆಂಬ 
ಅರ್ಥವೂ ಸಹ ಆಗುತ್ತಿರುವಲ್ಲಿ ಇಂತಹ ಕಾದಾಚಿತ್ಕ (ಒಂದೊಂದು ಕಾಲ) ಸಂಬಂಧವನ್ನುಬಿಟ್ಟು 
ಅವಿಭಾಜ್ಯ (ರಾತ್ರಿ ಹಗಲೂ) ಸಂಬಂಧದಿಂದ ದೇಹದಲ್ಲಿ ಧರಿಸತಕ್ಕುದೆಂಬ ಅರ್ಥವನ್ನೇಕೆ 
ಅಂಗೀಕರಿಸಬೇಕು? 

ಸಮಾಧಾನ:- ಈಶ್ವರಂ........... ಮರುದ್ಗಣಾಃ || ಎ೦ಬ ಚಿದಂಬರ ಸಂಹಿತೆಯ 
ಶ್ಲೋಕದಲ್ಲಿ “ಯಜಂತೇ” ಎ೦ಬ ಕ್ರಿಯಾಪದವಿರುವುದಲ್ಲದೆ “ಅಹರ್ನಿಶ೦” ಎಂಬುದೊಂದು 
ಪದವು ಸಹ ಇರುವುದು. ಇಲ್ಲಿ “ಅಹಳ” ಪದವು ಸಂಪೂರ್ಣವಾಗಿ ಹಗಲೆಂಬ ಅರ್ಥವನ್ನೂ 
“ನಿಶಾ” ಪದವು ಸಂಪೂರ್ಣವಾಗಿ ರಾತ್ರಿಯೆ೦ಬ ಅರ್ಥವನ್ನೂ ಕೊಡುತ್ತವೆ. ಇಂತಹ ಅಹರ್ನಿಶಾ 
ಶಬ್ದಗಳು “ಯಜಂತೇ” ಎ೦ಬ ಪದದ ಯಜಧಾತುವಿನಲ್ಲಿ ವಿಶೇಷಣ ಸಂಬಂಧದಿಂದ 
ಅನ್ವಯಿಸುವುದರಿಂದ ಹಗಲು ರಾತ್ರಿ ಎ೦ಬ ಕಾಲಭೇದವಿಲ್ಲದೆ ಎಲ್ಲಾ ಕಾಲಗಳಲ್ಲಿಯೂ 
ಇಷ್ಟಲಿಂಗವನ್ನು ಅವಿಭಾಜ್ಯಸಂಬಂಧದಿಂದ (ವಿಚ್ಛಿತ್ತಿಯಿಲ್ಲದೆ) ಧರಿಸಿರಬೇಕೆಂಬ ಅರ್ಥವು 
ಸಿದ್ಧವಾಗುತ್ತದೆ. ಹೊರಗಣ ಪೀಠಗಳ ಮೇಲಿಟ್ಟು ಒಂದೊ೦ದು ಶುಭದಿವಸಗಳಲ್ಲಿ 


೦ಎ ಹ 


ಲ 


ಸವಿತ್ರಹಸ್ತದಿ೦ದ ಪೂಜಿಸುವುದೆ೦ಬ ಕಾದಾಚಿತ್ಕಸ೦ಬ೦ಧವನ್ನುಕಲ್ಪಿಸಲು ಅವಕಾಶವಿಲ್ಲ 


೩ 


ಹ 


ಶಂಕಾ: “ಯಜಂತೇ” ಎಂಬ ಧಾತುವಿಗೆ ದೇವಪೂಜಾರೂಪವಾದ ಈ 
ಅರ್ಥವನ್ನಂಗೀಕರಿಸದೆ ಸಂಗತಿಕರಣ (ಧಾರಣ) ರೂಪವಾದ ಅರ್ಥವನ್ನಂಗೀಕರಿಸುವುದರಿಂದ 
ಅಹರ್ನಿಶಾಕಾಲಿಕತ್ವವು (ಸದಾ ಲಿಂಗವನ್ನು ದೇಹದಲ್ಲಿ ಧರಿಸುವುದು) ಸಿದ್ಧವಾದರೂ ಆಗಲಿ; 
ಅದರೆ ಕ೦ಠಾದಿ ಉತ್ತಮಾ೦ಗಗಳಲ್ಲಿ ಅವಿಭಾಜ್ಯಸಂಬಂಧದಿಂದ ಲಿಂಗವನ್ನು ಧರಿಸಿರಬೇಕೆಂಬ 
ಅರ್ಥವು ಹೇಗೆ ಸಿದ್ಧವಾದೀತು? “ಯಜಂತೇ” ಎಂಬ ಕ್ರಿಯಾಪದಕ್ಕೆ ಅಂತರಂಗದಲ್ಲಿ 
(ಮನಸ್ಸಿನಲ್ಲಿ), ಅಹೋರಾತ್ರಿಗಳಲ್ಲಿ ಎಡೆಬಿಡದೆ ಅವಿಚ್ಚಿನ್ನವಾಗಿ ಶಿವಲಿಂಗವನ್ನು 
ಧ್ಯಾನಿಸಬೇಕೆಂಬ ಅರ್ಥವನ್ನು ಮಾಡಬಹುದಲ್ಲವೆ? | 

ಸಮಾಧಾನ:- ಆ ಶ್ಲೋಕದಲ್ಲಿ ಬಂದಿರುವ “ಯಜಂತೇ” ಎಂಬ ಧಾತುವಿಗೆ ಹಾಗೆ 
ಅಂತರ್ಧಾರಣ ಪರವಾಗಿ ಅರ್ಥಮಾಡಲವಕಾಶವಿಲ್ಲ ಏಕೆಂದರೆ-ಈ ಶ್ಲೋಕದಲ್ಲಿ 
ಅಂಥದೊಂದು “ಅ೦ತಃ” ಎ೦ಬ ಅರ್ಥವುಳ್ಳ ಪದವಾವುದೂ ಬಂದಿರುವುದಿಲ್ಲ. ಹಾಗೆ ಬಾರದೆ 
ಇದ್ದರೂ ಅಂತರ್ಧಾರಣರೂಪವಾಗಿ ಅರ್ಥಮಾಡುವುದಕ್ಕಾಗಿ ಇಲ್ಲದಿರುವ “ಅಂತಃ” ಎಂಬ 
ಪದವನ್ನು ಸೇರಿಸಿಕೊಳ್ಳುವುದಾದರೆ ಆಗ ಅಧ್ಯಾಹಾರ ದೋಷವು ಪ್ರಾಪ್ತವಾಗುತ್ತದೆ. ಮತ್ತು 
“ಮಲ್ಲಿಂಗ೦ ಮಸ್ತಕಾದ್ಯಂಗೇ ಧ್ಯತ್ವಾಶಕ್ರಪುರೋಗಮಾಃ” ಇತ್ಯಾದಿ ಕಂಠ ಮಸ್ತಕಾದಿ 
ಸ್ಥೂಲಾಂಗಗಳಲ್ಲಿ ಲಿಂಗಧಾರಣವನ್ನು ವಿಧಾನಮಾಡುವ ಶಂಕರಸಂಹಿತಾ ಮುಂತಾದ 
ಗ್ರಂಥಗಳಿಗೆ ವಿರೋಧವು ಸ೦ಭವಿಸಬೇಕಾಗುವುದು. ಆದುದರಿಂದ “ಯಜಂತೇ” ಎ೦ಬ 
ಕ್ರಿಯಾಪದವು ಬಹಿರ್ಲಿಂಗಧಾರಣಪರವೆ೦ದು ಹೇಳುವುದೇ ಉತ್ತಮ ಪಕ್ಷವು. 


ಶಿವಾಗಮಗಳು-ಲಿಂಗಧಾರಣೆ 


ಹೀಗೆ ಯಾವಜ್ಜೀವವೂ ಶರೀರದಲ್ಲಿ ಶಿವಲಿಂಗವನ್ನು ಧರಿಸಬೇಕೆಂದೂ, 
ಹಸ್ತಪೀಠದಲ್ಲಿರಿಸಿ ಪೂಜಿಸುತ್ತಿರಬೇಕೆಂದೂ, ಕೆಲವು ಆಗಮ ವಚನಗಳನ್ನು ಹಿಂದೆ 
ಉದಾಹರಿಸಿರುತ್ತೇವೆ. ಇದರಂತೆ ಕಾಮಿಕಾದಿವಾತುಲಾಂತಗಳಾದ ಇಪ್ಪತ್ತೆಂಟು 
ಶೈವಾಗಮಗಳಲ್ಲಿಯೂ ಲಿಂಗಧಾರಣವು ಹೇಳಲ್ಪಟ್ಟಿರುತ್ತದೆ. 

ಶಂಕಾ:- ಹಾಗಾದರೆ ನೀವು ಹೇಳುವಂತೆ ಅಂಗದಲ್ಲಿ ಲಿಂಗಧಾರಣವೂ ಹಸ್ತದಲ್ಲಿ 
ಪೂಜೆಯೂ ಆಗಮಗಳಲ್ಲಿ ಹೇಳಲ್ಬಟ್ಟಿರಬಹುದು. ನಾವು ಆಗಮಗಳನ್ನೇ 
ಪ್ರಮಾಣವಚನಗಳೆಂದು ಒಪ್ಪುವುದಿಲ್ಲ ಇಂಥ ಅಪ್ರಮಾಣಗಳಾದ ಆಗಮಗಳಲ್ಲಿ 
ಲಿಂಗಧಾರಣವು ಹೇಳಲ್ಪಟ್ಟ ಮಾತ್ರದಿಂದ ನೀವು ಹೇಳುವ ಬಹಿರ್ಲಿಂಗಧಾರಣವೂ, 
ಹಸ್ತಪೀಠಾಧಿಕರಣಕ ಪೂಜೆಯೂ, ಹೇಗೆತಾನೆ ಸಿದ್ಧವಾದೀತು? 

ಸಮಾಧಾನ:- ಆಗಮಗಳು ಒಂದಲ್ಲ ಎರಡಲ್ಲ ಅಸಂಖ್ಯಾತಗಳಾಗಿವೆ. ಅವುಗಳಲ್ಲಿ 
ಶೈವಾಗಮಗಳೂ, ವೈಷ್ಣವಾಗಮಗಳೂ, ಬೌದ್ಧಾಗಮಗಳೂ, ಜೈನಾಗಮಗಳೂ ಇರುತ್ತವೆ. 
ಇವುಗಳೆಲ್ಲಾ ಅಪ್ರಮಾಣವೋ ಅಥವಾ ಶಿವನಿಂದ ಹೇಳಲ್ಪಟ್ಟ ಕಾಮಿಕಾದಿ ವಾತುಲಾ೦ತವಾದ 
ಇಪ್ಪತ್ತೆಂಟು ಆಗಮಗಳು ಮಾತ್ರ ಅಪ್ರಮಾಣಗಳೋ ಎಂಬ ವಿಕಲ್ಪಗಳುದಿಸುವುವು. ಎಲ್ಲಾ 
ಆಗಮಗಳೂ ಅಪ್ರಮಾಣಗಳೆಂದು ಹೇಳುವುದಾದರೆ; 

“ನ ಗಾಯತ್ರ್ಯಾಃ ಪರಂ ಮ೦ತ್ರ೦' 'ಅಘೋರಾನ್ನಾಪರೋ 

ಮಂತ್ರೋ | ನಾಸ್ತಿ ತತ್ತ್ವಂ ಗುರೋಃ ಪರಮ್‌” 

ಗಾಯತ್ರೀ ಮಂತ್ರಕ್ಕಿಂತ ಶ್ರೇಷ್ಠವಾದ ಮಂತ್ರವಿಲ್ಲ. (ವೇದಮಾತಾ ಚ ಗಾಯತ್ರೀ) 
ಅಘೋರಮಂತ್ರಕ್ಕಿಂತ ಶ್ರೇಷ್ಠವಾದ ಮಂತ್ರವಿಲ್ವ ಗುರುವಿಗಿಂತ ಶ್ರೇಷ್ಠ ತತ್ವ್ವವಿಲ್ಲ' ವೆಂದು 
ಹೇಳಲ್ಪಟ್ಟಿರುವುದರಿ೦ದ ಖಗಾದಿ ವೇದಗಳಿಗೆ ಮಾತೃಸ್ವರೂಪವಾದ ಗಾಯತ್ರ್ಯಾದಿ ಮಂತ್ರಗಳ 
ಅನುಷ್ಠಾನ ಪುರಶ್ಚರಣಗಳನ್ನು ಅವಶ್ಯವಾಗಿ ಅನುಷ್ಠಿಸಬೇಕಾಗಿರುತ್ತದೆ. ಮತ್ತು ಜನನ, ಜೀವನ, 
ತಾಡನ, ಬೋಧನ, ಅಭಿಷೇಕ, ವಿಮಲೀಕರಣ, ಆಪ್ಯಾಯನ, ಕರ್ಷಣ, ದೀಪನ, ಗುಪ್ತಿ ಎಂಬ 
ಹತ್ತು ಮಂತ್ರ ಸ೦ಸ್ಕಾರಗಳೂ, ನಮಃ ಸ್ವಾಹಾ ವಷಟ್‌, ವೌಷಟ್‌, ಹುಂ, ಫಟ್‌ ಎಂದು 
ಹೃದಯಾದಿ ಸ್ಥಾನಗಳಲ್ಲಿ ನ್ಯಾಸಮಾಡಬೇಕಾದ ಮಂತ್ರಗಳ ಆರು ಪಲ್ಲವಗಳೂ ಆಗಮಗಳಲ್ಲಿ 


ಹೇಳಲ್ಪಟ್ಟಿವೆ. ಪಲ್ಲವಗಳೇ ಮಂತ್ರಕ್ಕೆ ಪಾದಗಳು, ಪ್ರಣವವೇ ಶಿರಸ್ಸು ಇ೦ತಹ ಮಂತ್ರಾಂಗಗಳಾದ 
ಶಿರಃಪಾದಾದಿಗಳಿಲ್ಲದ ಮಂತ್ರವು ಫಲಕೊಡುವುದಿಲ್ಲ ಆಯಾಯ ಮಂತ್ರ ದ್ರಷ್ಟರಾದ 
ಯಷಿಗಳನ್ನು ಶಿರಸ್ಸಿನಲ್ಲಿಯೂ, ಆಯಾಯ ಮಂತ್ರಗಳ ಛಂದಸ್ಸನ್ನು ಮುಖದಲ್ಲಿಯೂ, 
ಆಯಾಯ ಮಂತ್ರಗಳ ದೇವತೆಗಳನ್ನು ಹೃದಯದಲ್ಲಿಯೂ, ಮಂತ್ರಗಳ ಬೀಜಶಕ್ತಿಗಳನ್ನು 
ಆಧಾರದಲ್ಲಿಯೂ, ಕೀಲಕವನ್ನು ಪಾದಗಳಲ್ಲಿಯೂ ನ್ಯಾಸಮಾಡತಕ್ಕದು. ಹೀಗೆ ನ್ಯಾಸಮಾಡದೆ 
ಜಪಿಸುವ ಮಂತ್ರವು ಮೂಕಮಂತ್ರವೆಂದೂ, ಆಸನಶುದ್ಧಿಯಿಲ್ಲದೆ ಜಪಿಸುವ ಮಂತ್ರವು ಸುಪ್ತ 
ಮಂತ್ರವೆಂದೂ, ಪಲ್ಲವವಿಲ್ಲದೆ ಜಪಿಸುವ ಮಂತ್ರವು ನಗ್ನ ಮಂತ್ರವೆಂದೂ ಶಿರಸ್ಲಿಲ್ಲದೆ ಜಪಿಸುವ 
ಮಂತ್ರವು ಮೃತಮಂತ್ರವೆಂದೂ, ಗುರುವಿನಿಂದ ಉಪದೇಶ ಪಡೆಯದೆ ಜಪಿಸುವ ಮಂತ್ರವು 
ನಿಷ್ಠಲವೆಂದೂ, ಖಷಿ ದೈವತ ಛಂದಸ್ಸುಗಳಿಲ್ಲದೆ ಜಪಿಸುವ ಮಂತ್ರವು ಭುಜಂಗ 
ಮಂತ್ರವೆಂದೂ, ದುಷ್ಟನಿಗುಪದೇಶಿಸಿದ ಮಂತ್ರವು ಮೃತಮಂತ್ರವೆಂದೂ, ಅಧಿಕಾಕ್ಷರದಿ೦ದ 
ಕೂಡಿ ಬೀಜಕೀಲಕಗಳಿಲ್ಲದ ಮಂತ್ರವು ನಿರ್ವೀರ್ಯ ಮಂತ್ರವೆಂದೂ ಹೇಳಿಸಿಕೊಳ್ಳುವುವು. 
ಇಂತಹ ಅಂಗವಿಕಲವಾದ ಶೂನ್ಯ ಮಂತ್ರಗಳನ್ನು ಜಪಿಸಬಾರದು, ಕೇಳಬಾರದು ಎಂದು 
ಆಗಮಗಳಲ್ಲಿ ಹೇಳಲ್ಪಟ್ಟಿದೆ. ಆಗಮಗಳು ಅಪ್ರಮಾಣವಾದರೆ ಅವುಗಳೆಲ್ಲಕ್ಕೂ ಫಲವಿಲ್ಲದೆ 
ಹೋಗಬೇಕು. ಇದಲ್ಲದೆ ಕಾಮಿಕ, ಯೋಗಜ, ಚಿಂತ್ಯ ಕಾರಣ, ಅಜಿತ, ದೀಪ್ರ ಸೂಕ್ಷ ಸಹಸ್ರ 
ಅಂಶುಮತ್‌, ಸುಪ್ರಭೇದ, ವಿಜಯ, ನಿಶ್ವಾಸ, ಸ್ವಾಯಂಭುವ, ಅನಲ, ವೀರ, ರೌರವ, 
ಮುಕುಟಿ, ವಿಮಲ, ಚ೦ದ್ರಜ್ಞಾನ, ಬಿಂಬ, ಪ್ರೋದ್ಗೀತ, ಲಲಿತ, ಸಿದ್ಧ ಸಂತಾನ, ಶರ್ವೋಕ್ರ 
ಪಾರಮೇಶ್ವರ, ಕಿರಣ, ವಾತುಲ ಎಂಬ ಇಪ್ಪತ್ತಿಂಟು ಶೈವಾಗಮಗಳಲ್ಲಿ ಮತ್ತು 
ವೇದವೇದಾ೦ತೋಪನಿಷತ್ತುಗಳಲ್ಲಿಯೂ ಹೇಳಲ್ಪಟ್ಟ ಧರ್ಮಗಳು ಮುಕ್ತಿಸಾಧನಗಳೆ೦ದು-- 

ಇತ್ಯಾಗಮೇಷು ವೇದೇಷು ವೇದಾ೦ತೋಪನಿಷತ್ಸು ಚ|| 

ಧರ್ಮಸ್ತು ಶಾಶ್ಚತಃ ಪ್ರೋಕ್ತೋ ಮುಕ್ತೇರ್ಮಾಹೇಶ್ವರೋ ಮಹಾನ್‌ || 
ಎಂದು ವೀರಾಗಮದಲ್ಲಿ ಹೇಳಲ್ಪಟ್ಟಿರುತ್ತದೆ. ಇಂತಹ ಪ್ರಸಿದ್ಧ ಆಗಮಗಳೆಲ್ಲ ಅಪ್ರಮಾಣವೆಂದು 
ಹೇಳುವುದಾದರೆ-- 

ಶಿವೇ ಶೈವಾಗಮೇ ಶೈವೇ ಧರ್ಮೇ ಶಿವಪರಿಗ್ರಹೇ | 

ಜ೦ಗಮೇ ಪ್ರಾಣಲಿಂಗೈಕ್ಯೇ ಶಿವಲಿಂಗಾರ್ಚನೇ ಗುಹ || 


ಶಿವಸ್ಥಾನೇಷು ಸರ್ವೇಷು ವಾರಾಣಸ್ಯಾದಿಕೇಷು ಚ | 


ವಿಪರೀತಾ ಭವೇದ್ದುದ್ಧಿಃ ಯಸ್ಯಸ್ಯಾತ್‌ ಸ ಬಹಿರ್ನರಕ | | 

ಶಿವನಿಂದಾಪರೋ ಮೂಢಃ ಶಿವಶಾಸ್ತ್ರವಿನಿ೦ದಕಃ | 

ತಸ್ಯನೋ ನಿಷ್ಕೃತಿರ್ದ್ಯಷ್ಟಾ ಕ್ಹಾಪಿ ಶಾಸ್ತ್ರೇಸಪಿ ಕೇನ ಚ| | 

ಅರ್ಥ:- ಎಲೈ ಷಣ್ಮುಖನೆ! ಶಿವನನ್ನೂ ಶಿವಾಗಮಗಳನ್ನೂ ಶಿವಧರ್ಮವನ್ನೂ 
ಶಿವಪರಿಗ್ರಹವನ್ನೂ ಪ್ರಾಣಲಿಂಗಧಾರಿಯಾದ ಜ೦ಗಮನನ್ನೂ ಲಿಂಗಾರ್ಚಕನನ್ನೂ 
ಶೈವಾಲಯಗಳನ್ನೂ. ಶಿವಕ್ಷೇತ್ರಗಳನ್ನೂ ದೂಷಿಸುವವರು ಬಹಿಷ್ಕೃತರಾಗುತ್ತಾರೆ. ಅವರಿಗೆ 
ಪ್ರಾಯಶ್ಚಿತ್ತವಿಲ್ಲ. ಅಪರಿಹಾರ್ಯವಾದ ಕೋಪಕ್ಕೆ ಭಾಗಿಯಾಗುತ್ತಾರೆ, ಎಂದು ಸ್ಕಾಂದಾದಿ 
ಪುರಾಣಗಳಲ್ಲಿ ಹೇಳಲ್ಪಟ್ಟಿರುತ್ತದೆ. ಇದಲ್ಲದೆ ಭೂಮಿಯಲ್ಲಿ ಸ್ಥಾವರಲಿಂಗವನ್ನು ಪ್ರತಿಷ್ಠಿಸುವ 
ಸಮಯದಲ್ಲಿಯೂ ಶಿವದೀಕ್ಷಾಸ೦ಸ್ಕಾರಪೂರ್ವಕ ಅಂಗದಲ್ಲಿ ಲಿಂಗವನ್ನು ಧರಿಸುವ 
ಸಮಯದಲ್ಲಿಯೂ, ಆ ಲಿಂಗಗಳಿಗೆ ಶಿಲಾತ್ಹಾದಿ ದೋಷ ನಿವಾರಣಾರ್ಥವಾಗಿ ಮಾಡಬೇಕಾದ 
ಹನ್ನೆರಡು ಸಂಸ್ಕಾರಗಳೂ, ಕುಂಡ ಮ೦ಟಪಾದಿ ನಿರ್ಮಾಣಕ್ರಿಯೆಗಳೂ ವಾಸ್ತು ಪೂಜಾ ಹವನಾದಿ 
ಕರ್ಮಗಳೂ ಅಧಃಪಟ್ಟಿಕಾದಿ ಆಜ್ಯಪ್ರತಾರಿಕಾಂತವಾದ ಲಿಂಗದ ಆಯಾಯ ಸ್ಥಾನಗಳಲ್ಲಿ 
ಮಾಡಬೇಕಾಗಿರುವ ಭುವನಾಧ್ವ, ತತ್ವ್ಯಾಧ್ವ ಕಲಾಧ್ವ ಮಂತ್ರಾಧ್ವ ಪದಾದ್ವ ವರ್ಣಾಧ್ವಗಳೆಂಬ 
ಷಡದ್ದ ಶುದ್ಧಿಗಳೂ ಪ್ರತಿಷ್ಠಾದಿ ಉತ್ಸವಾ೦ತವಾದ ಕರ್ಮಗಳೂ ಕಾಮಿಕಾಗಮ ಕಾರಣಾಗಮಗಳಲ್ಲಿ 
ವಿಶದವಾಗಿ ಹೇಳಲ್ಪಟ್ಟಿವೆ. ಇಂತಹ ಆಗಮಗಳ ಹೊರತು ಇನ್ನಾವ ಗ್ರ೦ಥಗಳಲ್ಲಾಗಲಿ, 
ಪುರಾಣಾದಿಗಳಲ್ಲಿ ಆಗಲಿ ಹೇಳಲ್ಪಟ್ಟಿಲ್ಲವಾದುದರಿಂದ ಇಂತಹ ಆಗಮಗಳನ್ನೆಲ್ಲಾ 
ಅಪ್ರಮಾಣಗಳೆಂದು ಹೇಳುವುದಾದರೆ ಸಕಲ ವೈದಿಕಜನರಿಗೂ ಆವಶ್ಯಕಗಳಾದ 
ಪ್ರತಿಷ್ಠಾದಿಕರ್ಮಗಳೇ ಇಲ್ಲದ೦ತಾಗಬೇಕಾಗುವುದು. 

ಮತ್ತು ವೀರಶೈವ ಮತಾಚಾರ್ಯರಾದ ನೀಲಕಂಠಶಿವಾಚಾರ್ಯರೆ ಮುಂತಾದವರು 
ತಾವು ರಚಿಸಿರುವ ಸೂತ್ರ ಭಾಷ್ಯಗಳಲ್ಲಿ ಪರಶಿವನಲ್ಲಿರುವ ಅಸಾಧಾರಣಗಳಾದ 
ಕಲ್ಯಾಣಗುಣಗಳನ್ನು ಪ್ರತಿಪಾದಿಸುವ ಅವಸರದಲ್ಲಿ 

ಸರ್ವಜ್ಞತಾ ತೃಪ್ತಿರನಾದಿಬೋಧ ಸ್ವತಂತ್ರತಾ ನಿತ್ಯಮಲುಪ್ತತಾ ಚ | 

ಅನ೦ತಶಕ್ತಿಶ್ಚ ವಿಭೋರ್ವಿಧಿಜ್ಞಾಃ ಷಡಾಹುರಂಗಾನಿ ಮಹೇಶ್ವರಸ್ಯ | | 

ಜ್ಞಾನಂ ವಿರಾಗತೈಶ್ವರ್ಯಂ ತಪಶ್ಯಕ್ತಿಃ ಕ್ಷಮಾ ಧೃತಿಃ | 

ಸೃಷ್ಟೃತ್ವಮಾತ್ಮಸ೦ಬ೦ಧೋಹ್ಯದಿಷ್ಠಾತೃತ್ವಮೇವ ಚ | | 


೨"ಟಲಿವ 


ಅವ್ಯಯಾನಿ ದಶೈತಾನಿ ನಿತ್ಯಂ ತಿಷ್ಠಂತಿ ಶಾ೦ಕರೇ | 

ಪರಶಿವನು ಸರ್ವಜ್ಞನು, ನಿತ್ಯತೃಪ್ತನು, ಅನಾದಿಬೋಧ ಸ್ವರೂಪನು ಸ್ವತಂತ್ರನು, 
ಅಲುಪ್ರಶಕ್ತಿಯುತನು, ಅನ೦ತಶಕ್ತಿಯುತನು ಎಂದು ಹೇಳಿ, ಜ್ಞಾನ, ವಿರಾಗ, ಐಶ್ವರ್ಯ, 
ತಪಶ್ಯಕ್ತಿ, ಕ್ಷಮಾ, ಧೃತಿ, ಸೃಷ್ಟಿಕರ್ತೃತ್ವ ಆತ್ಮಸ೦ಬ೦ಧ, ಅಧಿಷ್ಠಾತೃತ್ವ, ಅವ್ಯಯತ್ವ ಎಂಬ 
ನಾಶವಿಲ್ಲದ ಹತ್ತು ಧರ್ಮಗಳು ಆ ಪರಶಿವನಲ್ಲಿರುವವು ಎಂದು ಶಿವಾಗಮಗಳನ್ನು 
ಪ್ರಮಾಣವಚನಗಳನ್ನಾಗಿ ಉದಾಹರಿಸಿರುತ್ತಾರೆ. ಇದಲ್ಲದೆ-- 

ಶ್ರೀ ಶಂಕರಾಚಾರ್ಯರು ಪ್ರಪಂಚಸಾರಾದಿಗ್ರಂಥಗಳಲ್ಲಿ ತ್ರಯ೦ಬಕ ಷಡಕ್ಷರಾದಿ 
ಮಂತ್ರಗಳ ಅನುಷ್ಠಾನ ಪುನಶ್ನರಣಾದಿಗಳನ್ನು ಶೈವಾಗಮ ವಚನ ಪ್ರಮಾಣಾಧಾರದಿಂದ 
ತೋರಸಿರುತ್ತಾರೆ. ಎಲ್ಲ ಆಗಮಗಳೂ ಅಪ್ರಮಾಣಗಳೇ ಎಂದು ಹೇಳುವುದಾದರೆ ಇಂತಹ 
ಭಾಷ್ಕಕರ್ತರ ವಚನಗಳಿಗೆಲ್ಲಾ ವಿರೋಧವು೦ಟಾಗಬೇಕಾಗುವುದು. ತತ್ತ್ವಪ್ರಕಾಶಕರಾದ 
ಭಾಷ್ಕಕಾರರ ನುಡಿಗಳನ್ನು ಪುಸಿಯೆ೦ದು ಯಾರೂ ಹೇಳಬಾರದು. ಹಾಗೆ ಆಗಮಗಳು 
ಅಪ್ರಮಾಣಗಳಾಗಿದ್ದರೆ ಅವರೆ೦ದೂ ಉದಹರಿಸುತ್ತಿದ್ದಿಲ್ಲ ಇದರ೦ತೆ ವ್ಯಾಸ ಮನು ಮು೦ತಾದ 
ಮಹರ್ಷಿಗಳೂ ಆಗಮಗಳಿಗೆ ವಿಶೇಷವಾಗಿ ಪ್ರಾಮಾಣ್ಯವನ್ನು ಕೊಟ್ಟಿರುತ್ತಾರೆ. ಇನ್ನು 
ಬುದ್ಧಾದಿಗಳಿ೦ದ ಬರೆಯಲ್ಪಟ್ಟ ಆಗಮಗಳು ಮಾತ್ರ ಅಪ್ರಮಾಣಗಳೆ೦ದು ಹೇಳುವದಾದರೆ ಅದು 
ನಮಗೆ ಇಷ್ಟವೇ ಆಗಿದೆ. ಏಕೆ೦ದರೆ - ಒ೦ದು ಕಾಲದಲ್ಲಿ ವಿಷ್ಣುವು ಪ್ರಪ೦ಚರಕ್ಷಣೆಗಾಗಿ 
ಜಗನ್ಮೋಹಿನೀವೇಷವನ್ನು ಧರಿಸಿದರು. ರಾಮಾದ್ಯವತಾರಕಾಲಗಳಲ್ಲಿ ಜಗತ್ತನ್ನು 
ಮೋಹಪಡಿಸುವುದಕ್ಕಾಗಿ ಸೀತಾಲಕ್ಷ್ಮಣ ವಿಯೋಗದಿಂದುಂಟಾದ ಮೋಹವನ್ನು ವ್ಯಕ್ತ 
ಪಡಿಸಿದನು. ಬುದ್ಧಾವತಾರವನ್ನೆತ್ತಿ ವೇದವಿರುದ್ಧಗಳಾದ ಅನೇಕ ಆಗಮಗಳನ್ನು ರಚಿಸಿದರು. 
ಅಂತಹ ಆಗಮಗಳನ್ನು ಯಾವ ವೈದಿಕ ಮತಾನುಯಾಯಿಗಳೂ ಅಂಗೀಕರಿಸಿಲ್ಲ. 

ಏವಂ ಸ೦ಬೋಧಿತೋ ರುದ್ರೋ ಮಾಧವೇನ ಮುರಾರಿಣಾ | 

ಚಕಾರ ಮೋಹಶಾಸ್ತ್ರಾಣಿ ಕೇಶವೋಷಷಿ ಶಿವೇರಿತಃ | | 

ಅರ್ಥ:- ರುದ್ರನು ವಿಷ್ಣುಪ್ರೇರಿತನಾಗಿ ಜಗತ್ತನ್ನು ಮೋಹಪಡಿಸುವ ಶಾಸ್ತ್ರಗಳನ್ನು 
ರಚಿಸಿದನು. ವಿಷ್ಣುವು ರುದ್ರನಿ೦ದ ಪ್ರೇರಿತನಾಗಿ ಮೋಹಶಾಸ್ತ್ರಗಳನ್ನು ರಚಿಸಿದನು. ಅವುಗಳೇ 
ಕಾಪಾಲ, ಲಾಕುಲ, ಶಾಕ್ತ ಭೈರವಾದಿ ಮತಗಳೆನಿಸಿದವು. 

ನಿರ್ಮಿತಂ ಹಿ ಮಯಾ ಪೂರ್ವಂ ವ್ರತಂ ಪಾಶುಪತಂ ಶುಭಮ್‌ | 


ಗುಹ್ಯಾತ್‌ ಗುಹ್ಯತರ೦ ಸೂಕ್ಷ್ಮಂ ವೇದಸಾರ೦ ವಿಮುಕ್ತಯೇ || 

ಏಷ ಪಾಶುಪತಾಚಾರಃ ಸೇವನೀಯೋ ಮುಮುಕ್ಷುಭಿಃ | 

ಎ೦ಬ ಪ್ರಮಾಣಾನುಸಾರವಾಗಿ ವೇದಗಳ ಸಾರವೂ ಅತಿ ಸೂಕ್ಷ್ಮವೂ ಆದ 
ಪಾಶುಪತವ್ರತವನ್ನು ಈಶ್ವರನು ಬೋಧಿಸಿದನು. ರುದ್ರಾಕ್ಷ ಲಿಂಗಧಾರಣ ರೂಪವಾದ ಇಂತಹ 
ಪಾಶುಪತವ್ರತವನ್ನು ಮುಮುಕ್ಷುಗಳು ಅವಶ್ಯವಾಗಿ ಅನುಷ್ಠಿಸಬೇಕೆಂದು ಈಶ್ವರೋಕ್ತಿ 
ಇರುವುದರಿಂದ ಕಾಮಿಕಾದಿ ವಾತುಲಾ೦ತವಾದ ಇಪ್ಪತ್ತೆ೦ಟು ದಿವ್ಯಾಗಮಗಳು ವೈದಿಕರಿಂದ 
ಅ೦ಗೀಕರಿಸಲ್ಪಟ್ಟಿರುವುವು. 

ವಾಮಂ ಪಾಶುಪತಂ ಸೋಮಂ ಲಾಕುಲಂ ಚೈವ ಭೈರವಮ್‌ | 

ನ ಸೇವ್ಯಮೇತತೃಥಿತಂ ವೇದಬಾಹ್ಯಂ ತಥೇತರತ್‌ || 

ಯಾನಿ ಶಾಸ್ತ್ರಾಣಿ ದೃಶ್ಯಂತೇ ಯುಗೇಸಸ್ಮಿನ್ಹಿವಿಧಾನಿ ತು | 

ಶ್ರುತಿಸ್ಮೃತಿವಿರುದ್ಧಾನಿ ತೇಷಾಂ ನಿಷ್ಠಾ ಹಿ ತಾಮಸೀ || 

ಅರ್ಥ:- ವಾಮ, ಅವೈದಿಕ ಪಾಶುಪತ, ಸೋಮ, ಲಾಕುಲ, ಭೈರವ ಮುಂತಾದ 
ಮತಗಳು ವೇದಬಾಹ್ಯಗಳಾದುದರಿಂದ ಅವನ್ನನುಷ್ಠಿಸತಕ್ಕುದಲ್ಲ-ಶ್ರುತಿಸ್ಕೃತಿಗಳಿಗೆ 
ವಿರುದ್ಧಗಳಾದ ಆಗಮಗಳು ತಾಮಸಗಳಾದುದರಿ೦ದ ಪ್ರಮಾಣಗಳಲ್ಲ. 

ಹೀಗೆ ವೇದಾನುಕೂಲಗಳಾದ ಅನಂತ ಶೈವಾಗಮಗಳೂ, “ಸರ್ವಲಿಂಗ೦ ಸ್ಥಾಪಯತಿ” 
ಮುಂತಾದ ಶ್ರುತಿಗಳೂ ತತ್ವಮಸ್ಯಾದಿ ಮಹಾವಾಕ್ಯಗಳೂ, ಈಶ, ಕೇನ, ಕೈವಲ್ಯ ಕಾಲಾಗ್ದಿರುದ್ರ 
ಬೃಹದಾರಣ್ಯಕಾದ್ಯುಪನಿಷತ್ತುಗಳೂ ಲಿ೦ಗಧಾರಣ, ಲಿ೦ಗಾ೦ಗಸಾಮರಸ್ಯ ವಿಭೂತಿ, ರುದ್ರಾಕ್ಷ 
ಧಾರಣಗಳನ್ನು ವಿಧಿಸುವುದರಿಂದ ಮುಮುಕ್ಷುಗಳಾದ -ವೀರಶೈವರು ಕ್ರಮವಿಡಿದು 
ಗುರುವಿನಿಂದ ಶಿವದೀಕ್ಷೆಯ೦ ಪಡೆದು ಮಸ್ತಕಾದ್ಯುತ್ತಮಾ೦ಗಗಳಲ್ಲಿ ದೇಹವಿರುವವರೆಗೂ 
ಶಿವಲಿಂಗವ೦ ಧರಿಸುತ್ತ ತ್ರಿಕಾಲದೊಳಾಗಲಿ ದ್ವಿಕಾಲದೊಳಾಗಲಿ ಏಕಕಾಲದೊಳಾಗಲಿ 
ವಾಮಹಸ್ತನೆ೦ಂಬ ಸಿಂಹಾಸನದ ಮೇಲಿರಿಸಿ ಗ೦ಧಾಕ್ಷತೆಗಳಿ೦ದರ್ಚಿಸುತ್ತ ತ್ರಿವಿಧ ದೇಹ೦ಗಳಲ್ಲಿ 
ತ್ರಿವಿಧ ಲಿಂಗಗಳ ಸಿದ್ಧಿಯ೦ಪಡೆದು-- 

“ಏಕೇನ ಜನ್ಮನಾ ಮುಕ್ತಿರ್ವೀರಾಣಾ೦ ತು ಮಹೇಶ್ವರಿ” 
ಎಂಬ ಶಿವಾಗವು ವಾಕ್ಯಾನುಸಾರ ದುಃಖಕಾರಿಯಾದ ಭವಪಾಶದಿಂದ ಬಿಡುಗಡೆಯಾಗಿ 
ಶಿವಸಾಯುಜ್ಯವನ್ನುಪಡೆಯಬೇಕು. 


ಶ್ರೀಮಜ್ಜಗದ್ಗುರು ನಂದಿಕೇಶ್ವರ ಶಿವಾಚಾರ್ಯವಂಶಸಂಜಾತ ಮೈಸೂರು 
ಶ್ರೀಮನ್ಮಹಾರಾಜ ನಾಲ್ವಡಿ ಶ್ರೀ ಕೃಷ್ಣರಾಜೇಂದ್ರಾನುಗೃಹೀತ 
“ಪ೦ಡಿತರತ್ನಂ” ಬಿರುದಾಂಕಿತ ಶ್ರೀ ಚಾಮರಾಜೇಂದ್ರ 
ಸ೦ಸ್ಕೃತ ಮಹಾಪಾಠಶಾಲಾ ವೇದಾ೦ತಪ್ರೊಫೆಸರ್‌ 
ಆಸ್ಥಾನಮಹಾವಿದ್ದಾನ್‌ 
ಶಿರಸಿ ಗುರುಶಾ೦ತಶಾಸ್ತ್ರಿಯಿ೦ದ 
ಪ್ರಜೀತಮಾದ ಶ್ರೀ ನ೦ದಿಕೇಶ್ಚರ ವಿರಚಿತ 
ಲಿಂಗಧಾರಣಚಂದ್ರಿಕೆಯ ಕನ್ನಡ 
ಅನುವಾದದಲ್ಲಿ ಪೂರ್ವಭಾಗವು 
ಸಮಾಪ್ತವಾದುದು 


ನಮಃಶಿವಾಭ್ಯಾಮ್‌ 
ಲಿ೦ಗಧಾರಣ ಚಂದ್ರಿಕೆ 


ಉತ್ತರಾರ್ಧ 
ಭೂನಿಕ್ಷೇಪ (ಸಮಾಧಿ) ದ ಆವಶ್ಯಕತೆ 


ಶಂಕೆ:- ಇದುವರಿವಿಗೆ ವೇದಾಗವು ಸ್ಕೃತಿಪುರಾಣೇತಿಹಾಸಗಳ ಪ್ರಮಾಣದಿ೦ದಲೂ 
ಯುಕ್ಕನುಭವಗಳಿಂದಲೂ ಶಿವಲಿಂಗವನ್ನು ಕ೦ಠಾದ್ಯುತ್ತಮಾ೦ಗಗಳಲ್ಲಿ ಯಾವುದಾದರೊಂದು 
ಅಂಗದಲ್ಲಿ ಧರಿಸಿ ಹಸ್ತಪೀಠದಲ್ಲಿಟ್ಟು ಪ್ರತಿದಿವಸವೂ ಪೂಜಿಸಬೇಕೆಂದು ಸಿದ್ಧವಾಯಿತು. ಆದರೆ 
ಮೃತನಾದ ಬ್ರಾಹ್ಮಣನ ಶರೀರಕ್ಕೆ ದಹನವಿಧಿಯು ಹೇಳಲ್ಪಟ್ಟಿದೆಯಲ್ಲದೆ ಖನನವಿಧಿಯು 
(ಭೂನಿಕ್ಷೇಪ) ಯಾವ ಗ್ರಂಥಗಳಲ್ಲಿಯೂ ಹೇಳಲ್ಪಟ್ಟಿಲ್ಲ ಹೀಗೆ ಇರುವಲ್ಲಿ ಲಿಂಗಾಂಗಿಯಾದ 
ವೀರಶೈವನ ಮೃತದೇಹವನ್ನು ಭೂನಿಕ್ಷೇಪ ಮಾಡುವುದೆ೦ತು? 
ಸಮಾಧಾನ-- 

ಕರ್ದಮೇನ ಪ್ರಜಾ ಭೂತಾ ಮಯಿ ಸ೦ಭವ ಕರ್ದಮ || 

ಅನ್ವಯಾರ್ಥ--ಕರ್ದಮೇನ- ಪೃಥಿವಿಯಿ೦ದ, ಪ್ರಜಾಃ - ಪಶು ಪಕ್ಷಿ ಮಾನವಾದಿ 
ಸಮಸ್ತ ಜೀವರಾಶಿಗಳೂ, ಭೂತಾಃ - ಹುಟ್ಟಿದವು, ಆದುದರಿ೦ದ ಹೇ ಕರ್ದಮ- ಜಲಮಿಶ್ರವಾದ 
ಮೃಶ್ಚಿಂಡರೂಪವಾದ ಎಲೈ ಪ್ಯಥಿವಿಯೇ ಮಯಿ- ಕಾಲಪರಿಪಾಕದಿ೦ದ ಮರಣಹೊಂದಿದ ನನ್ನ 
ಶರೀರವನ್ನು ಸಮಾಧಿಯೆಂಬ ನಿನ್ನಗರ್ಭದಲ್ಲಿ ಇರಿಸಲಾಗಿ, ಸಂಭವ - ಮೃತ್ತಿಕೆಯಿ೦ದ ಆಚ್ಚಾದಿಸಿ 
ನನ್ನಸಕಲ ಪಾಪಗಳನ್ನುನಾಶಗೊಳಿಸಿ ಉತ್ತಮ ಲೋಕವನ್ನು ಹೊಂದಿಸು ಎಂದು ಯಗ್ದೇದದಲ್ಲಿ 
ಹೇಳಲ್ಪಟ್ಟಿದೆ. 

ಈ ಮಂತ್ರದಲ್ಲಿ ಕರ್ದಮ ಎ೦ಬ ಶಬ್ದವನ್ನು ಪ್ರಯೋಗಿಸಿದೆ. ನೀರಿನಿ೦ದ ಮಿಶ್ರವಾದ 
ಮಣ್ಣಿಗೆ ಕರ್ದಮ (ಕೆಸರು) ಎಂದು ಹೇಳುವರಲ್ಲದೆ ನೀರಿಲ್ಲದ ಬರೀ ಮಣ್ಣಿಗೆ ಕರ್ದಮನೆಂದು 
ಹೇಳುವುದಿಲ್ಲ ಇಲ್ಲಿ ಕರ್ದಮ ಶಬ್ದದಿಂದ ಪೃಥಿವಿ, ಅಪ್ಪು ತೇಜಸ್ವು ವಾಯು, ಆಕಾಶ ಎಂಬ 
ಪಂಚಮಹಾಭೂತಗಳು ಉಪಲಕ್ಷಿತಗಳಾಗಿವೆ. ಇವೆಲ್ಲ ಭೂತಗಳಿಗೂ ಪೃಥಿವಿಯೇ 


ಪ್ರಧಾನವಾದುದರಿ೦ದ ಉಪಾದಾನಕಾರಣವಾಗಿರುತ್ತದೆ. ಜಲ, ತೇಜ, ವಾಯು, ಆಕಾಶಗಳು 


ವಿಶೇಷಣಗಳಾಗಿರುವುದರಿ೦ದ ಸಹಕಾರಿಕಾರಣಗಳಾಗಿರುತ್ತವೆ. ಲೋಕದಲ್ಲಿ ಪ್ರತಿಯೊಂದು 
ಕಾರ್ಯವೂ ಸಹಕಾರಿಕಾರಣಗಳಿಲ್ಲದೆ ಪ್ರಧಾನವಾದ ಉಪಾದಾನಕಾರಣವೊಂದರಿಂದ 
ಸಿದ್ಧಿಸುವುದಿಲ್ಲ ಆದುದರಿಂದ ಜಲಾದಿಗಳ ಮಿಶ್ರವಿಲ್ಲದೆ ಕಠಿಣವಾದ ಪೃಥಿವಿಯೊ೦ದರಿಂದ 
ದೇಹವು ನಿರ್ಮಾಣವಾಗದು. ಅಂತಹ ಜಲಮಿಶ್ರವಾದ ಭೂದೇವಿಯನ್ನು ಕುರಿತು 
ಮೃತಪುರುಷನು ಪ್ರಾರ್ಥಿಸಿರುವನು. ಮತ್ತು ಪರಾಯತೋಕ್ತ ನಕ್ಷತ್ರೇಷ್ಟಿಯಲ್ಲಿ 

ಮಹೀಂ ದೇವೀಂ ವಿಷ್ಣುಪತ್ತೀಮಜೂರ್ಯಾಮ್‌ | 

ಪ್ರತೀಚೀಮೇನಾ೦ ಹವಿಷಾ ಯಜಾಮಃ | | 
ಎಂಬ ಮಂತ್ರವು ಮ್ಯತಶರೀರವನ್ನು ಭೂಮಿಯಲ್ಲಿ ನಿಕ್ಷೇಪ ಮಾಡಬೇಕೆಂದು ವಿಧಿಸುತ್ತದೆ. 
ಕರ್ತೃವಾದ ಪುರುಷನು ತನ್ನ ಇಷ್ಟಮಿತ್ರಬ೦ಧುಗಳಿ೦ದೊಡಗೂಡಿ ಮೃತಪುರುಷನ ಶರೀರವನ್ನು 
ಕ್ರಮದಿಂ ರಚಿಸಿದ ವಿಮಾನದಲ್ಲಿ ಕುಳ್ಳಿರಿಸಿ ವಾದ್ಯವೈಭವದೊಡನೆ ಸಮಾಧಿಯ ಬಳಿಗೈತಂದು 
ಮೃತದೇಹಕ್ಕೆ ಮಾಡಬೇಕಾದ ವಿಧ್ಯುಕ್ತಗಳಾದ ಅಪರಸಂಸ್ಥಾರಗಳನ್ನೆಸಗಿ, ಮೃತಶರೀರವನ್ನು 
ಮೆಲ್ಲನೆ ಸಮಾಧಿಯೊಳಗಿಳಿಸುವ ಸಮಯದಲ್ಲಿ ಈ ಮಂತ್ರವು ವಿನಿಯೋಗಿಸಲ್ಪಟ್ಟಿರುತ್ತದೆ. 
“ಅಜೂರ್ಯಾಂ ವಿಷ್ಣು ಪತ್ನೀಂ ಮಹೀಂ ದೇವೀಮ್‌” ವಿಷ್ಣುವಿನ ಭಾರ್ಯೆಯೆನಿಸಿರುವ 
ಪೂಜ್ಯಳಾದೀ ಭೂದೇವಿಯನ್ನು ಹವಿಷಾ- ಮೃತಪುರುಷನ ದೇಹವೆಂಬ ಹವೀಃಪ್ರದಾನದಿಂದ, 
ಯಜಾಮಃ- ಅರಾಧಿಸುವೆವು-- ಎಂದು ಮಂತ್ರದ ಅರ್ಥವು. ಯಜ್ಞದಲ್ಲಿ ಅಗ್ನಿದೇವತೆಗೆ 
ಸ್ಥಾಹಾಕಾರದಿ೦ದ ಕೊಡಲ್ಪಟ್ಟ ಆಜ್ಯಪುರೋಡಾಶಾದಿ ಹವಿರ್ದವ್ಯಗಳೂ ಆ ವೈದಿಕಾಗ್ನಿಗಳಲ್ಲಿಯೇ 
ವಿಲೀನ(ಅಡಕ)ವಾಗುವಂತೆ  ಮೃತಶರೀರವೂ ಒಂದು ಹವಿಸ್ನಾದುದರಿಂದ ಅದನ್ನು 
ಸಮಾಧಿಯಲ್ಲಿ ಗೋಪನ ಮಾಡದ ಹೊರತು ಆ ಮ್ಯತದೇಹವು ಮರೆಯಾಗದು. ಇದರಿಂದ 
ಮೃತದೇಹವನ್ನು ಭೂನಿಕ್ಷೇಪ ಮಾಡಬೇಕೆಂಬ ಅರ್ಥವ ನಿಶ್ಚಿತವಾಗುತ್ತದೆ. 

ಶಂಕಾ--ಶರೀರವು. ಪೃಥಿವಿ ಜಲ ಅಗ್ನಿ ವಾಯು ಆಕಾಶಗಳೆಂಬ 
ಪಂಚಭೂತಗಳಿಂದಾದುದರಿಂದ ಇದನ್ನು ಪಾ೦ಚಭೌತಿಕದೇಹವೆಂದು ಕರೆಯುತ್ತಾರೆ. ಇಂತಹ 
ಬೌತಿಕ ಶರೀರವು ಪಂಚತ್ಸ(ಮರಣ)ವನ್ನೆ ನಲು ಆಯಾಯ ಅಂಶಗಳು ಆಯಾಯ 
ಭೂತಗಳೊಳಗೆ ಸೇರಿಕೊಳ್ಳಬೇಕಲ್ಲದೆ ಪಂಚಾ೦ಶಗಳಿ೦ಂದ ಕೂಡಿದ ದೇಹವನ್ನು 
ಪೃಥಿವೀರೂಪವಾದ ಒಂದೇ ಭೂತದಲ್ಲಿ ವಿಲೀನಗೊಳಿಸುವುದೆಂತು? 


ಸಮಾಧಾನ--ದೇಹದಲ್ಲಿರುವ ಪಂಚಭೂತಾಂಶಗಳು ಬೇರೆ ಬೇರೆ 
ಪಂಚಮಹಾಭೂತಗಳಲ್ಲಿ ಸೇರುವುದು ನ್ಯಾಯವಾದುದು. ಈ ಪ೦ಚಭೂತಗಳೊಳಗೆ ಆಕಾಶ, 
ವಾಯು ಇವೆರಡೂ ಇಂದ್ರಿಯಗಳಿಗಗೋಚರಗಳಾದುದರಿ೦ದ ಇ೦ತಹ ಅಪ್ರತ್ಯಕ್ಷವಾದ 
ಆಕಾಶದೊಳು ಆಕಾಶಾ೦ಶವನ್ನೂ ವಾಯುವಿನೊಳು ವಾಯುವಿನ ಅಂಶವನ್ನೂ 
ಸೇರಿಸಲಳವಲ್ಲವು. ಇನ್ನು ಅಗ್ನಿ ಜಲ ಈ ಎರಡು ಭೂತಗಳು ಪ್ರತ್ಯಕ್ಷಗಳಾಗಿದ್ದರೂ 
ಪೃಥಿವಿಯಾಧಾರದಲ್ಲಿಯೇ ನಿಂತಿರುತ್ತವೆ. ಅಂತಹ ಸರ್ವಾಧಾರವಾದ ಪೃಥಿವಿಯಲ್ಲಿ 
ಮೃತದೇಹವನ್ನು ನಿಕ್ಷೇಪಮಾಡುವ ಮೂಲಕವಾಗಿ ಆಯಾಯ ಅಂಶಗಳನ್ನು ಆಯಾಯ 
ತತ್ವಗಳಲ್ಲಿ ಸೇರಿಸುವುದು ಉತ್ತಮವಾಗಿರುವುದು 

ಶರೀರಂ ಪಂಚಭೂತಾಖ್ಯಂ ತತ್ತ್ವಂ ತತ್ತ್ವೇನ ಯೋಜಯೇತ್‌ | 

ತತ್ರಾಪಿ ಪ್ಯಧಿವೀತತ್ತೇ ಯೋಜನ೦ ಮೋಕ್ಷಸಾಧನಮ್‌ || 

(ಪಾರಾಶರಸ್ಕೃತಿ) 

ಅರ್ಥ--ದೇಹವು ಪಂಚಭೂತಗಳಿಂದಾದುದರಿಂದ ಆಯಾಯ ತತ್ವ್ವಾಂಶಗಳನ್ನು 
ಆಯಾಯ ತತ್ತ್ವ್ವಾಂಶಗಳಲ್ಲಿಯೇ ಸೇರಿಸಬೇಕು. ಅದರಲ್ಲಿಯೂ ಪೃಠಿವೀತತ್ವದಲ್ಲಿ 
ಸೇರಿಸುವುದೇ ಮುಕ್ತಿಸಾಧನವೆಂದು ಸ್ಮೃತಿಕಾರರು ಭೂನಿಕ್ಷೇಪವನ್ನಂಗೀಕಾರಮಾಡಿರುತ್ತಾರೆ. 

ದಗ್ಗೇತಪಿ ದೇಹೇ ಪುನರಂಗಶೇಷೋ 

ನಿಕ್ಷಿಪ್ಯತೇತ ಸೌ ಭುವಿ ವಾ ಜಲೇವಾ | 

ತಸ್ಮಾದ್ವಿನಿಕ್ಷೇಪವಿಧಿರ್ಬಲೀಯಾನ್‌ 

ನಿಶ್ಶೇಷಭಾವಾದಪುನರ್ವಿಧಾನಾತ್‌ || 

(ಕೂರ್ಮಪುರಾಣ) 

ಅರ್ಥ:- ಮೃತದೇಹವು ಅಗ್ನಿಯಲ್ಲಿ ದಹಿಸಲ್ಪಟ್ಟಿರೂ, ರಕ್ತ ಮಾ೦ಸಮೂಳೆಗಳಲ್ಲಿಕೆಲವು 
ಅಂಶಗಳು ಸುಟ್ಟು ಭಸ್ಕವಾದರೂ, ಅಸ್ಥಿ ಮುಂತಾದ ಕೆಲವು ಅಂಶಗಳು ಹಾಗೆಯೇ 
ಉಳಿಯುತ್ತವೆ. ಪುನಃ ಆ ಅಸ್ಥ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ “ಪೃಥಿವೀಂ ಗಚ್ಛ” ಎಂಬ 
ಮಂತ್ರವನ್ನು ಉಚ್ಚರಿಸುತ್ತ ಭೂಮಿಯಲ್ಲಾಗಲಿ, ಗಂಗೆಯೊಳಾಗಲಿ ಹಾಕಬೇಕಾಗುವುದು. ಹೀಗೆ 
ಕೆಲವು ಅಂಶಗಳನ್ನು ಅಗ್ನಿಯಲ್ಲಿಯೂ, ಇನ್ನುಳಿದ ಅಂಶಗಳನ್ನು ಜಲದಲ್ಲಿಯೂ 
ಪೃಥಿವಿಯಲ್ಲಿಯೂ ಸೇರಿಸಬೇಕಾಗುವುದು. ಇದಕ್ಕಿಂತ ಖನನವಿಧಿಯನ್ನನುಸರಿಸಿ 


ಮೃತದೇಹವನ್ನು ಸರ್ವಭೂತಗಳಿಗೆ ಆಧಾರವಾದ ಪೃಥಿವಿಯೊಂದರಲ್ಲಿ 
ನಿಕ್ಷೇಪಮಾಡುವುದರಿಂದ ಎಲ್ಲಾ ಅಂಶಗಳೂ ನಿಶ್ಶೇಷವಾಗುತ್ತವೆ. ಆದುದರಿಂದ ಪುನಃ 
ಜಲಾದಿಗಳಲ್ಲಿ ಸೇರಿಸುವ ವಿಧಿಯನ್ನು ಅನುಸರಿಸಬೇಕಾಗಿಲ್ಲ ಇದರಿ೦ದ ಭೂನಿಕ್ಷೇಪವಿಧಿಯೇ 
ಬಲಿಷ್ಠವಾದುದೆಂದು ಕೂರ್ಮಪುರಾಣದಲ್ಲಿ ಹೇಳಲ್ಪಟ್ಟಿರುತ್ತದೆ. 

ಶಂಕೆ:-: ಓಹೋ, ಹಾಗಾದರೆ-ಶ್ರುತಿಸ್ಕೃತಿ ಪುರಾಣಗಳಲ್ಲೆಲ್ಲ ಮೃತದೇಹವನ್ನು 
ಭೂನಿಕ್ಷೇಪಮಾಡುವ ವಿಧಾನವೇ ಶ್ರೇಷ್ಠವಾದುದೆ೦ದು ಹೇಳುವುದಾದರೆ ಮೃತದೇಹವನ್ನು 
ದಹಿಸಬೇಕೆಂದು ಪಿತ್ಯಮೇಧಾದಿ ಪ್ರಕರಣದಲ್ಲಿ ಹೇಳಲ್ಪಟ್ಟ ಶ್ರುತ್ಯಾದಿಗಳಿಗೆಲ್ಲ ಗತಿಯೇ 
ಇಲ್ಲದಂತಾಯಿತಲ್ಲ? 

ಸಮಾಧಾನ- ಪಿತೃಮೇಧ ಪ್ರಕರಣದಲ್ಲಿ ದಹನವಿಧಾಯಕ ವಚನಗಳಿದ್ದರೂ 
ಅವುಗಳು ಲಿಂಗಧಾರಿಗಳಲ್ಲದ ದ್ವಿಜರನ್ನುದ್ದೇಶಿಸಿ ಹೊರಟಿರುವ ವಚನಗಳಾಗಿರುತ್ತವೆ. 
ಖನನವಿಧಾಯಕ ಶ್ರುತಿಸ್ಮೃತಿಗಳೆಲ್ಲ ಲಿಂಗಧಾರಿಗಳನ್ನುದ್ದೇಶಿಸಿ ಹೇಳಲ್ಪಟ್ಟ 
ವಚನಗಳಾಗಿರುತ್ತವೆಯೆಂದು ಅರ್ಥ ಸಂಕೋಚವನ್ನು ಮಾಡತಕ್ಕದ್ದು ಇಂತಹ 
ಸಂದೇಹವುಂಟಾದ ಸ್ಥಲದಲ್ಲಿ ಪೂರ್ವಮೀಮಾಂಸಾಕಾರರು “ಛಾಗಪಶುನ್ಯಾಯ”ವನ್ನು 
ತೋರಿಸಿ ಅರ್ಥಸ೦ಕೋಚಮಾಡಿದ್ದಾರೆ. ಈ ನ್ಯಾಯವು ಹಿಂದೆ (ಪು. ೨೩) ವಿವರಿಸಲ್ಪಟ್ಟಿರುತ್ತದೆ. 
ಹೀಗೆ ಅರ್ಥಸಂಕೋಚಮಾಡದಿದ್ದರೆ ದಹನವನ್ನು ವಿಧಿಸುವ ವಚನಗಳಿಗೂ ಖನನವನ್ನು 
ವಿಧಿಸುವ ವಚನಗಳಿಗೂ ಒಂದಕ್ಕೊಂದು ವಿರೋಧವು ಸಂಭವಿಸಿ ಎರಡು ವಾಕ್ಯಗಳೂ 
ಅಪ್ರಮಾಣಗಳಾಗುವುದರಿಂದ ಎರಡಕ್ಕೂ ಅವೈದಿಕತ್ವದೋಷವುಂಟಾಗುತ್ತದೆ. ಇಂತಹ 
ಸಂದರ್ಭದಲ್ಲಿ  ಪೂರ್ವಾಚಾರ್ಯರು ಪರಸ್ಪರ ವಿರುದ್ಧಾರ್ಥವುಳ್ಳ ಶ್ರುತಿಗಳಿಗೆ 
ಅರ್ಥಸ೦ಕೋಚನನ್ನು ಕಲ್ಪಿಸಿ ಸರ್ವ ಶ್ರುತಿಗಳಿಗೂ ಸಮನ್ವಯಮಾಡಿರುತ್ತಾರೆ. 

“ದ್ವಾ ಸುಪರ್ಣಾ ಸಯುಜಾ ಸಖಾಯಾ 

ಸಮಾನಂ ವೃಕ್ಷಂ ಪರಿಷಸ್ವಜಾತೇ | 

ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ಯ 

ನಶ್ನನ್ನನೋಭಿಚಾಕಶೀತಿ | |” 

“ದ್ವೇ ಬ್ರಹ್ಮಣೀ ವೇದಿತವ್ಯೇ ಪರಂ ಚಾಪರಂ ಚ” 


ಅನ್ವಯಾರ್ಥ:- ದ್ಹಾಸುಪರ್ಣಾ- ಜೀವಾತ್ಮ ಪರಮಾತ್ಮರೆಂಬ ಎರಡು ಪಕ್ಷಿಗಳು (ಸುಪಾ೦ 
ಸುಲುಕ್‌) ಎ೦ಬ ಶಾಸ್ತ್ರದಿ೦ದ ದ್ವಿವಚನದಲ್ಲಿ ಡಾದೇಶ ಬ೦ದಿದೆ. ಸಯುಜಾ - ಯಾವಾಗಲೂ 
ಕೂಡಿರುವವುಗಳಾಗಿ, ಸಖಾಯಾ-ಒಂದಕ್ಕೊಂದು ಸ್ನೇಹವುಳ್ಳವುಗಳಾಗಿ ಸಮಾನಂ ವ್ಯಕ್ಷಂ- 
ಒಂದೇ ಶರೀರವೆಂಬ ವೃಕ್ಷವನ್ನು ಪರಿಷಸ್ವಜಾತೇ-ಆಶ್ರಯಿಸಿಕೊಂಡಿರುತ್ತವೆ, ತಯೋಃ-ಆ 
ಎರಡು ಪಕ್ಷಿಗಳೊಳಗೆ, ಅನ್ಯಃ-ಜೀವಾತ್ಮನೆ೦ಬ ಒ೦ದು ಪಕ್ಷಿಯು, ಪಿಪ್ಪಲಂ-ಕರ್ಮಾನುಗುಣವಾದ 
ಸುಖದುಃಖರೂಪವಾದ ಫಲವನ್ನು ಸ್ಟಾದು-ಅಭಿರುಚಿಯಾಗಿ, ಅತ್ತಿ-ಅನುಭವಿಸುವುದು, ಅನ್ಯಃ- 
ಪರಮಾತ್ಮನೆಂಬ ಮತ್ತೊಂದು ಪಕ್ಷಿಯು ಅನಶ್ನನ್‌-ಅಂತಹ ಕರ್ಮಫಲವಾವುದನ್ನೂ 
ಅನುಭವಿಸದೆ, ಅಭಿಚಾಕಶೀಃ-ಎಲ್ಲಾ ಕಡೆಯಲ್ಲಿಯೂ ಬೆಳಗುತ್ತಿರುವುದು. 

ದ್ವೇ ಬ್ರಹ್ಮಣೀ-ಇಬ್ಬರು ಬ್ರಹ್ಮರಿರುತ್ತಾರೆ, ಪರಂ ಚಾಪರ೦ ಚ-ಅವುಗಳೊಳಗೆ ಒಂದು 
ಪರಮಾತ್ಮನೆ೦ತಲೂ ಇನ್ನೊಂದು ಜೀವಾತ್ಮನೆ೦ತಲೂ, ವೇದಿತವ್ಯೇ-ತಿಳಿಯತಕ್ಕುದು. 

ಈ ಶ್ರುತಿಗಳಲ್ಲಿ ಶರೀರವನ್ನು “ಊರ್ಧ್ವಮೂಲಮಧಶ್ಶಾಖಮಶ್ಚತ್ಥಂ ಪ್ರಾಹುಃ” ಎ೦ದು 
ಮೇಲುಭಾಗದಲ್ಲಿ ಬುಡವುಳ್ಳ ಕೆಳಭಾಗದಲ್ಲಿ ಕೊಂಬೆಗಳುಳ್ಳ ಲೋಕವಿಲಕ್ಷಣವಾದ 
ಅಶ್ವತ್ಥವೃಕ್ಷವನ್ನಾಗಿ ವರ್ಣಿಸಿರುತ್ತಾರೆ. ಹೀಗೆ ಜೀವಾತ್ಮಪರಮಾತ್ಮರು ಈ ಶರೀರವೆಂಬ 
ಅಶ್ವತ್ಥವೃತ್ತದಲ್ಲಿ ಪರಸ್ಪರ ಮೈತ್ರೀಭಾವದಿ೦ದ ಇರುತ್ತಾರೆ. ಇವರಲ್ಲಿ ಜೀವಾತ್ಮನು 
ಅವಿದ್ಯಾವೃತನಾದುದರಿಂದ ಕರ್ಮಾನುಗುಣವಾದ ಫಲವನ್ನು ಅನುಭವಿಸುವನು. ಪರಮಾತ್ಮನು 
ಅವಿದ್ಯಾರಹಿತನಾದುದರಿ೦ದ ಕರ್ಮಫಲವನ್ನನುಭವಿಸುವುದಿಲ್ಲವೆ೦ದು ಶ್ರುತಿಯು ಜೀವಾತ್ಮ 
ಪರಮಾತ್ಮರಿಗೆ ಭೇದವನ್ನಂಗೀಕಾರಮಾಡಿರುವುದು. 
ಇನ್ನುಕೆಲವು ಶ್ರುತಿಗಳು-- 

“ಏಕಮೇವಾದ್ವಿತೀಯಂ ಬ್ರಹ್ಮ”, “ನೇಹ ನಾನಾಸ್ತಿ ಕಿಂಚನ” 

“ನಾನ್ಯತೋಸ್ತಿ ದ್ರಷ್ಟಾ ನಾನ್ಯತೋತಸ್ತಿ ಶ್ರೋತಾ ಯತ್ರ ನಾನ್ಯ 

ತೃಶ್ಯತಿ ನಾನ್ಯಚ್ಛ್ಚ್ಛಣೋತಿ ನಾನ್ಯದ್ವಿಜಾನಾತಿ” 

“ಏಕ ಏವ ರುದ್ರೋ ನ ದ್ವಿತೀಯಾಯ ತಸ್ಥೇ” 

ಅರ್ಥ:- ಪರಮಾತ್ಮನು ಸಜಾತೀಯ ವಿಜಾತೀಯ ಸ್ವಗತ ಎ೦ಬ ಮೂರು ಭೇದಗಳಿಲ್ಲದ 
ಒಂದೇ ವಸ್ತುವಾಗಿರುವನು. ಪರಮಾತ್ಮನಿಗಿಂತ ಮತ್ತೊಂದು ವಸ್ತುವಾವುದೂ ಇಲ್ಲವು. 
ಪರಮಾತ್ಮನ ಹೊರತು ಬೇರೆ ನೋಡುವವನಾಗಲಿ, ಕೇಳುವವನಾಗಲಿ, ತಿಳಿಯುವವನನಾಗಲಿ 


ಇಲ್ಲವು, ಪರಮಾತ್ಮನಿಗೆ ದ್ವಿತೀಯವಸ್ತುವಿಲ್ಲವು. ಎ೦ದು ಜೀವಾತ್ಮಪರಮಾತ್ಮರಿಗೆ ಅಭೇದವನ್ನು 
ಬೋಧಿಸುವುವು. ಹೀಗೆ ಎರಡು ಶ್ರುತಿವಾಕ್ಯಗಳೂ ಅಪ್ರಮಾಣಗಳಾಗಬೇಕಾಗುವುದರಿ೦ದ 
ವಿಶಿಷ್ಟಾದ್ವೈತ ಪಕ್ಷವನ್ನು ಅ೦ಗೀಕರಿಸಿ ಎಲ್ಲಾ ಶ್ರುತಿಗಳಿಗೂ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳುವುದು 


ಉತ್ತಮ ಪಕ್ಷವು. ಅಂದರೆ “ವಿಶಿಷ್ಟ೦ ಚ ವಿಶಿಷ್ಟಂ ಚ ನಿಶಿಷ್ಟೇ ತಯೋಃ ಅದ್ವೈತಂ 
ವಿಶಿಷ್ಠಾದ್ವೈತಂ” ಎಂಬ ಸಮಾಸವಿಧಾನದಿಂದ ಒಂದು ವಿಶಿಷ್ಠಪದದಿ೦ದ ಸೂಕ್ಷ್ಮ 


ಚಿದಜಿತ್ಸಪಂಚವಿಶಿಷ್ಠವಾದ ಬ್ರಹ್ಮವನ್ನು ಮತ್ತೊಂದು ವಿಶಿಷ್ಟಪದದಿಂದ ಸ್ಥೂಲ 
ಚಿದಚಿತ್ಛ್ರಪಂಚವಿಶಿಷ್ಟವಾದ ಬ್ರಹ್ಮವನ್ನು ಸ್ವೀಕರಿಸಿ ಇವೆರಡಕ್ಕೂ ಅಭೇದವನ್ನು ಹೇಳುವುದರಿಂದ 


ಅಭೇದ ಶ್ರುತಿಗಳಿಗೂ, ವಿಶೇಷಣವಿಶೇಷ್ಯಭೇದವನ್ನು ಸ್ವೀಕರಿಸಿ. ದ್ವೈತಶ್ರುತಿಗಳಿಗೂ 
ಪ್ರಾಮಾಣ್ಯವು ಅಂಗೀಕರಿಸಲ್ಪಟ್ಟಿರುತ್ತದೆ. 

ಶಂಕೆ:- ಅದೇಕೆ? ದಹನ ವಿಧಾಯಕ ವಚನಗಳೆಲ್ಲ ಬ್ರಾಹ್ಮಣರನ್ನುದ್ದೇಶಿಸಿಯೂ, 
ಖನನ(ಸಮಾಧಿ) ವಿಧಾಯಕ ವಚನಗಳೆಲ್ಲ ಶೂದ್ರಾದಿಗಳನ್ನುದ್ದೇಶಿಸಿಯೂ ಹೊರಟಿರುತ್ತವೆ. 
ಲಿ೦ಗಧಾರಿಗಳು ಇದಕ್ಕೆ ವಿಷಯವೇ ಅಲ್ಲವೆಂದೇಕೆ ಹೇಳಬಾರದು? 

ಸಮಾಧಾನ:- ಹಾಗೆ ದ್ವಿಜರಿಗೆ ದಹನ ವಿಧಿಯನ್ಹೂ ಶೂದ್ರರಿಗೆ ಖನನವಿಧಿಯನ್ನೂ 
ಒಪ್ಪುವುದಾದರೆ ದಹನವಿಧಿಯೋಪಾದಿಯಲ್ಲಿ ಖನನವಿಧಿಯೂ ವೈದಿಕವಿಧಿಯಾದುದರಿಂದ 
ಶೂದ್ರರಿಗೂ ಸಹ ವೇದವಿಹಿತ ಕರ್ಮಾಧಿಕಾರವನ್ನು ಒಪ್ಪಿಕೊಳ್ಳಬೇಕಾಗುವುದು. ಆಗ ಶೂದ್ರರಿಗೆ 
ವೇದೋಕ್ತ ಕರ್ಮಾಧಿಕಾರವಿಲ್ಲವೆಂದು ಹೇಳುವ ಧರ್ಮಶಾಸ್ತ್ರ ಗಳೇ ವ್ಯರ್ಥವಾಗಬೇಕು. ಮತ್ತು 
ಬ್ರಾಹ್ಮಣರಿಗೆ ಖನನವಿಧಿಯನ್ನೂ ಶೂದ್ರರಿಗೆ ದಹನ ವಿಧಿಯನ್ನೂ ಅನುಸರಿಸಬಹುದಲ್ಲವೆ? 
ಎ೦ದರೆ ಆಚಾರ ವ್ಯವಹಾರಗಳಿಗೆಲ್ಲ ವಿರೋಧವು೦ಟಾಗುವುದರಿ೦ದ ದಹನವಾಕ್ಯಗಳೆಲ್ಲವೂ 
ಲಿಂಗಿಗಳಲ್ಲದ ದ್ವಿಜರ ವಿಷಯಕಗಳೆಂದೂ ಖನನ ವಾಕ್ಯಗಳೆಲ್ಲವೂ ಲಿಂಗಾಂಗಿ 
ವಿಷಯಕಗಳೆಂದೂ ಹೇಳುವುದೇ ನ್ಯಾಯವಾದುದು. 

ಶಂಕೆ:- ಹಿಂದೆ ಹೇಳಿದ “ಕರ್ದಮೇನ” ಇತ್ಯಾದಿ ಮಂತ್ರಗಳಿಗೆ ಲಿಂಗಾಂಗಿಯ 
ಮೃತದೇಹವನ್ನು ಭೂನಿಕ್ಷೇಪಮಾಡಬೇಕೆ೦ದು ಅವಿಚಾರ ದೃಷ್ಟಿಯಿಂದ ಸಾಮಾನ್ಯವಾಗಿ 
ಅರ್ಥಮಾಡಿದರೂ “ಮೃತಪುರುಷ೦ ಖನೇತ್‌” ಮೃತಪುರುಷನ ದೇಹವನ್ನು 
ಭೂನಿಕ್ಷೇಪಮಾಡಬೇಕು ಎಂದು ಲಿಂಗ್‌ಲೋಟ್‌ತವ್ಯಪ್ರತ್ಯಯಾಂತಘಟಿತಗಳಾದ 


ವಿಧಿವಾಕ್ಯಗಳೆಲ್ಲಿಯೂ ಇಲ್ಲವಾದುದರಿಂದ ಖನನಕರ್ಮಕ್ಕೆ ವಿಧಿರೂಪತ್ಚವೇ 
ಸಂಭವಿಸುವುದಿಲ್ಲವಲ್ಲ? 

ಸಮಾಧಾನ:- ಹಾಗಾದಕ್ಕೆ “ಪ್ರೇತಂ ದಹೇತ್‌” ಮೃತದೇಹವನ್ನು ದಹಿಸಬೇಕು ಎ೦ದು 
ಲಿ೦ಗ್‌ಲೋಟ್‌ತವ್ಯಪ್ರತ್ಯಯಾ೦ತಗಳಾದ ವಿಧಿವಾಕ್ಯಗಳೆಲ್ಲಿಯೂ ಇಲ್ಲದಿದ್ದರೂ 
ವಿಧಿಪ್ರಯೋಜಕವಾದ ರೂಪವನ್ನು ಅಂಗೀಕರಿಸಿ ಪಿತ್ಯಮೇಧಾದಿ ಪ್ರಕರಣಗಳಲ್ಲಿ ಹೇಳಲ್ಪಟ್ಟ 
ಮಂತ್ರಸಿದ್ಧವಾದ ಲಿಂಗ (ಚಿಹ್ನೆ ಗಳಿಂದ “ಪ್ರೇತಂ ದಹೇತ್‌” ಎಂಬ ವಿಧಿಯನ್ನು ಕಲ್ಪಿಸಿ 
ಕೊಂಡಿರುವಂತೆ “ಕರ್ದಮೇನ ಪ್ರಜಾಭೂತಾಳ' ಇತ್ಯಾದಿ ಮಂತ್ರಸ್ಥವಾದ ಚಿಹ್ನೆಗಳಿಂದ 
ವಿಧಿಪ್ರಯೋಜಕರೂಪವನ್ನಂಗೀಕರಿಸಿ “ಮೃತ ಪುರುಷಂ ಖನೇತ್‌” ಮೃತಪುರುಷನನ್ನು 
ಭೂನಿಕ್ಷೇಪ (ಸಮಾಧಿ) ಮಾಡಬೇಕು ಎ೦ದು ವಿಧಿಯನ್ನು ಕಲ್ಪಿಸಿಕೊಳ್ಳುತ್ತೇವೆ. ಈ ವಿಷಯದಲ್ಲಿ 

“ಶೈಲಂ ಲಿ೦ಂಗಮುರಸ್ಕಲೇ ಧಾರ್ಯಂ ವಿಪ್ರೇಣ | 

ಶಿವಾ ತನೂರಚಿತ್ತಾದ್ದಿಲೇ ನಿಕ್ಷಿಪೇತ್‌ ||” 

( ಸಾನಂದೋಪನಿಷತ್‌) 

ಅರ್ಥ:- ಶೈಲಂ- ಶ್ರೀಶೈಲಶಿಲಾಮಯವಾದ, ಲಿಂಗಂ - ಪಂಚಸೂತ್ರಘಟಿತಲಿಂಗವನ್ನು 
ವಿಪ್ರೇಣ-ದ್ವಿಜನಿ೦ದ, ಉರಸ್ಕಲೇ-ವಕ್ಷಸ್ಥಲದಲ್ಲಿ ಧಾರ್ಯಂ-ಧರಿಸಲ್ಪಡತಕ್ಕುದು, ಶಿವಾ- 
ಲಿಂಗರೂಪಶಿವಸಂಬಂಧವುಳ್ಳ ತನೂಃ- ದೇಹಗಳನ್ನು ಅಚಿತ್ತಾತ್‌- ಮರಣಹೊಂದಿದಬಳಿಕ, 
ಬಿಲೇ- ಶುದ್ಧಭೂಮಿಯಲ್ಲಿ ವಿದ್ಯುಕ್ತವಾಗಿ ರಚಿಸಲ್ಪಟ್ಟ ಸಮಾಧಿಯಲ್ಲಿ ನಿಕ್ಷಿಪೇತ್‌- 
ಮರೆಮಾಡತಕ್ಕುದು ಎ೦ದು ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಿರುತ್ತದೆ. ಮತ್ತು-- 

“ಸ ಯಾವಜ್ಜೀವೋ ಮ್ರಿಯತೇ ಅಥೈನಮವನಯೇ ಹರಂತಿ” 

ಅರ್ಥ:- ಜೀವಃ ಲಿಂಗಧಾರಣರೂಪ ಶಿವದೀಕ್ಷೆಯುಳ್ಳ ಭಕ್ತನು, ಯಾವತ್‌- ಎಷ್ಟರಲ್ಲಿ 
ಮ್ರಿಯತೇ- ದೇಹವನ್ನು ಬಿಡುವನೋ, ಅಥ- ಮರಣಾನಂತರದಲ್ಲಿ ಏನ೦- ಮರಣಹೊಂದಿದ 
ಭಕ್ತಶರೀರವನ್ನು ಅವನಯೇ- ಭೂಮಿಗೋಸ್ಕರ, ಹರ೦ತಿ-ಭೂಗರ್ಭದಲ್ಲಿ ಸಮಾಧಿಕ್ರಿಯೆಯನ್ನು 
ಮಾಡಿ ಭಕ್ತ ದೇಹಹರಣವನ್ನು ಮಾಡತಕ್ಕುದು ಎ೦ದು ಅನೇಕ ಉಪನಿಷತ್ತುಗಳು ಹೇಳುತ್ತವೆ. 

ಶಂಕೆ:- ಈ ಮಂತ್ರದಲ್ಲಿರುವ “ಅವನಯೇ ಹರಂತಿ” ಎಂಬ ವಾಕ್ಯಕ್ಕೆ ಭೂನಿಕ್ಷೇಪ 
ಪರವಾಗಿ ಅರ್ಥಮಾಡದೆ ಮೃತದೇಹವನ್ನು ಭೂಮಿಯ ಮೇಲಿರಿಸಿ ಅಗ್ನಿಯಿಂದ 
ದಹಿಸತಕ್ಕುದೆ೦ದು ಅರ್ಥಮಾಡಬಹುದಲ್ಲವೆ? 


ಸಮಾಧಾನ:- 

“ವಿಪ್ರಾಯ ಗಾ ದದ್ಯಾದದದ್ಯಾದ್ದಾನಂ ಸ್ವಗೋತ್ರಾಯ” 
ಬ್ರಾಹ್ಮಣನಿಗೆ ಗೋವುಗಳನ್ನು ದಾನಮಾಡಬೇಕು. ತನ್ನ ಗೋತ್ರದವನಿಗೆ ದಾನಮಾಡಕೂಡದು 
ಎಂಬ ವಾಕ್ಕದಲ್ಲಿ ಗೋದಾನಾದಿಗಳಿಗೆ ಪಾತ್ರವಾದ ವಿಪ್ರಾದಿ ಪದಗಳಿಗೆ ಸ೦ಪ್ರದಾನ ಸಂಜ್ಞೆಯು 
ಬಂದಿರುವಂತೆ ಹರಂತಿ ಎಂಬ ಹರಣಪದದ ಹಿಂದಿರುವ ಅವನಿ ಪದಕ್ಕೆ ಸಂಪ್ರದಾನ ಸಂಜ್ಞೆಯು 
ಬಂದಿರುತ್ತದೆ. ಮತ್ತು ಆ ಮಂತ್ರದಲ್ಲಿ ಅಗ್ನಿ ಪದವು ಬಂದಿಲ್ಲವು. ಬರದಿದ್ದರೂ 
ಸೇರಿಸಿಕೊಳ್ಳುತ್ತೇವೆ೦ದು ಹೇಳಿದರೆ ಅಧ್ಯಾಹಾರದೋಷವುಂಟಾಗುವುದಲ್ಲವೆ? ಆದುದರಿಂದ 
“ಅವನಯೇ ಹರಂತಿ” ಎಂಬ ಪದಕ್ಕೆ ಭೂಮ್ಯೈಹರಂತಿ ಎಂದು ಸಂಪ್ರದಾನ ಸಂಜ್ಞೆಯೇ 
ನ್ಯಾಯವಾದುದು. 

ಭೂಮ್‌ ವಿನಿಕ್ಸಿಪೇದ್ದೇಹಂ ಭಕ್ತಾನಾಂ ಶಿವಯೋಗಿನಾಮ್‌ | 

ಅಜ್ಞಾತ್ವಾ ದಹನಂ ಕುರ್ಯಾನ್ನರಕಂ ವಾತಧಿಗಚ್ಛತಿ | | 

ನ ಶರೀರಂ ದಹೇದ್ದೀಮಾಂಚ್ಛಿವಭಕ್ತಸ್ಯ ಕಸ್ಯಚಿತ್‌ | 

ಪ್ರೇತಾಶೌಚಂ ಪರೋಕ್ಷೇ ಚ ವರ್ಜಯೇನ್ಮನಿಸತ್ತಮ | | 

ಶಿವಭಕ್ತೋ ಮೃತೋ ಯಸ್ತು ದಹನಾದಿರ್ಶವಿದ್ಯತೇ | 

ದಗ್ಗಸ್ಯ ದಹನಂ ನಾಸ್ತಿ ಪಕ್ಚಸ್ಯ ಪಚನ೦ ನಹಿ || 

ಜ್ಞಾನಾಗ್ನಿ ದಗ್ಮ್ಧದೇಹಾನಾ೦ ನಚ ದಾಹೋ ನ ಚ ಕ್ರಿಯಾ | 

ಅರ್ಥ:- ಶಿವಭಕ್ತರ ಮತ್ತು ಶಿವಯೋಗಿಗಳ ದೇಹವನ್ನು ಭೂಮಿಯಲ್ಲಿ 
ನಿಕ್ಷೇಪಮಾಡತಕ್ಕುದು. ಪ್ರಮಾದದಿಂದ ದಹನಮಾಡಿದರೆ ನರಕಭಾಗಿಯಾಗುವನು. 
ಬುದ್ಧಿಶಾಲಿಯಾದವನು ಶಿವಭಕ್ತನ ದೇಹವನ್ನು ದಹಿಸಬಾರದು, ಪರೋಕ್ಷದಲ್ಲಿಯೂ 
ಪ್ರೇತಾಶೌಚವನ್ನು ಆಚರಿಸತಕ್ಕುದಲ್ಲ ಶಿವಭಕ್ತನು ಮೃತನಾದರೆ 
ದಹನಕರ್ಮವನ್ನಾಚರಿಸಕೂಡದು. ಬೆಂದ ಪದಾರ್ಥವನ್ನು ಮತ್ತೆ ಹೇಗೆ 
ಬೇಯಿಸಲಾಗುವುದಿಲ್ಲವೋ ಹಾಗೆ ಜ್ಞಾನಾಗ್ನಿಯಿಂದ ದಗ್ಗವಾಗಿರುವ ದೇಹಗಳನ್ನು ಪುನಃ 
ದಹನಮಾಡಲಾಗದೆಂದು ಶಿವಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. 

ಶರೀರಂ ಪಾರ್ಥಿವಂ ಬಾಹ್ಯಂ ಲಿಂಗಂ ಯತ್ತದ್ಧಿ ಪಾರ್ಥಿವಮ್‌ | 

ಉಭಯಂ ಪಾರ್ಥಿವಂ ಯಸ್ಕಾದ್ಲೋಪ್ಯಂ ರಂದ್ರೇ ತು ಪಾರ್ಥಿವೇ || 


ಅರ್ಥ:- ದೇಹವು ಪೃಥಿವಿಗೆ ಸಂಬ೦ಧಪಟ್ಟುದು. ದೇಹದಲ್ಲಿಧರಿಸಲ್ಪಟ್ಟ ಶಿವಲಿ೦ಗವೂ 
ಪೃಥಿವಿಗೆ ಸ೦ಂಬ೦ಧಪಟ್ಟುದು. ಎರಡೂ ಪಾರ್ಥಿವಗಳಾದುದರಿ೦ದ ಮೃತದೇಹವನ್ನು 
ಪೃಥಿವಿಯಲ್ಲಿ ನಿಕ್ಷೇಪಮಾಡುವುದು ಉತ್ತಮವೆಂದು ವಾತುಲಾಗಮದಲ್ಲಿ ಹೇಳಲ್ಪಟ್ಟಿರುತ್ತದೆ. 
ಶಂಕೆ:- ಓಹೋ! ನಮ್ಮ ಶರೀರವು ಪಂಚಭೂತಮಯವಾಗಿರುತ್ತದೆಯಲ್ಲದೆ ಕೇವಲ 
ಪೃಥಿವೀಮಯವಾಗಿಲ್ಲ ಆದುದರಿಂದ ಪೃಥಿವಿಯಲ್ಲಿಯೇ ಮೃತದೇಹವನ್ನು 
ನಿಕ್ಷೇಪಮಾಡಬೇಕೆ೦ಬ ನಿಯಮವೇಕೆ? ಅಗ್ನಿಜಲಾದಿಗಳಲ್ಲಿಯೂ ನಿಕ್ಷೇಪಮಾಡಬಹುದಲ್ಲವೇ? 
ಸಮಾಧಾನ:- ಶರೀರವು ಪಂಚಭೂತವಿಕಾರವಾಗಿದ್ದರೂ, ಭೂಮ್ಯಾದಿ 
ಪಂಚಭೂತಗಳು ಪೃಥಿವಿಯಾಧಾರದಲ್ಲಿಯೇ ನಿ೦ತಿರುವುದರಿ೦ದಲೂ, ಮತ್ತು ಪೃಥಿವಿಯೇ ಅತಿ 
ಸಮೀಪವಾಗಿರುವುದರಿ೦ದಲೂ, ಮೊದಲನೆಯದಾದ ಪೃಥಿವಿಯನ್ನು ಬಿಟ್ಟು ಮು೦ದಿನ ಜಲ 
ಅಗ್ವ್ಯಾದಿಗಳನ್ನು ತೆಗೆದುಕೊಳ್ಳಲು ಕಾರಣವಿಲ್ಲದುದರಿಂದಲೂ, ಮೃತದೇಹವನ್ನು 
ಪೃಥಿವೀತತ್ವದಲ್ಲಿ ಏಕೀಕರಣಮಾಡುವುದರಲ್ಲಿ ಔಚಿತ್ಯವಿರುವಂತೆ ದಹನಾದಿಗಳಲ್ಲಿಲ್ಲವು. ಮತ್ತು 
ಉತ್ಸರ್ಗಶಾಸ್ತ್ರ, ಅಪವಾದಶಾಸ್ತ್ರ ಎ೦ದು ಎರಡು ಶಾಸ್ತ್ರಗಳು೦ಟು. ಇವುಗಳಲ್ಲಿ ಅಪವಾದ 
(ವಿಶೇಷು ಶಾಸ್ತ್ರವೇ ಬಲವಾದುದು. ಹೇಗಂದರೆ “ಅಗ್ನೀಷೋಮೀಯಂ೦ ಪಶುಮಾಲಭೇತ” 
ಅಗ್ನೀಷೋಮ ಎಂಬ ಯಾಗಕ್ಕೆ ಸಂಬಂಧಪಟ್ಟ ಪಶುವನ್ನು ವಧಿಸತಕ್ಕುದು ಎ೦ಬ ವಾಕ್ಯವೇ 
ಪ್ರಬಲವಾಗಿರುವಂತೆ ಖನನ ವಿಧಾಯಕವಾಕ್ಯವು ವಿಶೇಷವಾಕ್ಯವಾದುದರಿ೦ದ 
ಪ್ರಬಲವಾಗಿರುತ್ತದೆ. “ಮಾಹಿ೦ಸ್ಯಾತ್ಸರ್ವಾ ಭೂತಾನಿ” ಯಾವ ಪ್ರಾಣಿಯನ್ನು ಯಾವಾಗಲೂ 
ವಧಿಸತಕ್ಕದ್ದಲ್ಲಎ೦ಬ ಸಾಮಾನ್ಯ(ಉತ್ಸರ್ಗ) ವಾಕ್ಯವು ದುರ್ಬಲವಾಗಿರುವಂತೆ ದಹನವಿಧಾಯಕ 
ವಾಕ್ಯಗಳು ದುರ್ಬಲಗಳಾಗಿರುತ್ತವೆ. ಅಂದರೆ ಸೋಮಯಾಗದಲ್ಲಿ ಸಂಸ್ಕರಿಸಲ್ಪಟ್ಟ ಪಶುವನ್ನು 
ಮಾತ್ರಬಿಟ್ಟುಉಳಿದ ಎಲ್ಲಾಪಶುಗಳ ವಿಷಯದಲ್ಲಿಹೇಗೆ (ಮಾಹಿ೦ಸ್ಯಾತ್ಸರ್ವಾ ಭೂತಾನಿ) ಎಂಬ 
ಆ ಸಾಮಾನ್ಯಶಾಸ್ತ್ರವು ಪ್ರವರ್ತಿಸುವುದೋ, ಅದರಂತೆ ಲಿ೦ಗಾ೦ಗಿಯ ಮೃತದೇಹವನ್ನು ಬಿಟ್ಟು 
ಇನ್ನುಳಿದ ಮೃತದೇಹಗಳಿಗೆ ದಹನವಿಧಾಯಕವಾದ ಸಾಮಾನ್ಯಶಾಸ್ತ್ರವನ್ನೇ ಅನುಸರಿಸಬೇಕು. 
ಶಂಕಾ:- ಹಾಗಾದರೆ ಇದುವರೆಗೆ ಉದಾಹರಿಸಲ್ಪಟ್ಟಿ ಖನನ ವಿಷಯಕವಾದ 
ಪ್ರಮಾಣವಚನಗಳು ಸಂನ್ಯಾಸಿಗಳನ್ನುದ್ದೇಶಿಸಿರುವದಲ್ಲದೆ 
ಲಿ೦ಗಾ೦ಗಿಗಳನ್ನುದ್ದೇಶಿಸಿರುವುದಿಲ್ಲವೆ೦ದು ಏಕೆ ಹೇಳಬಾರದು? 


ಸಮಾಧಾನ:- ಮ್ಯತದೇಹವನ್ನು ಭೂನಿಕ್ಷೇಪಮಾಡಬೇಕೆ೦ದು ಇದುವರೆಗೆ ನಮ್ಮಿ೦ದ 
ಉದಾಹರಿಸಲ್ಪಟ್ಟಿ ಪ್ರಮಾಣವಚನಗಳಲ್ಲಿ ಸಂನ್ಯಾಸಿಗಳನ್ನು ನಿಕ್ಷೇಪಮಾಡಬೇಕೆ೦ಬ ಅರ್ಥವನ್ನು 
ಕೊಡುವ ಪದಗಳಾವುವೂ ಕಂಡುಬರುವುದಿಲ್ಲ ಅಥವಾ ಲಿಂಗಾಂಗಿಯಾದ ಮೃತದೇಹವನ್ನು 
ಭೂನಿಕ್ಷೇಪಮಾಡುವಂತೆ  ಸಂನ್ಯಾಸಿಗಳನ್ನು ಭೂನಿಕ್ಷೇಪಮಾಡುವ ವ್ಯವಹಾರವೂ 
ಕಂಡುಬರುವುದರಿಂದ ಖನನವಿಧಾನವು ಲಿಂಗಾಂಗಿಗಳು ಸಂನ್ಯಾಸಿಗಳು ಈ ಉಭಯ 
ಸಾಧಾರಣವೆ೦ದು ಹೇಳಬಹುದಲ್ಲದೆ ಖನನವನ್ನುವಿಧಿಸುವ ಶ್ರುತಿಗಳೆಲ್ಲ ಸ೦ನ್ಯಾಸಿವಿಷಯಗಳೇ 
ಹೊರತು ಲಿಂಗಾಂಗಿ ವಿಷಯಗಳೇ ಅಲ್ಲವೆಂದು ಹೇಳಬಾರದು. ನಾವು ಹಿಂದೆ ಉದಾಹರಿಸಿದ 
ಶ್ರುತಿ ಸ್ಕೃತ್ಯಾಗಮಾದಿಗಳಲ್ಲಿ ಲಿಂಗಾಂಗಿಯ ದೇಹವನ್ನು ಖನನಮಾಡಬೇಕೆ೦ಬ ಅರ್ಥವುಳ್ಳ 
ಪದಗಳು ಸ್ಪಷ್ಟವಾಗಿರುತ್ತವೆ. 

ಸ್ವಭಾವಮರಣಂ ನಾಮ ನ ತದಾತ್ಮೇಚ್ಛಯಾ ಭವೇತ್‌ | 

ತದಾ ಮೃತಾನಾ೦ ಯತ್ಕಾರ್ಯಂ ತನ್ಮೇ ಶೃಣು ಯಥಾ ತಥಾ || 

ಭೂಮೌ ಸಂವೇಶಯೇದ್ದೇಹಂ ನರಸ್ಯವಿನಶಿಷ್ಯತಃ || 

ನಿರ್ಜೇವ೦ ಶ್ಯಣುಯಾತ್ನದ್ಯೋ ವಾಸನಾತ್ತು ಕಲೇವರಮ್‌ || 

ಮಾಲ್ಯಗಂಧೈರಲಂಕ್ಕತ್ಯ ಸುವರ್ಣೇನ ಚ ಭಾಮಿನಿ | 

ಸ್ಮಶಾನೇ ದಕ್ಷಿಣೇ ದೇಶೇ ಚಿತಾಗ್ನೌ ಪ್ರದಹೇನ್ಶೃತಮ್‌ || 

ಅಥವಾ ನಿಕ್ಷಿಪೇದ್ಬೂಮೌ ಶರೀರ೦ ಜೀವವರ್ಜಿತಮ್‌ | 

| (ಅನುಶಾಸನಪರ್ವ) 

ಅರ್ಥ:- ಮರಣವೆಂಬುದು ಸ್ವಾಭಾವಿಕವಾದುದು. ತನ್ನಿಚ್ಚೆಯಿಂದ ಬರತಕ್ಕುದಲ್ಲ. 
ಮರಣಹೊಂದಿದವರಿಗೆ ಯಾವ ಸಂಸ್ಕಾರವನ್ನು ಮಾಡಬೇಕೆಂಬ ಪಾರ್ವತಿಯ ಪ್ರಶ್ನೆಗೆ 
ಪರಮೇಶ್ವರನು ಎಲೌ ಪಾರ್ವತಿಯೇ! ಮೃತದೇಹವನ್ನು ಗ೦ಧಮಾಲ್ಯ 
ಸುವರ್ಣಾದಿಗಳಿ೦ದಲ೦ಕರಸಿ ದಕ್ಷಿಣ ಭಾಗದಲ್ಲಿರುವ ಸ್ಮಶಾನಕ್ಕೆ ತೆಗದುಕೊ೦ಡುಹೋಗಿ 
ಚಿತಾಗ್ನಿಯಲ್ಲಿ ದಹಿಸತಕ್ಕುದು. ಅಥವಾ ಭೂಮಿಯಲ್ಲಿ ನಿಕ್ಷೇಪಮಾಡತಕ್ಕುದು ಎಂದು 
ಉತ್ತರವನ್ನು ಕೊಟ್ಟಿನೆಂದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಹೇಳಲ್ಪಟ್ಟಿದೆ. 

ಶಂಕೆ:- ಆಗಲಿ, ದಹನ- ನಿಕ್ಷೇಪಗಳೆರಡನ್ನೂ ಒಪ್ಪುತ್ತೇವೆ. ಆದರೆ ದ್ವಿಜನ 
ಮೃತದೇಹವನ್ನು ದಹನಮಾಡಬೇಕು. ಶೂದ್ರನ ಮೃತದೇಹವನ್ನು ನಿಕ್ಷೇಪಮಾಡಬೇಕೆಂದು 


ವ್ಯವಸ್ಥೆಯಾಗುವಲ್ಲಿ ಲಿಂಗಧಾರಿಯ ಮೃತ ಶರೀರವನ್ನೆ ಭೂನಿಕ್ಷೇಪಮಾಡಬೇಕೆಂದು 
ಹೇಳಲಾಗುವುದಿಲ್ಲ 

ಸಮಾಧಾನ:- ದಹನಕ್ರಿಯೆಯು ಬ್ರಾಹ್ಮಣರಿಗೆ೦ದೂ, ಭೂನಿಕ್ಷೇಪವು ಶೂದ್ರರಿಗೆಂದೂ 
ವಿನಿಗಮನಮಾಡಲು ಅವಕಾಶವಿಲ್ಲ ಹಾಗೆ ಮಾಡುವುದಾದರೆ ಬ್ರಾಹ್ಮಣರಿಗೆ ಭೂನಿಕ್ಷೇಪವನ್ನು 
ಶೂದ್ರರಿಗೆ ದಹನ ಕ್ರಿಯೆಯನ್ನು ಮಾಡಬಹುದೆಂದು ವಿಪರೀತವಾಗಿ ಕಲ್ಪಿಸಲೂ ಬಹುದು. ಮತ್ತು 
ದಹನಕರ್ಮವು ಹೇಗೆ ಶ್ರೌತಕರ್ಮವಾಗಿರುವುದೋ ಖನನ ಕರ್ಮವೂ ಹಾಗೆ ಶ್ರೌತಕರ್ಮವೇ 
ಆಗಿದೆ. ಶೂದ್ರರಿಗೆ ಅ೦ತಹ ಶ್ರೌತ ಕರ್ಮಾಧಿಕಾರವಿಲ್ಲದುದರಿ೦ದ ಬ್ರಾಹ್ಮಣರಿಗೆ ದಹನಕರ್ಮವೇ 
ವಿಹಿತವಾಗುವಂತೆ ಖನನವಿಧಾನವು ಲಿಂಗಾಂಗಿಗಳಿಗೇನೇ ವಿಧಿವಿಹಿತವೆಂದು ಸಿದ್ಧವಾಗುವುದು. 

ಲಿಂಗಂ ಶಿವೋ ಭವೇತ್‌ ಕ್ಷೇತ್ರಮ೦ಗ೦ ಸಂಯೋಗ ಆಶ್ರಯಃ | 

ತಸ್ಮಾಲ್ಲಿಂಗಾ೦ಗಸ೦ಯುಕ್ತೋ ಯೋತಪಿ ಸೋತತ್ಯಾಶ್ರಮೀ ಭವೇತ್‌ | | 

ಅದರ್ಶನಮಿತಿ ಶ್ರೇಷ್ಠಮವಿಯೋಗೋ5೦೦ಗಲಿ೦ಂಗಯೋಃ | 

ತಥೈವ ಖನನಂ ಶ್ರೇಷ್ಠಂ ವಿಶುದ್ಧೇ ಪೃಥಿವೀ ಬಿಲೇ || 

ಅರ್ಥ:- ಲಿಂಗವೇ ಶಿವನು, ಅಂಗವೇ ಕ್ಷೇತ್ರವು. ಅ೦ಗಲಿ೦ಗಗಳ ಆಶ್ರಯವೇ 
ಸಂಯೋಗವು. ಇಂತಹ ಲಿಂಗಾ೦ಗಗಳಿಂದೊಡಗೂಡಿದನನು ಅತ್ಯಾಶ್ರಮಿಯೆಂದು 
ಹೇಳಿಸಿಕೊಳ್ಳುವನು. ಇವನಿಗೆ ಅ೦ಗಲಿ೦ಗಗಳ ನಿತ್ಯಸಂಬಂಧವಿರುವುದರಿಂದ ಇಂತಹ 
ಲಿಂಗಾಂಗಿಯಾದ ಮೃತದೇಹವನ್ನು ಪರಿಶುದ್ಧವಾದ ಭೂಮಿಯಲ್ಲಿ ಖನನಮಾಡುವುದೇ 
ಶ್ರೇಷ್ಠವಾದುದು ಎಂದು ವಾತುಲೋತ್ತರ ತಂತ್ರದಲ್ಲಿ ಹೇಳಲ್ಪಟ್ಟಿರುವುದರಿ೦ದ ಲಿಂಗಾಂಗಿಗಳಿಗೆ 
ಶ್ರೌತವೆನಿಸಿದ ಖನನಕರ್ಮವೇ ಸಾಧುವಾಗಿದೆಯಲ್ಲದೆ. ದಹನಕರ್ಮವು ವಿಹಿತವಾಗುವುದಿಲ್ಲ. 

ಅರ್ಥೀ ಸಮರ್ಥೋ ವಿದ್ವಾನ್‌ ಜಾತಪುತ್ರಃ 

ಕೃಷ್ಣಕೇಶೋತಗ್ಹೀನಾದಧೀತ 

ಅರ್ಥ:- ಅಪೇಕ್ಷೆಯುಳ್ಳವನೂ, ಸಮರ್ಥನೂ, ವಿದ್ವಾಂಸನೂ, ಮಕ್ಕಳುಳ್ಳವನೂ, 
ಕಪ್ಪುಕೇಶವುಳ್ಳವನೂ ಅಗ್ಭ್ಯಾಧಾನ ಮಾಡಬೇಕು. 

ಅ೦ದರೆ:- ಬ್ರಾಹ್ಮಣನು ವಸ೦ತಕಾಲದಲ್ಲಿಯೂ ಕ್ಷತ್ರಿಯನು ಗ್ರೀಷ್ಮ ಕಾಲದಲ್ವ್ಯೂ 
ವೈಶ್ಯನು ಶರತ್ಕಾಲದಲ್ಲೂ ಅಗ್ನ್ಯಾಧಾನ ಮಾಡಬೇಕೆಂದು ಬೇರೆ ವಾಕ್ಯಗಳಿಂದ ತಿಳಿಯಲ್ಪಡುತ್ತದೆ. 
ಆಧಾನಕರ್ಮಕ್ಕೆ ಅ೦ಗಭೂತರಾಗಿರುವ ಕರ್ತ್ಯಗಳನ್ನು ಉದ್ದೇಶಿಸಿ ಈ ವಾಕ್ಯದಲ್ಲಿ “ಜಾತಪುತ್ರ 


ಕೃಷ್ಣಕೇಶಿ” ಎ೦ಬ ವಿಶೇಷಣಗಳನ್ನು ವಿಧಿಸುವುದರಿ೦ದ ವಾಕ್ಯಭೇದವೆಂಬ ದೋಷವು 
ಪ್ರಸಕ್ತವಾಗುತ್ತದೆ. ಅದನ್ನು ಪರಿಹಾರಮಾಡುವದಕ್ಕಾಗಿ “ಜಾತಪುತ್ರಃ ಕೃಷ್ಣಕೇಶಿ” ಎ೦ಬ ಎರಡು 
ಪದಗಳಿಗೂ ಲಕ್ಷಣಾರ್ಥವನ್ನು ಸ್ವೀಕರಿಸಬೇಕೆ೦ದು ಮೀಮಾಂಸಾಶಾಸ್ತ್ರದಲ್ಲಿ 
ನಿಶ್ಚಯಗೊಳಿಸಿರುತ್ತಾರೆ. ಇಲ್ಲಿ ಜಾತಪುತ್ರನೆ೦ದರೆ ಮಕ್ಕಳುಳ್ಳವನು, ಕೃಷ್ಣಕೇಶಿಯೆ೦ದರೆ ಕಪ್ಪಾದ 
ಕೂದಲುಳ್ಳವನು, ಯಾವು ಮಕ್ಕಳುಳ್ಳವನೋ, ಯಾವನು ಕಪ್ಪಾದ ಕೂದಲುಳ್ಳವನೋ ಅವನೇ 
ಆಧಾನಕರ್ಮದಲ್ಲಿ ಕರ್ತೃವಾಗಿರಲು ಅರ್ಹನಾಗಿದ್ದಾನೆ ಎ೦ದು ಅವಯವಾರ್ಥದಿ೦ದ 
ತಿಳಿಯುವದು. ಇದರಿಂದ ಮಕ್ಕಳಿಲ್ಲದವನು, ಬಿಳುಪಾದ ಕೂದಲುಳ್ಳವನೂ ಅಗ್ನ್ಯಾಧಾನಕರ್ಮಕ್ಕೆ 
ಯೋಗ್ಯನಲ್ಲನೆಂದು ಗೊತ್ತಾಗುತ್ತದೆ. ಆದರೆ ಈ ಎರಡು ಪದಗಳಿಗೂ ಯಥಾಶ್ರುತವಾದ 
ಅರ್ಥವನ್ನಂಗೀಕರಿಸಿದರೆ ಹಿಂದೆ ಹೇಳಿದಂತೆ ಏಕವಾಕೃತೆಯು ತಪ್ಪಿಹೋಗಿ 
ಭಿನ್ನವಾಕೃತೆಯುಂಟಾಗುತ್ತದೆ. ಆದುದರಿಂದ ಏಕವಾಕ್ಯತೆಯನ್ನು ತೋರಿಸುವುದಕ್ಕಾಗಿ ಈ ಎರಡು 
ವಾಕ್ಯಗಳು ಸೇರಿ ಲಕ್ಷಣಾವೃಕ್ತಿಯಿಂದ ವಯೋವಿಶೇಷವನ್ನು ತೋರಿಸುತ್ತವೆ ಅಂಥ 
ವಯೋವಿಶೇಷದಿ೦ದ ಕೂಡಿದವರೇ ಅಗ್ನಾ ದಾನಕ್ಕೆ ಅ೦ಗಭೂತರಾದ ಕರ್ತ್ವಗಳಾಗಿರಬೇಕೆಂದು 
ಸಂಕೋಚವನ್ನು ಮಾಡಬೇಕು. ಇದರಿಂದ ಅತ್ಯಂತ ಬಾಲಕನಾದವನಿಗೆ 
ಪುತ್ರೋತ್ಸತ್ತಿಯಾಗುವುದಿಲ್ಲ ಬಹಳ ಮುದುಕನಾದವನಿಗೆ ಕೂದಲು ಕಪ್ಪಾಗಿರುವುದಿಲ್ಲ. 
ಆಧಾನಕರ್ಮದಲ್ಲಿ ಕರ್ತ್ಯತ್ವವನ್ನು ವಹಿಸಬೇಕಾದರೆ ಅಂತಹ ಪುತ್ರೋತ್ಪತ್ತಿ ಶಕ್ತಿಯಿಲ್ಲದ 
ಅತಿಬಾಲಕನನ್ನು ಬಿಳುಪು ಕೂದಲುಳ್ಳ ಅತಿವೃದ್ಧನನ್ನು ಬಿಟ್ಟು ಉಳಿದ ಯಾರನ್ನಾದರೂ 
ಆಧಾನದಲ್ಲಿ ಕರ್ತೃ್ಯಗಳಾಗಬಹುದೆ೦ದು ನಿರ್ಧರಿಸಿರುತ್ತಾರೆ. ಇದರಂತೆ ದಹನವಿಧಿ ಮತ್ತು 
ಖನನವಿಧಿಗಳು ಎಲ್ಲರಿಗೂ ಹೇಳಲ್ಪಟ್ಟಿದ್ದರೂ ಪ್ರಕೃತದಲ್ಲಿ ಲಿ೦ಗಧಾರಣವಿಲ್ಲದ ಬ್ರಾಹ್ಮಣರನ್ನೂ, 
ಸ್ತ್ರೀಯರನ್ನೂ ಬಿಟ್ಟು ಮಿಕ್ಕ ಲಿ೦ಗಧಾರಿಗಳಾದ ಸ್ತ್ರೀಪುರುಷರ ಮೃತಶರೀರಗಳಿಗೆಲ್ಲಾ ಖನನ 
(ಭೂನಿಕ್ಷೇಪ) ಕರ್ಮವೇ ವಿಧಿವಿಹಿತವೆ೦ದು ನಿರ್ಣಯಿಸತಕ್ಕುದು. 
ತಮೇತಂ ವೇದಾನುವಚನೇನ ಬ್ರಾಹ್ಮಣಾ ವಿವಿದಿಷಂತಿ | 


ಯಜ್ಞೇನ ದಾನೇನ ತಪಸಾನಶನೇನ || 
ಬ್ರಹ್ಮನಿಷ್ಠರಾದವರು, ಬ್ರಹ್ಮಶಬ್ದವಾಚ್ಯನಾದ ಪರಮಾತ್ಮನನ್ನು 
ವೇದಾನುವಚನದಿಂದಲೂ, ಯಜ್ಞಾದಿಕರ್ಮದಿಂದಲ್ಲೂ, ದಾನದಿಂದಲೂ, 


ಕೃಚ್ಛ್ರ ಚಾ೦ದ್ರಾಯಣಾದಿ ತಪಸ್ಸಿನಿ೦ದಲೂ, ಅನಶನ ವ್ರತದಿ೦ದಲೂ, ತಿಳಿಯಲಿಚ್ಛಿಸುತ್ತಾರೆ. 


ಅಂದರೆ:- ವಿವಿದಿಷೆ ( ಮುಮುಕ್ಷು) ಯುಳ್ಳವನು ಯಜ್ಞಾದಿ ಕರ್ಮಗಳನ್ನು ಅವಶ್ಯ 
ಅನುಷ್ಠಿಸಲೇಬೇಕೆ೦ದು ನಿಶ್ಚಯಿಸಲ್ಪಟ್ಟಿರುವಂತೆ ಲಿ೦ಗಧಾರಿಗಳಾದ ಎಲ್ಲಾ ವೀರಶೈವ ಸ್ತ್ರೀ 
ಪುರುಷರ  ಮೃತಶರೀರಗಳನ್ನು ಭೂನಿಕ್ಷೇಪಮಾಡುವುದೇ ಅವಶ್ಯಕರ್ತವ್ಯವೆಂದು 
ನಿರ್ಣಯವಾಗುತ್ತದೆ. 

ಕಶ್ಯಪಾದಿಭರದ್ವಾಜಗೌತಮಾದ್ಯಾ ಮಹರ್ಷಯಃ | 
ಇತ್ಯಾದಿ ವಚನಾನುಸಾರವಾಗಿ ಲಿಂಗಧಾರಿಗಳಾದ ಕಶ್ಯಪ, ಅತ್ರಿ ಭರದ್ದಾಜಾದಿ ಮಹರ್ಷಿಗಳೂ 
ಶಿವಪುರಾಣದಲ್ಲಿ ವಾಯವೀಯ ಸಂಹಿತೆಯೊಳು ಜಟಾಲಿಂಗಧಾರಣವನ್ನು ಹೇಳುವ 
ಪ್ರಸ್ತಾಪದಲ್ಲಿ ಅಆಹಿತಾಗ್ನಿಗಳ ಧರ್ಮವನ್ನು ಹೇಳುವುದರಿಂದ ಈಚಿನವರಾದ ಕೆಲ 
ಪೂರ್ವಶೈವರಿಗೂ ಆಹಿತಾಗ್ನಿತ್ವವನ್ನು ಹೇಳುವುದರಿಂದ ಅಂತಹ ಆಹಿತಾಗ್ನಿಗಳಿಗೆ 
ದಹನಕ್ರಿಯೆಯು ಮಾಡಬೇಕೆಂಬ ನಿಷೇಧವು ಪ್ರಸಕ್ತವಾಗಲಾಗಿ “ಆಹಿತಾಗ್ನಿ ಮಗ್ಗಿಭಿರ್ದಹಂತಿ 
ಯಜ್ಞಪಾತ್ರೈ' ಯಜ್ಞಪಾತ್ರೆಗಳೊಡನೆ ಆಹಿತಾಗ್ನಿಯನ್ನು ದಹಿಸಬೇಕೆ೦ದು ಕಲ್ಪಸೂತ್ರದಲ್ಲಿ 
ಹೇಳಲ್ಪಟ್ಟಿದೆ. 

ಏವಂ ಮೃತಾಂ ಸವರ್ಣಾಂ ಸ್ತ್ರೀಂ ದ್ವಿಜಾತಿಃ ಪೂರ್ವಮಾರಿಣೀಮ್‌ 

ದಾಹಯೇದಗ್ನಿಹೋತ್ರೇಣ ಯಜ್ಞಪಾತ್ರೈಶ್ಚಧರ್ಮವಿತ್‌ | 

ಭಾರ್ಯಾಯ್ಯೆ ಪೂರ್ವಮಾರಿಣ್ಯೈ ದತ್ವಾಗ್ನೀನ೦ತ್ಯಕರ್ಮಜಿ 

ಪುನರ್ದಾರಕ್ರಿಯಾಂ ಕುರ್ಯಾತ್ಸುನರಾಧಾನಮೇವ ಚ|| 

(ಮನು) 

ಎ೦ಬ ಮನುಸ್ಕ್ಯೃತ್ಯನುಸಾರವಾಗಿ ಯಾಗಶೀಲನ ಪತ್ನಿಯು ಅಕಸ್ಮಾತ್‌ 
ಮರಣಹೊ೦ದಲು ಯಾಗ ಸಂಬಂಧವಾದ ಅಗ್ನಿಹೋತ್ರದ ಪಾತ್ರೆಗಳೊಡನೆ ಆಕೆಯನ್ನು 
ದಹನಮಾಡಬೇಕೆ೦ದು ವಿಧಿಸಿದೆ. ಎರಡನೆಯ ವಿವಾಹವಾಗುವುದಕ್ಕಿಂತ ಮುಂಚಿತವಾಗಿ 
ಅಂಥ ಯಾಗಶೀಲನು ಮರಣಹೊ೦ದಲು ಆ ಅಗ್ನಿಹೋತ್ರ ಪಾತ್ರೆಗಳನ್ನುಮೊದಲೇ ವಿನಿಯೋಗ 
ಮಾಡಿರುವುದರಿಂದ, ಕಲ್ಪಸೂತ್ರದಲ್ಲಿ ಹೇಳಲ್ಪಟ್ಟ ಯಾಗಸಂಬಂಧಿಗಳಾದ ಅಗ್ನಿಹೋತ್ರ 
ಪಾತ್ರೆಗಳೇ ಇರುವುದಿಲ್ಲ ಆಗ, ಅಗ್ನಿಹೋತ್ರಪಾತ್ರೆಗಳೇ ಸಾಧನವಾದ ದಹನಕರ್ಮಕ್ಕೆ ಅನಿತ್ಯವನ್ನು 
ಸ್ವೀಕರಿಸಬೇಕಾಗುವುದು. 


ಶಂಕೆ:-  ಕಲ್ಪಸೂತ್ರದಲ್ಲಿ “ಯಜ್ಞಪಾತೈರ್ವಾ” ಎಂದು ವಿಕಲ್ಪವನ್ನು 
ವಿಧಾನಮಾಡಿರುವುದರಿಂದ ಯಜ್ಞದ ಅರಣಿ ಮುಂತಾದವುಗಳ ಹೊರತು ಅಗ್ನಿಹೋತ್ರ 
ಪಾತ್ರೆಗಳೊಡನೆ ಯಜ್ಞಮಾಡಿದವನ ಮರಣ ಹೊಂದಿದ ಪತ್ನಿಯನ್ನು ದಹನಮಾಡಿದರೂ 
ಅರಣಿಮ೦ಥನಗಳು ಹಾಗೆಯೇ ಉಳಿದುಕೊಳ್ಳುವುದರಿಂದ ಯಜ್ಞಮಾಡಿದವನು 
ಮರಣಹೊಂದಲಾಗಿ ಮತ್ತೆ ಅಗ್ನಿಯನ್ನು ಹುಟ್ಟಿಸಿ ಅರಣ್ಯಾದಿಗಳೊಡನೆ ದಹನಮಾಡಲ್ಪಡಬೇಕು. 

ಸಮಾಧಾನ:- “ಯಜ್ಞಪಾತ್ರೈಶ್ಚ ಧರ್ಮವಿತ್‌” ಎಂದು ಮನುಸ್ಕೃತಿಯಲ್ಲಿ 
ಹೇಳಿರುವದರಿ೦ದ ಕಿ೦ಚಿತ್ಪಾತ್ರಗಳ ಹೊರತು ಮಿಕ್ಕ ಪಾತ್ರೆಗಳೊಡನೆ ದಹನಕ್ರಿಯೆಯು 
ತೋರದಿರುವುದರಿಂದಲೂ ಹಾಗಿದ್ದರೂ ಯಾಗಸಂಬಂಧವಾದ ಅಗ್ನಿಹೋತ್ರದಿಂದ 
ಯಜ್ಞಮಾಡುವವನಿಗೆ ದಹನವಿಲ್ಲದಿರುವುದರಿಂದಲೂ ಕಲ್ಪಸೂತ್ರದಲ್ಲಿ ಹೇಳಿದ ಕರ್ಮಗಳಿಗೆ 
ಅನಿತ್ಯತ್ವವನ್ನು ಪರಿಹರಿಸಲಾಗುವುದೇ ಇಲ್ಲ ಮತ್ತು-- 

ಪ್ರಾಜಾಪತ್ಯಾಂ ನಿರೂಪ್ಯೇಷ್ಟಿಂ ಸರ್ವಸ್ವೇನ ಸದಕ್ಷಿಣಾಮ್‌ | 

ಆತ್ಮನ್ಮಗ್ನೀನ್‌ ಸಮಾರೋಪ್ಯ ಬ್ರಾಹ್ಮಣಃ ಪ್ರವ್ರಜೇತ್‌ ಗೃಹಾತ್‌ || 

ಅರ್ಥ:- ಆಹಿತಾಗ್ದಿಯಾದ ಬ್ರಾಹ್ಮಣನು ಸಂನ್ಯಾಸ ಸ್ವೀಕಾರ ಮಾಡುವ 
ಸಮಯವುಂಟಾಗಲು ಪ್ರಾಜಾಪತ್ಯಯಾಗವನ್ನು ಮಾಡಿ ವೈದಿಕಾಗ್ದಿಗಳನ್ನು ಆತ್ಮನಲ್ಲಿ 
ಸಮಾರೋಪಣಂಗೈದು, ಮನೆಮಠಗಳನ್ನು ತ್ಯಾಗಮಾಡಿ, ಸಂನ್ಯಾಸ ಸ್ವೀಕಾರ ಮಾಡಬೇಕೆಂದು 
ಮನುಸ್ಕೃತಿಕಾರರು ಹೇಳಿರುತ್ತಾರೆ. ಅ೦ತಹ ಸಂನ್ಯಾಸವನ್ನು ಸ್ವೀಕರಿಸಿದವನಿಗೆ 

ಸರ್ವಕರ್ಮನಿವೃತ್ತಸ್ಯ ಧ್ಯಾನಯೋಗರತಸ್ಯ ಚ 

ಎಂದು ಅದೇ ಮನುಸ್ಕೃಶಿಯಲ್ಲಿ ಹಿಂದೆ ಉದಾಹರಿಸಿರುವ ವಚನಗಳಿಂದ 
ದಹನಕರ್ಮವು ನಿಷೇಧಿಸಲ್ಪಟ್ಟಿರುವುದರಿ೦ದ ಅನಿತೃತ್ವವು ಸಂಘಟಿಸುವುದು. 

ಶಂಕೆ:-: ಯಾಗಶೀಲನಾದವನು ಸಂನ್ಯಾಸವನ್ನು ಸ್ಟೀಕರಿಸಿದಮೇಲೆ ಆತನ 
ಮ್ಯತದೇಹಕ್ಕೆ ದಹನಕ್ರಿಯೆಯು ನೆರವೇರಿಸಲ್ಪಡದಿದ್ದರೂ ಆತನ ಹೆಂಡತಿ ತನ್ನ 
ದೇಹವಿರುವವರಿವಿಗೂ ಆ ಯಜ್ಞ, ಪಾತ್ರೆಗಳನ್ನು ಸಂಗ್ರಹಿಸಿದ್ದು ಅವಸಾನಸಮಯದಲ್ಲಿ ಆ 
ಪಾತ್ರೆಗಳೊಡನೆ ಆಕೆಯು ದಹಿಸಲ್ಪಡುತ್ತಾಳೆ. 


ಸಮಾಧಾನ:- “ಆಹಿತಾಗ್ನಿಮಗ್ನಿಭಿರ್ದಹ೦ತಿ” ಎಂದು ಶ್ರುತಿಯಲ್ಲಿ ಪುಲ್ಲಿಂಗವನ್ನು 
ಪ್ರಯೋಗಿಸಿರುವುದರಿ೦ದ ಆಹಿತಾಗ್ನಿ ಪದವು ಯಾಗಶೀಲಪರವಾದುದರಿ೦ದ ಅವನನ್ನು 
ದಹಿಸದಿದ್ದರೆ ಅನಿತ್ಯತ್ವವು ಪರಿಹಾರವಾಗುವುದಿಲ್ಲ. 

ಶಂಕೆ:- ಅದೇಕೆ? ಶ್ರುತಿಯಲ್ಲಿರುವ ಆಹಿತಾಗ್ನಿ ಪದವು ಪುಲ್ಲಿಂಗವಾಗಿದ್ದರೂ 
ಲಿ೦ಗವ್ಯತ್ಯಾಸಮಾಡಿ ಆತನ ಪತ್ನಿಯ ಪರವೆಂದು ಹೇಳಬಹುದಲ್ಲವೆ? 

ಸಮಾಧಾನ:- ಹಾಗೆ ಹೇಳಲಾಗುವುದಿಲ್ಲ. ಏಕೆಂದರೆ ಯಾಗ ಸಂಬಂಧಗಳಾದ 
ಅಗ್ನಿಹೋತ್ರ ಮತ್ತು ಪಾತ್ರ ಈ ಉಭಯವೂ ಸಾಧನವಾಗುಳ್ಳ ದಹನಕರ್ಮವು ಪತ್ನಿಗೆ 
ಇಲ್ಲದಿರುವುದರಿಂದ ಕಲ್ಪಸೂತ್ರದಲ್ಲಿ ಹೇಳಿದ ಕರ್ಮಕ್ಕೆ ಅನಿತ್ಯತ್ವವನ್ನು ಅವಶ್ಯವಾಗಿ 
ಒಪ್ಪಲೇಬೇಕಾಗಿರುವುದರಿ೦ದಲೂ ಮತ್ತು ದೇಶ ಕಾಲ ವೈಪರೀತ್ಯಾದಿಗಳಿ೦ದ ಯಜ್ಞ ಪಾತ್ರೆಗಳು 
ವಿಚ್ಛಿನ್ನವಾದರೆ ಅವುಗಳೊಡನೆ ದಹನಮಾಡಲು ಸಾಧ್ಯವಿಲ್ಲವಾದುದರಿ೦ದಲೂ ಸಂನ್ಯಾಸವನ್ನು 
ಸ್ವೀಕರಿಸಿದ ಯಾಗಶೀಲನು ಅಗ್ನಿಹೋತ್ರವನ್ನು ಆತ್ಮಾರೋಪಣಮಾಡುವ ಸಮಯದಲ್ಲಿ 
ಪಾತ್ರೆಗಳನ್ನು ಬೇರೆ ದಹಿಸಿ ಸ೦ನ್ಯಾಸವನ್ನು ಸ್ವೀಕರಿಸಬಹುದೆ೦ಬ ಪಕ್ಷದಲ್ಲಿ ಅವನ ಸತಿಯ ದೇಹ 
ಬಿಡುವವರಿವಿಗೂ ಪಾತ್ರೆಗಳೇ ಇಲ್ಲದ೦ತಾಗುವುದರಿ೦ದ ಹಾಗೆ ಹೇಳಲಾಗುವುದಿಲ್ಲ ಮತ್ತು-- 

ಗೃಹಸ್ಥಸ್ತು ಯದಾ ಪಶ್ಯೇದ್ದಪುಃ ಪತಿತಮಾತ್ಮನಃ | 

ಆಪತ್ಯಸ್ಯೈವ ಚಾಪತ್ಯಂ ತದಾರಣ್ಯ೦ ಸಮಾಶ್ರಯೇತ್‌ || 

ಸಂತ್ಯಜ್ಯ ಗ್ರಾಮ್ಯಮಾಹಾರ೦ ಸರ್ವಂ ಚೈವ ಪರಿಚ್ಛದಮ್‌ | 

ಪುತ್ರೇಷು ಭಾರ್ಯಾಂ ನಿಕ್ಷಿಪ್ಯವನ೦ ಗಚ್ಚೇತ್ನಹೈವ ವಾ || 

ಅಗ್ನಿಹೋತ್ರಂ ಸಮಾದಾಯ ಗೃಹಂ ಚಾಗ್ನಿಪರಿಚ್ಛದಮ್‌ | 

ಗ್ರಾಮಾದರಣ್ಯಂ ನಿಸ್ಸೃತ್ಯ ನಿವಸೇನ್ನಿ ಯತೇ೦ದ್ರಿಯಃ | | 

ವೈತಾನಿಕಂ ಚ ಜಹುಯಾದಗ್ನಿಹೋತ್ರ೦ ಯಥಾ ವಿಧಿ | 
ಎ೦ದು ಸ್ಮೃತಿಕಾರರು ಬ್ರಹ್ಮಚಾರಿಯು ಗೃಹಸ್ಥಾಶ್ರಮವನ್ನೂ ಗೃಹಸ್ಥನು ವಾನಪ್ರಸ್ಥಾಶ್ರಮವನ್ನೂ 
ವಾನಪ್ರಸ್ಥನು ಸ೦ನ್ಯಾಸಾಶ್ರಮವನ್ನೂ ಸ್ವೀಕಾರ ಮಾಡಬೇಕೆಂದು ಆಶ್ರಮಗಳ ಕ್ರಮವನ್ನು 
ತೋರಿಸಿರುತ್ತಾರೆ. ವಾನಪ್ರಸ್ಥಾಶ್ರಮವನ್ನುಸ್ಟೀಕರಿಸುವ ಸಮಯದಲ್ಲಿತಾನು ಆಹಿತಾಗ್ಮಿಯಾಗಿದ್ದರೆ 
ಪ್ರಾಜಾಪತ್ಯೇಷ್ಟಿಯನ್ನು ಮಾಡಿ ತನ್ನೊಳು ಅಗ್ವಿಸಮಾರೋಪಣಂಗೈದು, ಪತ್ನಿಯನ್ನು 
ಪುತ್ರರೊಂದಿಗೆ ಬಿಟ್ಟು ಅರಣ್ಯಪ್ರವೇಶಮಾಡಬೇಕು. ಒ೦ದುಪಕ್ಷ ವಾನಪ್ರಸ್ಥಾಶ್ರಮದಲ್ಲಿರುವವನಿಗೆ 


ಅಗ್ನಿಹೋತ್ರಾದಿಕರ್ಮಗಳ ಅಧಿಕಾರವಿರುವದರಿ೦ದ ಅಗ್ನಿಹೋತ್ರ ಪಾತ್ರಾದಿಗಳನ್ನು 
ತೆಗೆದುಕೊ೦ಡು ಹೆ೦ಡತಿಯೊಡನೆ ಕಾಡಿಗೆ ಹೋಗಿ ಗೆಡ್ಡೆ ಗೆಣಸು ತಿ೦ದು ಜೀವಿಸುತ್ತಿರಬೇಕೆ೦ದು 
ಹೇಳಿರುವದರಿ೦ದ ಯಾಗಶೀಲನಾದ ವಾನಪ್ರಸ್ಥನು ದೇಹಬಿಡುವ ಸಮಯವೊದಗಲಾಗಿ 

“ವಾನಪ್ರಸ್ಥಂ ಯೋಗಿನಂ ಚ ಲಿಂಗೈಕ್ಯಂ ಭಿಕ್ಷುಕ೦ ಯತಿಮ್‌” 
ಎಂದು ಹಿಂದೆ ಹೇಳಲ್ಪಟ್ಟ ಶಾತಾತಪಸ್ಮೃತಿಯಂತೆ ಅಂಥ ವಾನಪ್ರಸ್ಥನಿಗೆ ಖನನವನ್ನು 
ಮಾಡಬೇಕೆಂದು ವಿಧಿಸಿರುವುದರಿ೦ದ ಕಲ್ಪಸೂತ್ರದಲ್ಲಿ ಹೇಳಿರುವಂತೆ ಯಾಗಸಂಬಂಧಗಳಾದ 
ಅಗ್ನಿಹೋತ್ರ ಪಾತ್ರಸಾಧಕವಾದ ದಹನಕರ್ಮಕ್ಕೆ ನಿತ್ಯತ್ವವೇ ಇಲ್ಲದ೦ತಾಗುವುದು. 

ಶಂಕೆ:- ಅಂಥವನಿಗೆ ದಹನಕರ್ಮ ನಡೆಯದಿದ್ದರೂ ಅವನ ಪತ್ನಿಯು 
ಮರಣಹೊಂದುವವರಿಗೆ ಆ ಪಾತ್ರೆಗಳನ್ನಿಟ್ಟುಕೊಂಡಿದ್ದು ಅವುಗಳೊಡನೆ ದಹನಕ್ರಿಯೆಯು 
ಮಾಡಲ್ಪಡುತ್ತದೆಂದು ಹೇಳುತ್ತೇವೆ. 

ಸಮಾಧಾನ:- ಪತ್ನಿಯೊಡನೆ ವಾನಪ್ರಸ್ಥಾಶ್ರಮ ಸ್ಟೀಕಾರಮಾಡಿರುವುದರಿ೦ದ ಆಕೆಯೂ 
ವಾನಪ್ರಸ್ಥಾಶ್ರಮ ಸ್ವೀಕಾರಮಾಡಿದ೦ತಾಗುವುದರಿ೦ದ ಆಕೆಯನ್ನು ದಹನಮಾಡಲವಕಾಶವಿಲ್ಲ. 
ಹಾಗಾದರೆ ಯಜ್ಞೇಯ ಪಾತ್ರೆಗಳಿಗೇನು ಗತಿಯೆ೦ದರೆ ಅಗ್ನಿಹೋತ್ರದಿ೦ದ ಪಾತ್ರೆಗಳನ್ನು ಬೇರೆ 
ಬೇರೆ ದಹನ ಮಾಡತಕ್ಕದ್ದು ವಾನಪ್ರಸ್ಥನ ಪತ್ನಿಯ ಮೃತಶರೀರವನ್ನು ಖನನಮಾಡತಕ್ಕದ್ದೆಂದು 
ನಿರ್ಧರಿಸತಕ್ಕುದು. ಆಗಲಿ, ವಾನಪ್ರಸ್ಥನ ಹೆಂಡತಿಗೆ ದಹನಕರ್ಮವೇ ಮಾಡಲ್ಪಡತಕ್ಕುದೆಂದು 
ಹೇಳುವುದಾದರೂ ಯಜಮಾನನು ಇಲ್ಲದೆ ಹೋದರೆ ವೈತಾನಿಕಾಗ್ದಿಗಳೇ 
ಇಲ್ಲದ೦ತಾಗುವುದರಿ೦ದ ಅಂಥ ಪಾತ್ರೆಗಳು ದೇಶಕಾಲ ವೈಪರೀತ್ಯದಿ೦ದ ವಿಚ್ಚಿನ್ನವಾಗಿ ಹೋಗಲು 
ಲೌಕಿಕಾಗ್ನಿಯಿಂದ ದಹನಕರ್ಮವನ್ನು ನೆರವೇರಿಸಬೇಕಾಗುವದು. ಅಗ ಕಲ್ಪಸೂತ್ರಗಳಲ್ಲಿ 
ಹೇಳಲ್ಪಟ್ಟ ಕರ್ಮಗಳಿಗೆ ಅನಿತ್ಯತ್ವವೆ೦ಬುದು ಮತ್ತಿಷ್ಟೂ ವಜ್ರಲೇಪದಂತೆ ಘಟ್ಟಿಗೊಳ್ಳುವುದು. 

ಶಂಕಾ:- ಮನು, ಕಲ್ಪಸೂತ್ರಗಳಲ್ಲಿ ಹೇಳಿದಂತೆ ಅಗ್ನಿಯಿಂದ ದಹನಮಾಡುವುದೇ 
ಶ್ರೌತಕರ್ಮವಾದ್ದರಿ೦ದಲೂ ಶಾತಾತಪ ಮುಂತಾದ ಸ್ಕೃತಿಗಳಲ್ಲಿ ಹೇಳಿದಂತೆ ದಹನವು 
ಖನನಕ್ಕಿಂತ ಬಲವತ್ತರವಾದುದರಿ೦ದಲೂ, ಅಂತಹ ಖನನವಿಧಾಯಕ ವಚನಗಳೇ 
ಅನಿತ್ಯಗಳಾಗುವುವಲ್ಲದೆ ದಹನವಿಧಾಯಕ ವಚನಗಳು ನಿತ್ಯಗಳೇ ಆಗಿರುತ್ತವೆ. 

ಸಮಾಧಾನ:- ಆದರೆ ಶ್ರುತಿಯಲ್ಲಿಯೂ ಅನಿತೃತ್ವವು ಹೇಳಲ್ಪಟ್ಟಿರುತ್ತದೆ. 

“ಯೇತಗ್ನಿದಗ್ಧಾ ಯೇತನಗ್ನಿದಗ್ಳಾಯೇ ವಾ ಜಾತಾಃ | 


ಕುಲೇ ಮಮ ಭೂಮೌ ದತ್ತೇನ ಪಿ೦ಡೇನ ತೃಪ್ತಾ ಯಾಂತು ಪರಾಂ ಗತಿಮ್‌ ||” 

ಈ ಮಂತ್ರವು ಪಿಂಡಪ್ರದಾನಮಾಡುವ ಸಮಯದಲ್ಲಿ ಹೇಳಲ್ಪಟ್ಟಿರುತ್ತದೆ. ಇಲ್ಲಿ 
ಆಹಿತಾಗ್ನಿಗಳನ್ನು ಅಗ್ನಿಯಿ೦ದ ದಹನಮಾಡಬಾರದೆಂದು ಅನಗ್ಗಿದಗ್ಗಕೋಟಿ 
ಪ್ರವೇಶಮಾಡಿಸಿರುತ್ತಾರೆ. 

ಶಂಕೆ:- 

“ನ್ಯೂನಂ ದ್ವಿವಾರ್ಷಿಕಂ ಬಾಲಂ ನಿಧನೇ ನ ತು ದಾಹಯೇತ್‌” 

ಎರಡು ವರ್ಷ ಮೀರದ ಮಕ್ಕಳನ್ನು  ದಹನಮಾಡಬಾರದೆಂದು 
ನಿಷೇಧಮಾಡಿರುವುದರಿಂದ ಅಂಥ ಬಾಲಕರನ್ನು ಮಾತ್ರ ಅನಗ್ನಿಕೋಟಿಯಲ್ಲಿ 
ಪ್ರವೇಶಮಾಡಿಸುವುದರಿಂದ ಸೂತ್ರದಲ್ಲಿ ಹೇಳಿದಂತೆ ದಹನಕರ್ಮಕ್ಕೆ ನಿತ್ಯತ್ವವೇ 
ಉಂಟಾಯಿತೆಂದು ಹೇಳುತ್ತೇವೆ. 

ಅಸಂಸ್ಕೃತಪ್ರಮೀತಾ ಯೇ ತಾಗಿನ್ಯೋ ಯಾಃ ಕುಲಸ್ತ್ರಿಯಃ | 

ದಾಸ್ಯಾಮಿ ತೇಭ್ಯೋ ವಿಕರಮನ್ನಂ ತಾಭ್ಯಶ್ವಪೈತ್ಯಕಮ್‌ | | 
ಎಂದು ಹೇಳಿರುವುದರಿಂದ ಅಂಥ ಬಾಲಕರಿಗೆ ಪ್ರತ್ಯೇಕ ವಿಧಾನಮಾಡಿರುವುದರಿಂದ 
ದಹನವಿಧಾಯಕ ವಾಕ್ಯಗಳಿಗೆ ಅನಿತ್ಯತ್ವವನ್ನು ಒಪ್ಪಲೇಬೇಕಾಗುವುದು. 

ಶಂಕೆ:- ಹಾಗಾದರೆ ಸಂನ್ಯಾಸಿಗಳನ್ನು ಅಗ್ನಿಯಲ್ಲಿ ದಹಿಸಬಾರದೆ೦ದು ಅನಗ್ನಿಕೋಟಿ 
ಪ್ರವೇಶಮಾಡಿಸುತ್ತೇವೆ. 

ಸಮಾಧಾನ:- 

ನ ತಸ್ಯದಹನ೦ ಕಾರ್ಯಂ ನ ಚ ಪಿಂಡೋದಕಕ್ರಿಯಾ | 

ಏಕೋದ್ದಿಷ್ಟಂ ನ ಕರ್ತವ್ಯಂ ಸಂನ್ಯಸ್ತಾನಾಂ ಕದಾಚನ || 
ಎಂದು ಶೌನಕ ಸ್ಕ್ಯತಿಯಲ್ಲಿ ಸಂನ್ಯಾಸಿಗಳಿಗೆ ದಹನಸ೦ಸ್ಕಾರಪೂರ್ವಕ ಪಿ೦ಡಪ್ರದಾನ 
ಮಾಡಕೂಡದೆಂದು ನಿಷೇಧಿಸಿರುವುದರಿ೦ದ ಅಗ್ನಿದಗ್ಗರಿಗೂ ಅನಗ್ಗಿದಗ್ಗರಿಗೂ ಪಿಂಡಪ್ರದಾನ 
ಹೇಳಿರುವುದರಿಂದ ಸಂನ್ಯಾಸಿಗಳನ್ನು ಅನಗ್ನಿದಗ್ಗಕೋಟಿಯಲ್ಲಿ ಪ್ರವೇಶಮಾಡಿಸಲವಕಾಶವಿಲ್ಲ 

ಯಜಮಾನಕುಲೇ ಜಾತಾಃ ದಾಸಾ ದಾಸ್ಕೋಪನ್ನ ಕಾಂಕ್ಷಿಣಃ 

ಎ೦ಬ ಪ್ರಮಾಣ ವಚನಗಳಿರುವುದರಿ೦ದ ಶೂದ್ರರಿಗೆ ವೇದೋಕ್ತ ಕರ್ಮಾಧಿಕಾರವೇ 
ಇಲ್ಲದುದರಿಂದ ಅಂತಹ ಪಿ೦ಡಪ್ರದಾನಾದಿಗಳನ್ನು ಮಾಡದೆ ಕೇವಲ ಅನ್ನದಿಂದ 


ದಾಸೀದಾಸಾದಿಗಳನ್ನುತೃಪ್ತಿಗೊಳಿಸಬೇಕಾಗಿರುವುದರಿಂದಲೂ, ಶೂದ್ರರನ್ನು ಅನಗ್ನಿಕೋಟಿಯಲ್ಲಿ 
ಪ್ರವೇಶಿಸಲವಕಾಶವಿಲ್ಲ ಪಾರಿಶೇಷನ್ಯಾಯದಿಂದ ದೇಶಾಂತರದಲ್ಲಿ ಯಾರೂ ಇಲ್ಲದ 
ಪ್ರದೇಶದಲ್ಲಿ ಮರಣಹೊಂದಿದ ಮಕ್ಕಳೊಂದಿಗನಿಗೆ ಕರ್ತರಾರೂ ಇಲ್ಲದ ಪ್ರಯುಕ್ತ 
ಅಗ್ನಿಸಂಸ್ಕಾರವಿಲ್ಲದವರಿಗ, ಯಜಮಾನ ಕುಲದಲ್ಲಿ ಹುಟ್ಟಿದ ಆಹಿತಾಗ್ನಿಗಳಾಗಲಿ, 
ಅನಾಹಿತಾಗ್ನಿಗಳಾಗಲಿ, ಅರಣ್ಯಪ್ರವೇಶಮಾಡಿದ ಗೃಹಸ್ಥರಿಗೂ ಖನನವಿಧಿಯಲ್ಲಿ ಹೇಳಲ್ಪಟ್ಟ 
ಆಹಿತಾಗ್ನಿ, ವಾನಪ್ರಸ್ಥರಿಗೂ, ಅವಸಾನವು೦ಟಾಗಲು ಅವರಿಗೆ ಅಗ್ನಿದಹನಕರ್ಮವನ್ನು 
ಮಾಡದಿರುವುದರಿ೦ದ ಅನಗ್ನಿಕೋಟಿಯಲ್ಲಿ ಪ್ರವೇಶಮಾಡಿಸತಕ್ಕುದೆ೦ದು ನಿರ್ಧರಿಸಬೇಕು. 
ಇದರಿಂದ ಕಲ್ಪಸೂತ್ರಾದಿಗಳಲ್ಲಿಹೇಳಿದ೦ತೆ ಅಗ್ನಿದಹನಕ್ರಿಯೆಯು ಅನಿತ್ಯವೆ೦ದು ಸಿದ್ಧವಾಯತು. 

ಲಿಂಗಾಂಗಿಗಳಾದ ವೀರಶೈವರಿಗೆ ಹಿಂದೆ ಉದಾಹರಿಸಿದ ಶ್ರುತಿಸ್ಕೃತ್ಯಾದಿ ಅನೇಕ 
ಪ್ರಮಾಣಗಳಿಂದ ಖನನವಿಧಾನವೇ ಹೇಳಲ್ಪಟ್ಟಿತಲ್ಲದೆ ಆಹಿತಾಗ್ನಿಗಳಿಗೂ, ದೇಹ ಬಿಡುವುದಕ್ಕೆ 
ಪೂರ್ವ ಪ್ರಾಜಾಪತ್ಯೇಷ್ಟಿಯನ್ನು ಮಾಡಿ ವೈದಿಕಾಗ್ನಿಗಳನ್ನು ಆತ್ಮಸಮಾರೋಪಣಮಾಡಿ 
ದೇಹವನ್ನು ಬಿಡುವುದರಿ೦ದ ಅವರಿಗೂ ಖನನವಿಧಿಯು ಹೇಳಲ್ಪಟ್ಟಿದೆ. ಯಜ್ಞಪಾತ್ರೆಗಳನ್ನು ಬೇರೆ 
ಬೇರೆ ದಹಿಸಿದ ತರುವಾಯ ಅವರ ಪತ್ನಿಗೂ ತಮ್ಮ ಅವಸಾನದಲ್ಲಿ ಖನನವೇ ವಿಧಿಸಲ್ಪಟ್ಟಿದೆ. 
ಇದಲ್ಲದೆ ಮಾರ್ಗಶೈವರಿಗೆ ಖನನಕರ್ಮವನ್ನು ಬಿಟ್ಟು ದಹನಕರ್ಮವನ್ನು ಮಾಡುವುದು 
ದೋಷಾರ್ಹವೆಂದು ಹೇಳಿರುವುದರಿ೦ದ ಆಹಿತಾಗ್ನಿಗಳೇ ಆಗಲಿ ಅನಾಹಿತಾಗ್ನಿಗಳೇ ಆಗಲಿ, 
ಇಂಥ ಮಾರ್ಗಶೈವರ ವಿಷಯದಲ್ಲಿದಹನವನ್ನುವಿಧಿಸುವ ಸಕಲ ವಾಕ್ಯಗಳಿಗೂ ಸಂಕೋಚವನ್ನು 
ಅ೦ಗೀಕಾರಮಾಡಲೇಬೇಕು. 

ಶಿವಲಿಂಗಧರಂ ವಿಪ್ರಂ ವಿಪನ್ನಂ ತು ನ ದಾಹಯೇತ್‌ 

ಯದಿ ವಾ ದಾಹಯೇತ್ವಸ್ಯ ಬ್ರಹ್ಮಹತ್ಯಾ ತದಾ ಭವೇತ್‌ | | 

ಲಿಂಗಧಾರಿಯಾದವನನ್ನು ಎಂತಹ ವಿಪತ್ತೊದಗಿದರೂ ಖನನಮಾಡಬೇಕಲ್ಲದೆ 
ದಹನಸ೦ಸ್ಕಾರ ಮಾಡಬಾರದು. ಪ್ರಮಾದದಿಂದ ದಹನಮಾಡಿದವನು ಬ್ರಹ್ಮಹತ್ಯಾ ದೋಷಕ್ಕೆ 
ಭಾಗಿಯಾಗುವನು ಎ೦ದು ಸದಾನ೦ದೋಪನಿಷತ್ತಿನಲ್ಲಿ ಹೇಳಲ್ಲಟ್ಟಿರುತ್ತವೆ. 

ಮೃತಲಿಂಗಾಂಗಿನೋ ದೇಹಮಜ್ಞಾನಾದ್ದಹತೇ ಯದಿ | 

ಶಿವಾಲಯಸಹಸ್ರಾಣಾಂ ದಾಹದೋಷಮವಾಪ್ನುಯಾತ್‌ || 

ಯದೀಚ್ಛೇದ್ದಹನಂ ತತ್ರ ಶಿವಾಗ್ನ್‌ ತನ್ನಿವೇದಯೇತ್‌ | 


ತತ್ರಾಪಿ ಲಿಂಗಕಾಯಸ್ಯ ದಹನ೦ ತು ವಿವರ್ಜಯೇತ್‌ | | 

ಅರ್ಥ:- ಲಿ೦ಗಧಾರಿ (ವೀರಶೈವ) ಯಾದ ಮಾನನಕ ಮೃತದೇಹವನ್ನು ಅಜ್ಞಾನದಿ೦ದ 
ದಹಿಸಿದರೆ ಸಾವಿರಾರು ಶಿವಾಲಯಗಳನ್ನು ದಹಿಸುವುದರಿ೦ದಾದ ದೋಷವುಂಟಾಗುವುದು. 
ಒಂದುಪಕ್ಷ ದಹನವನ್ನಪೇಕ್ಷಿಸಿದರೆ ಶಿವಾಗ್ನಿಯಲ್ಲಿ ನಿವೇದಿಸತಕ್ಕದ್ದು ಅಂಗದಲ್ಲಿ ಲಿಂಗವನ್ನು 
ಧರಿಸಿದನನನ್ನೆಂದೂ ಅಗ್ನಿಯಿಂದ ದಹಿಸಬಾರದೆ೦ದು ಸ್ವಾಂದಪುರಾಣದಲ್ಲಿ ಹೇಳಲ್ಲಟ್ಟಿರುತ್ತದೆ. 

ಸರ್ವಾಶ್ರಮಾತಿರೇಕೇಣ ಭವೇದತ್ಯಾಶ್ರಮೀ ದ್ವಿಜಃ | 

ಲಿ೦ಗಾ೦ಗೀ ಯದಿ ವಾ ಮುಕ್ತೋ ದಗ್ಗುಂ ನಾರ್ಹತಿ ಕರ್ಮಣಾ || 

ಸಕಲ ಆಶ್ರಮಗಳನ್ನು ಅತಿಕ್ರಮಿಸಿ ಅತ್ಯಾಶ್ರಮವನ್ನು ಸ್ವೀಕರಿಸಿದವನು 
ಲಿ೦ಗಧಾರಿಯಾಗಿ ಮುಕ್ತಾತ್ಮನಾಗಿದ್ದರೆ ಅವನ ಮೃತದೇಹವನ್ನು ಅಗ್ನಿಯಿಂದ ದಹಿಸಬಾರದೆ೦ದು 
ಪದ್ಮಪುರಾಣದಲ್ಲಿ ಹೇಳಲ್ಪಟ್ಟಿರುತ್ತದೆ. 

ಷಡದ್ದಶುದ್ದಿಂ ವಿಧಿವತ್‌ಪ್ರಾಪ್ತೋ ವಾ ಮ್ರಿಯತೇ ಯದಿ | 

ಪಶೂನಾಮಿವ ತಸ್ಯೇಹ ನ ಕುರ್ಯಾದೌರ್ಧ್ವದೈಹಿಕಮ್‌ | | 

ಅರ್ಥ:- ವರ್ಣಾದ್ವ ಪದಾದ್ವ ಮುಂತಾದ ಷಡದ್ವಶೋಧನ ಸ೦ಸ್ಕಾರಪೂರ್ವಕ 
ಶಿವಲಿಂಗಧಾರಿಯಾದವನು ಮರಣಹೊಂದಲಾಗಿ ಪಶುಕರ್ಮದೋಪಾದಿಯಲ್ಲಿ 
ದಹನಪೂರ್ವಕವಾದ ಜಔರ್ಧ್ವದೈಹಿಕಕರ್ಮವನ್ನು ಮಾಡಬಾರದೆಂದು ವಾಯವೀಯ 
ಸಂಹಿತೆಯಲ್ಲಿ ಹೇಳಲ್ಪಟ್ಟಿರುತ್ತದೆ. 

ಃ ಪ್ರಾಣಲಿ೦ಗಸ೦ಲಗ್ನೋ ಲಿಂಗಪ್ರಾಜೀ ವಿಯುಜ್ಯತೇ | 

ಶರೀರದಹನಾತ್ತಸ್ಯ ನರಕೇ ಕಾಲಮಕ್ಷಯಮ್‌ || 

ಭಸ್ಕೋದ್ಧೂಲಿತಸರ್ವಾಂಗಮಾಪಾದತಲಮಸ್ತಕಮ್‌ | 

ರೋಮರೋಮಭವೇಲ್ಲಿಂಗಂ ತದ್ದೇಹಂ ದಾಹವರ್ಜಿತಮ್‌ || 

ಯೋಗಾಗ್ನಿಪ್ಪುಷ್ಠಕಾಯಸ್ಯ ತ್ವಾತ್ಮಲಿ೦ಗೇಷ್ಟಲಿ೦ಗಯೋಃ | 

ಸ೦ಯೋಗಾನ್ಯೋಕ್ಷಕಾಲೇ ತು ಮುಮುಕ್ಷೋಸ್ಸಾತನೂಶ್ಶಿವಾಃ 

ಯದಂಗಂ ತು ಮೃತಂ ದೃಷ್ಟಂ ನಿಕ್ಷಿಪೇತ್ತತ್ತು ಲಿಂಗಿನಃ | 

ತದ್ದೇಹದಹನಾದ್‌ ಘೋರಂ ರೌರವಂ ನರಕಂ ವ್ರಜೇತ್‌ || 


ಪ್ರಾಣಲಿಂಗವತಾಂ ಪುಂಸಾಂ ಲಿ೦ಗಪ್ರಾಣವತಾ೦ ತನೋಃ | 


ಪ್ರಾಪ್ತೇ ಮರಣಕಾಲೇ ತು ನ ಕುರ್ಯಾದ್ದಹನಂ ಬುಧಃ || 

ಅಜ್ಞಾನಾ ಹನ೦ ಕೃತ್ವಾ ನರಕಂ ವಾಧಿಗಚ್ಛತಿ | | 

ಅರ್ಥ:- ಪ್ರಾಣದಲ್ಲಿಲಿಂಗವನ್ನೂಲಿಂಗದಲ್ಲಿ ಪ್ರಾಣವನ್ನೂ ಇರಿಸಿರುವ ಲಿ೦ಗಾ೦ಗಿಯು 
ಮರಣಹೊಂದಿರಲು ಅವನ ಲಿಂಗದೇಹವನ್ನು ದಹನಮಾಡಬಾರದು. ತಿಳಿಯದೇ 
ದಹನಮಾಡಿದವನು ಅನೇಕಕಾಲ ನರಕವನ್ನನುಭವಿಸುವನು. ಪಾದಾದಿ ಮಸ್ತಕದವರೆಗೂ 
ಸರ್ವಾಂಗಗಳಲ್ಲಿ ಭಸ್ಕಾವಲೇಪನಂಗೈದು ರೋಮರೋಮಗಳಲ್ಲಿ ಲಿಂಗಮಯನಾದವನ 
ದೇಹವನ್ನು ಅಗ್ನಿಯಿಂದ ದಹಿಸಬಾರದು. ಯೋಗಾಗ್ನಿಯಿ೦ದ ದಗ್ಗವಾದ ಕಾಯವುಳ್ಳ ಇಷ್ಟಲಿಂಗ 
ಜ್ಯೋತಿರ್ಲಿಂಗಗಳ ಸಂಯೋಗವನ್ನು ಹೊಂದಿದ ಮುಮುಕ್ಷುವಾದ ಲಿಂಗಾಂಗಿಯು 
ಮರಣಹೊಂದಲಾಗಿ ಅವನ ದೇಹವನ್ನು ಭೂಮಿಯಲ್ಲಿ ನಿಕ್ಷೇಪಮಾಡಬೇಕಲ್ಲದೆ ಅಗ್ನಿಸ೦ಸ್ಕಾರ 
ಮಾಡಲಾಗದೆಂದು ಶಿವಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. 

ಕೋಟಿಶೈವಾಲಯಂ ದಗ್ಗಂ ಶಿವಭಕ್ತಂ ದಹೇದ್ಯದಿ | 

ದಹನ್ನಜ್ಞಾನಯೋಗೇನ ಬ್ರಹ್ಮಹತ್ಯಾಮವಾಪ್ತುಯಾತ್‌ || 

ಲಿಂಗದೇಹಿಶರೀರಸ್ಯ ಲಿಂಗಸಂಸ್ಕಾರವರ್ಜಿತಃ | 

ಕುರ್ಯಾಚ್ಚೇದ್ವಹ್ನಿಸಂಸ್ಕಾರಮುಭಯೋರ್ನರಕೇ ಕ್ಷಯಃ || 

ಯಃ ಪ್ರಾಣಲಿಂಗನಿಕ್ಷಿಪ್ಲೋ ನಿಕ್ಷಿಪೇತ್ತಂ ತು ಲಿ೦ಗಿನಮ್‌ | 

ತದ್ದೇಹದಹನಾದ್ದೋರಂ ರೌರವಂ ನರಕಂ ವ್ರಜೇತ್‌ | | 

ಅರ್ಥ:- ಲಿಂಗಾಂಗಿಯಾದ ಶಿವಭಕ್ತನನ್ನು ದಹಿಸುವುದು ಕೋಟಿಶಿವಾಲಯಗಳ 
ದಹನಕ್ಕೆ ಸಮಾನವಾದುದು. ಪ್ರಮಾದದಿ೦ದ ಶಿವಭಕ್ತನನ್ನು ದಹಿಸಿದವನು ಬ್ರಹ್ಮಹತ್ಯಾದೋಷಕ್ಕೆ 
ಭಾಗಿಯಾಗುವನು. ಲಿ೦ಗದೇಹಿಯ ಮ್ಯತಶರೀರವನ್ನು ದಹಿಸಿದವನಿಗೂ ಇವನಿಗೂ 
ನರಕವುಂಟಾಗುವುದು. ಪ್ರಾಣಲಿಂಗಿಯೆನಿಸಿದ ಶಿವಲಿಂಗಧಾರಿಯನ್ನು ಭೂಮಿಯಲ್ಲಿ 
ನಿಕ್ಷೇಪಮಾಡುವುದನ್ನು ಬಿಟ್ಟು ದಹನಮಾಡುವುದರಿ೦ದ ಘೋರ ನರಕವಂ ಹೊಂದುವನೆಂದು 
ವೀರಾಗಮದಲ್ಲಿ ಹೇಳಲ್ಪಟ್ಟಿರುತ್ತದೆ. 

ರುದ್ರರೂಪಃ ಶಿವಜ್ಞಾನೀ ಸರ್ವಾಂಗೇ ಲಿಂಗಸಂಗಿನಃ || 

ಕರ್ಮಮಂತ್ರೇಣ ದಹನಾನ್ನರಕಃ ಕಾಲಮಕ್ಷಯಮ್‌ || 

ಲಿಂಗಂ ಭೂತಿಂ ಚ ರುದ್ರಾಕ್ಷಂ ಯೇ ದೇಹೇ ಧಾರಯಂತಿ ಚ | 


ಸರ್ವಾಂಗಲಿಂಗಸ೦ಯುಕ್ತಂ ತದ್ದೇಹ೦ ಶಿವಮುಚ್ಚತೇ। | 

ತದ್ದೇಹ೦ ದಹತೇ ಕರ್ಮೀ ನರಕಃ ಕಾಲಮಕ್ಷಯಮ್‌ || 

ಅರ್ಥ:-  ಸರ್ವಲಿಂಗ ಸ೦ಯೋಗಿಯಾದುದರಿ೦ಂದ ರುದ್ರಸ್ಟರೂಪನಾದ 
ಶಿವಜ್ಞಾನಿಯನ್ನು ದಹಿಸುವವನು. ಘೋರ ನರಕವನ್ನೈದುವನು. ಲಿಂಗವನ್ನೂ ಭಸ್ಮವನ್ನೂ 
ರುದ್ರಾಕ್ಷವನ್ನೂ ಯಾರು ಧರಿಸಿರುತ್ತಾರೆಯೋ ಆವರು ಸರ್ವಾಂಗಲಿಂಗಸಂಬಂಧಿಗಳೆನಿಸುತ್ತಾರೆ. 
ಮಂಗಲಕರವಾದ ಅವರ ದೇಹವನ್ನು ದಹಿಸಬಾರದು. ದಹಿಸಿದವನು ದೀರ್ಫಕಾಲ 
ನರಕವನ್ನೈದುವನೆಂದು ಶಿವರಹಸ್ಯ ಖಂಡದಲ್ಲಿ ಹೇಳಲ್ಪಟ್ಟಿರುತ್ತದೆ. 

ಶಂಕೆ:- ತಾನಿರುವವರಿವಿಗೂ ಅಗ್ನಿಹೋತ್ರಮಾಡಬೇಕು. ಪ್ರತಿದಿವಸವೂ ತಪ್ಪದೆ 
ಸಂಧ್ಯಾವಂದನೆಯಂ ಮಾಡಬೇಕು. ಸ್ನಾನ, ಸಂಧ್ಯಾ ಜಪ, ಹೋಮ, ಸ್ವಾಧ್ಯಾಯ, ಪಿತೃತರ್ಪಣ, 
ಆತಿಥ್ಯ ವೈಶ್ವದೇವ ಮುಂತಾದ ನಿತ್ಯನೈಮಿತ್ತಿಕಾದಿ ಕರ್ಮಗಳನ್ನು ಪ್ರತಿದಿವಸವೂ ಅನುಷ್ಠಿಸಬೇಕು. 
ಪಿತೃಗಳ ಪ್ರೀತಿಯನ್ನು ಸಂಪಾದಿಸುವುದಕ್ಕಾಗಿ ಅಹರಹಃ ಶ್ರಾದ್ಧವನ್ನಾಚರಿಸಬೇಕು. ಹಾಗೆ 
ಅನುಷ್ಠಿಸದಿದ್ದವನು ದೋಷಿಯಾಗುವನೆ೦ದು ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದ್ದರೂ ಇಂತಹ 
ನಿತ್ಯನೈಮಿತ್ತಿಕಾದಿ ಕರ್ಮಗಳನ್ನೆಲ್ಲಾ ಬಿಟ್ಟು 

ಅಶ್ವಾಲಂಭಂ ಗವಾಲಂಭಂ ಸಂನ್ಯಾಸಂ ಪಲಪೈತೃ್ಛಕಮ್‌ | 

ದೇವರೇಣ ಸುತೋತ್ಪಕ್ತಿಂ ಕಲೌ ಪಂಚ ವಿವರ್ಜಯೇತ್‌ | | 

ಅಶ್ವಾಲ೦ಭ (ಕೊಲ್ಲುವಿಕೆ,, ಗವಾಲಂಭ, ಸಂನ್ಯಾಸ, ಪಲಪೈತ್ಯಕ (ಮಾಂಸ ತರ್ಪಣ) 
ದೇವರೇಣ (ಮೈದುನನಿ೦ದ) ಸುತೋತ್ಸತ್ತಿ ಎಂದರೆ ಸಂತಾನೋತ್ಪತ್ತಿ ಈ ಐದನ್ನುಕಲಿಯುಗದಲ್ಲಿ 
ಮಾಡಕೂಡದೆಂದು ನಿಷೇಧಿಸಲ್ಪಟ್ಟಿದೆ. ಆದರೂ ಗೃಹಸ್ಥಧರ್ಮವನ್ನು ಬಿಟ್ಟು ನಿಷಿದ್ಧವಾದ 
ಸಂನ್ಯಾಸಾಶ್ರಮ ್ಹಸ್ವ್ಟೀಕಾರಮಾಡಿದಬಳಿಕ ಹಿಂದೆ ಗೃಹಸ್ಥಾಶ್ರಮದಲ್ಲಿ ಮಾಡಿದ 
ಪುಣ್ಯಕರ್ಮಗಳಿಂದುಂಟಾದ ಅಪೂರ್ವ (ಸಂಸ್ಕಾರ)ವು ಆತ್ಮನಲ್ಲಿ ನಿಂತಿರುವುದೋ? ಇಲ್ಲವೊ? 
ಎ೦ದು ಎರಡುವಿಧ ವಿಕಲ್ಪಗಳುದಿಸುವುವು. ಸಂನ್ಯಾಸ ಸ್ವೀಕಾರಮಾಡಿವರೂ ಕರ್ಮಜನ್ಯವಾದ 
ಅಪೂರ್ವವು ನಿಂತಿರುತ್ತದೆ. ಹಿ೦ದೆ ಅನುಷ್ಠಿಸಿದ ಯಜ್ಞಾದಿಕ್ರಿಯೆಗಳೆಲ್ಲವೂ ಶೀಘ್ರವಾಗಿ 
ನಷ್ಟವಾದರೂ, ಕಾಲಾಂತರದಲ್ಲಿ ಸ್ವರ್ಗಾದಿಫಲವನ್ನೀಯುವವರಿವಿಗೂ ಆ ಅಪೂರ್ವವು ಆತ್ಮನಲ್ಲಿ 
ಸ್ಥಿರವಾಗಿ ಉಳಿದುಕೊಂಡಿದ್ದು ದೇಹವಳಿದನೇಲೆ ಕರ್ಮಾನುಗುಣವಾದ ಫಲವನ್ನು 
ಕೊಡುವುದೆಂದು ಒಪ್ಪಿಕೊ೦ಡಿದ್ದರೂ ಮಧ್ಯದಲ್ಲಿ ಸಕಲ ಕರ್ಮತ್ಯಾಗಪೂರ್ವಕ ಸಂನ್ಯಾಸ 


ಸ್ವೀಕಾರಮಾಡಿದಮೇಲೆ “ಸಾಯುಜ್ಯಸಿಧ್ಯರ್ಥ೦ ಸ೦ನ್ಯಾಸಃ” ಎಂಬ ಸಿದ್ಧಾ೦ತಾನುಸಾರವಾಗಿ 
ಸಂನ್ಯಾಸಿಗಳಿಗಾಗಬೇಕಾದ ಮೋಕ್ಷವು ಸಿದ್ಧಿಸದೆ ಹೋಗಬೇಕು. 

ಸಮಾಧಾನ:- ಫಲಾಪೇಕ್ಷೆಯಿಲ್ಲದೆ ಮಾಡಿದ ಧರ್ಮವು 
ಮುಕ್ತಿಯನ್ನುಂಟುಮಾಡುವುದರಿ೦ದ “ಸ್ವರ್ಗಕಾಮೋ ಯಜೇತ” ಎಂಬ ವಾಕ್ಕದಲ್ಲಿರುವ 
ಸ್ವರ್ಗಪದವು 

ಯನ್ನ ದುಃಖೇನ ಸಂಭಿನ್ನಂ ನ ಚ ಗ್ರಸ್ತನುನ೦ತರಮ್‌ | 

ಅಭಿಲಾಷೋಪನೀತಂ ಯತ್ತತ್ಸುಖಂ ಸ್ವಃ ಪದಾಸ್ಟದಮ್‌ || 


ಎಂಬ ವಾಕ್ಯಾನುಸಾರವಾಗಿ ನಿತ್ಯಸುಖಸ್ವರೂಪವಾದ ಮೋಕ್ಷವೆಂಬ 


ಅರ್ಥದಲ್ಲಿರುವುದರಿ೦ದ ಸಂನ್ಯಾಸಿಯ ಆತ್ಮನಲ್ಲಿ ತಾನು ಗೃಹಸ್ಥಾಶ್ರಮದಲ್ಲಿ ಅನುಷ್ಠಿಸಿದ 
ಜ್ಯೋತಿಷ್ಟೋಮಾದಿ ಯಾಗಗಳಿಂದುಂಟಾದ ಅಪೂರ್ವ (ಸಂಸ್ಕಾರ) ವಿದ್ದರೂ ಅದು ಮೋಕ್ಷಕ್ಕೆ 


ಪ್ರತಿಬ೦ಧಕವನ್ನುಂಟುಮಾಡಲಾರದು. ಯಾವುದೊಂದು ಫಲಾಪೇಕ್ಷೆಯಿಲ್ಲದೆ 
ಕರ್ಮಾನುಷ್ಠಾನಮಾಡುವುದರಿ೦ದ ಮೋಕ್ಷವು ಸಿದ್ಧಿಸಿದಮೇಲೆ ತಾನಿರುವವರಿವಿಗೂ 
ಮಾಡಬೇಕಾದ ನಿತ್ಯನೈಮಿತ್ತಿಕಾದಿ ಕರ್ಮಗಳನ್ನು ತ್ಯಾಗಮಾಡಿ 
ಆಶ್ರಮಸ್ವೀಕಾರಮಾಡಬೇಕಾಗಿಲ್ಲವು. 

ಶಂಕೆ:- 


“ನಾನ್ಯತ್ವರ್ಮಸಂತ್ಯಾಗಾನ್ಕೋಕ್ಷಂ ವಿ೦ದ೦ತಿ ಮಾನವಾಃ |” 

“ನ ಕರ್ಮಣಾ ನ ಪ್ರಜಯಾ ಧನೇನ ತ್ಯಾಗೇನೈಕೇ ಅಮೃತತ್ವ ಮಾನಶುಃ ||” 

ಕರ್ಮವನ್ನು ತ್ಯಾಗಮಾಡುವುದರಿಂದ ಮೋಕ್ಷವು ಸಿದ್ಧಿಸುವುದೆ೦ದು 
ಪ್ರಮಾಣವಚನಗಳಿರುವುದರಿಂದ ಸಂನ್ಯಾಸವನ್ನು ಸ್ವೀಕರಿಸುವುದರಿ೦ದ 
ಪ್ರಯೋಜನವಿರುತ್ತದಲ್ಲವೆ? 

ಸಮಾಧಾನ:- ಅಂತಹ ಕರ್ಮತ್ಯಾಗಪೂರ್ವಕ ಸಂನ್ಯಾಸಸ್ವೀಕಾರವನ್ನು ಹೇಳುವ 
“ತಮೇವ ವಿದಿತ್ವಾತಿಮೃತ್ಯುಮೇತಿ” “ನಾನ್ಯಃ ಪಂಥಾ ವಿದ್ಯತೇ8ಯನಾಯ” “ತರತಿ 
ಶೋಕಮಾತ್ಮನಿತ್‌” “ಜ್ಞಾನಾದೇವ ತು ಕೈವಲ್ಯಮ್‌”. 


ಮೊದಲಾದ ಶ್ರುತಿವಾಕ್ಯಗಳು ಮೋಕ್ಷಕ್ಕೆ ಜ್ಞಾನವೇ ಸಾಕ್ಷಾತ್ಕಾರಣವೆಂದು 
ಬೋಧಿಸುವುದರಿ೦ಂದಲೂ ಆ ಕರ್ಮವಾದರೂ ಜ್ಞಾನದ್ದಾರಾ ಹೇತುವಾಗಿದೆಯೆ ಹೊರತು 
ಸಾಕ್ಷಾತ್‌ ಕಾರಣವಾಗಿಲ್ಲವೆ೦ಬುವುದರಲ್ಲಿತಾತ್ಬರ್ಯವಾಗಿದೆ. ಹಾಗೆ ಅಂಗೀಕಾರಮಾಡದಿದ್ದರೆ-- 

ನಿತ್ಯನೈಮಿತ್ತಿಕೈರೇವ ಕುರ್ವಾಣೋ ದುರಿತಕ್ಷಯಮ್‌ | 

ಜ್ಞಾನಂ ಚ ವಿಮಲೀಕುರ್ವನ್ನಭ್ಯಾಸೇನ ಚ ಪಾಚಯೇತ್‌ || 

ಅಭ್ಯಾಸಾತ್ತಸ್ಯವಿಜ್ಞಾನಂ ಕೈವಲ್ಯಂ ಲಭತೇ ನರಃ | 

ಧರ್ಮಾತ್ಸುಖಂ ಚ ಜ್ಞಾನಂ ಚ ಜ್ಞಾನಾನ್ಕೋಕ್ಷೋತಧಿಗಮೃತೇ | | 

ಇ ಇ ಇ ಸ್ರ 
ಕರ್ಮಣ್ಯೆವಹಿ ಸಂಸಿದ್ದಿ ಮಾಸ್ಟಿತಾ ಜನಕಾದಯಃ | 
ನ್ಯಾಯಾರ್ಜಿತಧನೋ ವಿದ್ವಾಸ್ತತ್ವನಿಷ್ಠೋತತಿಥಿಪ್ರಿಯಃ | | 


ವಾವ 
ಶ್ರಾದ್ಧಕೃತ್ನತ್ವವಾದೀ ಚ ಗೃಹಸ್ಟೋಪಿ ವಿಮುಚ್ಛತೇ | 


“ಕಾಶ್ಯಾ೦ ತು ಮರಣಾನ್ಮುಕ್ತಿಃ” 

ಜ್ಞಾನದ್ದಾರಾ ಕರ್ಮಗಳು ಮುಕ್ತಿಗೆ ಕಾರಣಗಳಾಗಿವೆಯೆಂದು ಸ್ಪಷ್ಟವಾಗಿ ಹೇಳುವ 
ವಚನಗಳಿಗೆಲ್ಲವಿರೋಧವು೦ಟಾಗಬೇಕಾಗುವುದು. 

ಇನ್ನು ಕರ್ಮಜನ್ಯ ಅಪೂರ್ವವು ಆತ್ಮನಲ್ಲಿ ನಿ೦ತಿರುವುದಿಲ್ಲವೆ೦ಬ ಎರಡನೆಯ ಪಕ್ಷವು 
ಯಜ್ಞಯಾಗಾದಿ ಕರ್ಮಗಳಿಂದುಂಟಾದ ಅಪೂರ್ವವು (ವಾಸನೆಯು) ಮಧ್ಯಕಾಲದಲ್ಲಿ 
ನಾಶವಾಗದೆ ಆಯಾಯ ಫಲವನ್ನು ಕೊಡುವವರೆಗೆ ತಾನು ಸ್ಥಾಯಿಯಾಗಿದ್ದೇ ಇರುತ್ತದೆಂಬ 
ಸಿದ್ಧಾ೦ತವಚನಗಳೆಲ್ಲ ವ್ಯರ್ಥವಾಗಬೇಕಾಗುವುದು. ಇದಲ್ಲದೆ ವಶಿಷ್ಠ, ವಿಶ್ವಾಮಿತ್ರ ಮೊದಲಾದ 
ಮಹರ್ಷಿಗಳು ನಿತ್ಯನೈಮಿತ್ತಿಕಾದಿ ಕರ್ಮಗಳನ್ನುಸಾ೦ಗವಾಗಿ ಅನುಷ್ಠಿಸುತ್ತ ಜೀವನ್ನುಕ್ತಾವಸ್ಥೆಯನ್ನು 
ಪಡೆದಿದ್ದರು. ಮುಕ್ತಿಗೋಸ್ಕರವಾಗಿ ಕರ್ಮತ್ಯಾಗಮಾಡಿ ಸಂನ್ಯಾಸಾಶ್ರಮನನ್ನು ಸ್ವೀಕರಿಸಲಿಲ್ಲ 
ಇ೦ತಹ ಉದಾಹರಣೆಗಳಿಗೆಲ್ಲಬಾಧೆಯು೦ಟಾದರೂ ತತ್ವಶ್ರವಣ ಮಾಡಲೇಬೇಕು. 

“ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಸ್ತ೦ನ್ಯಾಸಯೋಗಾದ್ಯತಯಶೃ್ಯದ್ಧಸತ್ವಾಃ” 

ಇತ್ಯಾದಿ ವೇದವಚನಾನುಸಾರವಾಗಿ ಶ್ರೀ ಶಂಕರಾಚಾರ್ಯರು ಸಹಸಂನ್ಯಾಸವನ್ನು 
ಸ್ವೀಕರಿಸಿದ್ದರು. ಮತ್ತು ಬ್ರಾಹ್ಮಣನಾದವನನ್ನು ಪಿತ್ಯಮೇಧಾದಿಗಳಲ್ಲಿ ಹೇಳಿರುವ ಮಂತ್ರಗಳಿಂದ 
ದಹನಮಾಡಬೇಕೆಂದು ವಿಧಿಸಿದ್ದಾರೆ. ಆದರೆ 


ಸಾಪಿ೦ಡ್ಯಾದಿ (ಶ್ರಾದ್ದ) ನಿರಾಕರಣ 


ಸ್ನಾತ್ವಾ ಗೃಹಸ್ಥಶ್ಯುದ್ಧಾತ್ಮಾಯತೇಸ್ಪಂಸ್ಕಾರಮಾಚರೇತ್‌ | 

ಶಿಷ್ಯೈಶ್ಚ ಚಿರಮಾಲೋಕ್ಯ ಗಂಧಪುಷ್ಟೈರಲಂಕೃತಮ್‌ | | 

ನೃತ್ಯಗೀತಾದಿಕೈಶ್ಚಾಪಿ ಕುಂಕುಮಾದ್ಯೈಃ ಕುಶೋದವಕ್ಕೆಃ | 

ಪೋಷಿತ೦ ಜಯಶಬ್ದೇನ ದುಂದುಭಿದ್ದನಿನಾ ತದಾ || 

ದಿಶಂ ಪ್ರಾಚೀಮುದೀಚೀ೦ ವಾ ಗತ್ವಾ ತತ್ರ ಖನೇದ್ದುದಃ | 

ವಿಶುದ್ಧೇ ತುಕ್ಷಿತೇರ್ಗರ್ತೇ ಶರೀರಂ ನಿಕ್ಷಿಪೇದ್ಯತೇಃ | | 

ಯತೀನಾ೦ ಮರಣೇ ಪ್ರಾಪ್ತೇತಸ್ಟೃಶ್ಯಾದಿರ್ನ್ವೈವ ವಿದ್ಯತೇ | 

ಆಶೌಚವಿಧ್ಯಾ ಸ್ನಾತಶ್ನೇದ್ಧಿಕ್ಕು ಯಾತ್ರಾಂ ವ್ರಜೇನ್ನರಃ | 

ಜ್ಞಾತಿಪುತ್ರ ಕಳತ್ರಾಣಾ೦ ಪರಿವ್ರಾಡ್ಮರಣ೦ ಯದಿ | 

ಆಶೌಚಂ ನಾಸ್ತಿ ತೇಷಾಂ ವೈ ಸ್ನಾನಮಪ್ಯಾಚರೇನ್ನತು | | 

ಮೃತೌ ನ ದಹನಂ ಕಾರ್ಯಂ ಪರಹಂಸಸ್ಯಸರ್ವದಾ | 

ಕರ್ತವ್ಯಂ ಖನನಂ ತಸ್ಯನಾಶೌಚಂ ನೋದಕಕ್ರಿಯಾ || 

ಅನ್ಯೇಷಾಮಪಿ ಭಿಕ್ಷೂಣಾ೦ ಖನನ೦ ಪೂರ್ವಮಾಚರೇತ್‌ | 

ಅರ್ಥ:- ಗೃಹಸ್ಥನು ಸ್ನಾನಾದಿಗಳಿ೦ದ ಪರಿಶುದ್ಧನಾಗಿ ಸಂನ್ಯಾಸಿಯ ಮೃತದೇಹವನ್ನು 
ಸಂಸ್ಕರಿಸತಕ್ಕುದು. ಆ ಸ೦ನ್ಯಾಸಿಯ ದೇಹವನ್ನು ಗ೦ಧಪುಷ್ಟಾದಿಗಳಿಂದ ಅಲಂಕರಿಸಿ 
ವಾದ್ಯಘೋಷಸಹಿತವಾಗಿ ಉತ್ತರದಿಕ್ಕಿಗಾಗಲಿ ಪೂರ್ವದಿಕ್ಕಿಗಾಗಲಿ ತೆಗೆದುಕೊಂಡು ಹೋಗಿ 
ಪರಿಶುದ್ಧವಾದ ಭೂಮಿಯಲ್ಲಿ ಗರ್ತವನ್ನು ರಚಿಸಿ ನಿಕ್ಷೇಪಮಾಡಬೇಕು. ಮತ್ತು 

ಮರಣಹೊಂದಿದ ಯತಿಗಳ ವಿಷಯದಲ್ಲಿ ಅಸ್ಪೃಶ್ಯಾದಿ ದೋಷಗಳಿಲ್ಲವು. ಒ೦ದುಪಕ್ಷ 
ಯಾರಾದರೂ ಅಶುಚಿಯಾದೆನೆಂಬ ಭಾವನೆಯಿಂದ ಸ್ನಾನಾದಿಗಳನ್ನು ಮಾಡಿದರೆ ಅವನು ಆ 
ದೋಷ ಪರಿಹಾರಕ್ಕಾಗಿ ದಿಗ್ಯಾತ್ರಿಯನ್ನು ಮಾಡಬೇಕು. ಸಂನ್ಯಾಸಿಯಾದವನು 
ಮರಣಹೊಂದಲಾಗಿ ಅವನ ಮಕ್ಕಳಿಗೂ, ಜ್ಞಾತಿಗಳಿಗೂ, ಬಂಧುಗಳಾರಿಗೂ 
ಆಶೌಚವಿಲ್ಲವಾದುದರಿ೦ದ ಸ್ಥಾನವನ್ನಾಚರಿಸಕೂಡದು. ಪರಮಹಂಸನು ಮರಣವನ್ನು 
ಹೊಂದಲು ಅವನ ದೇಹವನ್ನು ದಹಿಸಲಾಗದು. ಅವಶ್ಯವಾಗಿ ಭೂನಿಕ್ಷೇಪವನ್ನು ಮಾಡಬೇಕು. 


ಪಿ೦ಡೋದಕಕ್ರಿಯೆಗಳನ್ನಾಚರಿಸಲಾಗದು. ಬೇರೆ ಭಿಕ್ಷುಕರಿಗೂ ಸಹ ಖನನನಿಯಮವನ್ನೇ 
ಪಾಲಿಸಬೇಕೆಂದು ಆಂಗೀರಸ, ಮನುಸ್ಮೃತಿ, ಸೂತಸಂಹಿತಾದಿ ವಚನಗಳಿಗನುಸಾರವಾಗಿ 
ಸಂನ್ಯಾಸಿಗಳ ಮೃತದೇಹಕ್ಕೆ ಭೂನಿಕ್ಷೇಪವು ವಿಧಿಸಲ್ಪಟ್ಟಿರುತ್ತದೆ. 

ಅದರಂತೆ ಲಿ೦ಗಾ೦ಗಸಾಮರಸ್ಯಸಿದ್ಧಿಯ೦ ಪಡೆದ ಮಹಾಪಾಶುಪತರೆನಿಸಿದ 
ಲಿಂಗಧಾರಿಗಳು ಈ ಸ್ಥೂಲಶರೀರವನ್ನು ತ್ಯಜಿಸಲಾಗಿ ಆಂತಹ ಲಿಂಗದೇಹವನ್ನು 
ಭೂನಿಕ್ಷೇಪಮಾಡತಕ್ಕುದೆಂದು ಅನಂತ ಶ್ರುತಿ, ಸ್ಕ್ರೃತಿ, ಪುರಾಣಾದಿಗಳಲ್ಲಿ 
ಹೇಳಲ್ಪಟ್ಟಿರುವದರಿಂದ ಲಿಂಗಾಂಗಿಗಳಿಗೆ ಪಿತೃತ್ಹಾದಿ ಸಿದ್ಧಿಗೋಸ್ಮರ ದಹನಕರ್ಮಪೂರ್ವಕವಾದ 
ಪ್ರೇತಕೃತ್ಯವನ್ನಪೇಕ್ಷಿಸದೆ ಮೋಕ್ಷೋಪಯೋಗಿಯಾದ ಭೂನಿಕ್ಷೇಪವ೦ ಮಾಡಬೇಕಲ್ಲದೆ 
ದಹನವನ್ನು ಮಾಡಕೂಡದು. ಆದರೆ ಈ ಮಹಾಪಾಶುಪತರಿಗೂ, ಮಾರ್ಗಶೈವರಿಗೂ ಇರುವ 
ವಿಶೇಷವೇನ೦ದರೆ, ಮಾರ್ಗಶೈವರು ತಾವಿರುವವರೆಗೂ ನಿತ್ಯನೈಮಿತ್ತಿಕಾದಿ ಸಹಲ ಕರ್ಮಗಳ 
ಅನುಷ್ಠಾನವ೦ ಮಾಡುತ್ತಾ ತನಗೆ ಮರಣವು ಸಂಭವಿಸಲು ಮೊದಲು ಆಹಿತಾಗ್ನಿಯಾಗಿದ್ದರೆ 
ಮರಣವಾಗುವ ಮುಂಚಿತವಾಗಿ ಪ್ರಾಜಾಪತ್ಯೇಷ್ಟಿಯ ಅಗ್ನಿಯನ್ನು ಆತ್ಮಾರೋಪಣಮಾಡಿ 
ಪ್ರಾಣಬಿಡುವುದರಿ೦ದ ಭೂನಿಕ್ಷೇಪವನ್ನು ಮಾಡಬೇಕು. ಅವನು ಆಹಿತಾಗ್ನಿಯಲ್ಲದಿದ್ದರೆ 
ಶೈವತಂತ್ರದಲ್ಲಿ ಹೇಳಿದಂತೆ ಕರ್ಮವನ್ನು ಮಾಡಬೇಕು. ಅವನು ಅಲಿಂಗಿಯಾಗಿರುವ ಪಕ್ಷದಲ್ಲಿ 
ಯಾವಜ್ಜೀವವೂ ಮಾಡಲ್ಪಡಬೇಕಾದ ನಿತ್ಯನೈಮಿತ್ತಿಕಾದಿ ಕರ್ಮಗಳನ್ನು ಮಾಡದಿದ್ದರೆ ದೋಷಕ್ಕೆ 
ಭಾಗಿಯಾಗಿ ಸಕಲ ಕರ್ಮಾನುಷ್ಠಾನ ಪರಿಹಾರಪೂರ್ವಕವಾಗಿ ಸಂನ್ಯಾಸಾಶ್ರಮವನ್ನು 
ಪಡೆಯಬೇಕು. 

ಇನ್ನು ಮಹಾಪಾಶುಪತರೆನಿಸಿದ ಲಿಂಗಾಂಗಿಗಳು ಶ್ರೀಗುರುಗಳಿ೦ದ ವೇಧಾ, ಮನು, 
ಕ್ರಿಯಾ ಎಂಬ ಮೂರು ದೀಕ್ಷೆಗಳ೦ ಪಡೆದು ಪರಿಶುದ್ಧಾತ್ಮರಾಗಿ ಆಚಾರ್ಯಕ್ಕಪಾಕಟಾಕ್ಷದಿಂದ 
ಸರ್ವಾಂಗಲಿಂಗ ಸಾಹಿತ್ಯವುಳ್ಳವರಾಗಿ ಪ್ರಾಕೃತಸಂಬಂಧಗಳಾದ ಆಣವ, ಮಾಯಾ, 
ಕಾರ್ಮಿಕಗಳೆಂಬ ಬಂಧಹೇತುಗಳಾದ ಮೂರು ಮಲಗಳಿಂದ ಬಿಡಲ್ಪಟ್ಟವರಾಗಿ ಲಿ೦ಗಸ್ಥಲ 
ಅಂಗಸ್ಥಲಗಳ ತತ್ತ್ವಾನುಸ೦ಧಾನವುಳ್ಳವರಾಗಿ ಲಿ೦ಗಾನ೦ದವೈಭವದಿಂದಿರುವಲ್ಲಿ 
ಕಾಲಪರಿಪಾಕವಶದಿ೦ದ ಸ್ಥೂಲದೇಹವನ್ನು ತ್ಯಜಿಸಲಾಗಿ ಅವನ ಆತ್ಮಕ್ಕೆ ಪ್ರೇತತ್ವವಿಲ್ಲದುದರಿಂದ 
ಸಾಪಿ೦ಡ್ಯಾದಿಕರ್ಮಗಳನ್ನು ಮಾಡಕೂಡದು. ಪ್ರೇತತ್ವನಿವೃಕ್ತಿಪೂರ್ವಕ ಪಿತ್ಯಲೋಕ ಪ್ರಾಪ್ತಿಯೇ 
ಸಾಪಿ೦ಡ್ಯಾದಿ ಕರ್ಮಗಳಿಗೆ ಪ್ರಯೋಜನವೇ ಹೊರತು ಇನ್ನಾವ ಪ್ರಯೋಜನವಿಲ್ಲ. 


ಪೂರ್ವಮೀಮಾಂಸೆಯ ವಿಕೃತಿ ಪ್ರಕರಣದಲ್ಲಿ 

“ತಸ್ಮಾಏತಾ೦ ಪ್ರಾಜಾಪತ್ಯಾಂ ಶತಕೃಷ್ಣಲಾ೦ ನಿರ್ವಪೇತ್‌” 

ಪ್ರಜಾಪತಿ ದೇವತಾಸಂಬಂಧವಾದ ಸುವರ್ಣಮಯವಾದ ತಂಡುಲದ ಚರುವನ್ನು 
ಹವನಮಾಡತಕ್ಕುದು - ಎಂಬುವಲ್ಲಿ ಸುವರ್ಣಮಯವಾದ ತಂಡುಲದ ಚರುವಿನಿಂದ 
ಹೋಮಮಾಡಬೇಕೆಂದು ವಿಧಿಸಲ್ಪಟ್ಟಿರುತ್ತದೆ. ಈ ಯಾಗವು ದರ್ಶಪೂರ್ಣಮಾಸೇಷ್ಟಿಯ 
ವಿಕೃತಿಯಾಗವಾದುದರಿ೦ದ ಪ್ರಕೃತಿಯಾಗದಂತೆ ವಿಕೃತಿಯಾಗವನ್ನು ಮಾಡಬೇಕೆಂದು 
ಚೋದಕವಾಕ್ಯವಿರುವುದರಿ೦ದ ದರ್ಶಪೂರ್ಣಮಾಸೇಷ್ಟಿಯಲ್ಲಿ “ವ್ರೀಹೀನವಹಂತಿ” ಭತ್ತವನ್ನು 
ವನಿಕೆಯಿಂದ ಕುಟ್ಟಿ ಹೊಟ್ಟಿನ್ನು ತೆಗೆಯಬೇಕು ಎ೦ಬ ವಾಕ್ಯದಲ್ಲಿ ಬಂದಿರುವ ಅವಹನನ 
(ಕುಟ್ಟುವಿಕೆ? ಮ ಶತಕ್ಕಲ(ಸುವರ್ಣದ ತಂಡುಲ) ದಲ್ಲಿಯೂ ಪ್ರಸಕ್ತವಾದುದರಿ೦ದ ಅವಹನನ 
(ಕುಟ್ಟುವಿಕೆ)ಕ್ಕೆ ಮೇಲಿನ ಹೊಟ್ಟು ಹೋಗುವಿಕೆ (ತುಷಾವಿಮೋಕ)ಯೇ ಫಲವಾಗಿರುವುದರಿಂದ 
ಸುವರ್ಣತ೦ಡುಲರೂಪವಾದ ಶತಕೃಷ್ಣಪಲದಲ್ಲಿ ಅಂತಹ ತುಷೆ (ಹೊಟ್ಟುಯೇ ಇಲ್ಲದುದರಿಂದ 
ಅವಘಾತಕ್ಕೆ (ಕುಟ್ಟುವಿಕೆಗೆ) ಬಾಧೆಯು೦ಟಾಗುತ್ತದೆ. ಅದರಂತೆ ಪ್ರಕೃತದಲ್ಲಿ ಶಿವಸಾಯುಜ್ಯವ೦ 
ಹೊಂದಿರುವ ಮಹಾಪಾಶುಪತರಾದ ಲಿಂಗಾಂಗಿಗಳಿಗೆ ಪ್ರೇತತ್ವವೇ ಇಲ್ಲದಮೇಲೆ ಅಂತಹ 
ಪ್ರೇತತ್ವವನ್ನುನಿವಾರಿಸಲು ಸಾಧಕವಾದ ಸಾಪಿ೦ಡ್ಯಾದಿ ಕರ್ಮಗಳಿಗೆ ಬಾಧೆಯು೦ಟಾಗುವುದು. 

ಕಾಶ್ಯಾಂ ಮೃತಾನಾ೦ ಸರ್ವೇಷಾ೦ ಯತೀನಾ೦ ಲಿಂಗಧಾರಿಣಾಮ್‌ | 

ದೇವತ್ಚಮೇವ ಭವತಿ ಪಿತೃತ್ವಂ ನೈವ ವಿದ್ಯತೇ || 

ಕಾಶಿಯಲ್ಲಿ ಮರಣಹೊಂದಿದವರಿಗೂ, ಸಂನ್ಯಾಸಿಗಳಿಗೂ, ಲಿಂಗಧಾರಿಗಳಿಗೂ 
ಪರಮೇಶ್ವರ ಸ್ವರೂಪತ್ನವುಂಟಾಗುವುದು. ಪಿತೃತ್ವಭಾವವು೦ಟಾಗುವುದಿಲ್ಲವೆ೦ದು 
ಸ್ಕಾಂದಪುರಾಣದಲ್ಲಿ ಹೇಳಿರುವುದರಿಂದ ಅಲಿಂಗಿಗಳಿಗು೦ಂಟಾಗುವ ಪ್ರೇತತ್ವವು 
ಲಿ೦ಗಧಾರಿಗಳಿಗಿಲ್ಲವಾದುದರಿ೦ದ ಅಂತಹ ಪ್ರೇತತ್ವವನ್ನು ನಾಶಗೊಳಿಸುವ ಶ್ರಾದ್ಧಾ೦ತರ್ಗತ 
ಸಾಪಿ೦ಡ್ಯಾದಿಕರ್ಮಗಳಿಗೆ ಪ್ರಯೋಜನವಿಲ್ಲವಾದುದರಿ೦ದ ಲಿ೦ಗಾ೦ಗಿಗಳು ಅವುಗಳನ್ನು 
ಆಚರಿಸಬೇಕಾಗಿಲ್ಲವು. 


ಗೃಹಸ್ಥರ ಶಿವೈಕ್ಯಸಿದ್ಧಿಗೆ ತತ್ತ್ವ ಸಂಯೋಜನೆಯ ಆವಶ್ಯಕತೆ 

ವಾಸ್ತವವಾಗಿ ಪ್ರೇತತ್ವವಿಲ್ಲದಿದ್ದರೂ ಅವಿದ್ಯಾಕಲ್ಪಿತವಾದ ಜೀವಭಾವವಿರುವುದರಿ೦ದ 
ಅಂತಹ ಜೀವಭಾವವು ನಿವೃತ್ತಿಯಾಗುವುದಕ್ಕೋಸ್ಕರ ಪಿತೃ, ಪಿತಾಮಹ, ಪ್ರಪಿತಾಮಹ 
ಸ್ವರೂಪರಾದ ಈಶ್ವರ ಸದಾಶಿವ, ಪರಮಶಿವರನ್ನುದ್ದೇಶಿಸಿ ಸಂಯೋಜನಮಾಡಬೇಕು. 

ಚತುರ್ಥಸ್ಯ ನಿವೃತ್ಯರ್ಥಂ೦ ಜೀವಭಾವನಿವೃತ್ತಿತಃ | 

ತತ್ತ್ವಾದಿಯೋಜನಾದೂರ್ಧ್ವಂ ಚತುರ್ಥೋಷಪಿ ನಿವರ್ತತೇ || 

ಪರಶಿವಸ್ಥಾನದಲ್ಲಿರುವ ನಾಲ್ಕನೆಯವನಾದ ವೃದ್ಧಪ್ರಪಿತಾಮಹನು ಮುಕ್ತಿಯನ್ನು 
ಪಡೆಯುವನೆಂದು  ಮುಕುಟಾಗಮದಲ್ಲಿ ಹೇಳಲ್ಪಟ್ಟಿರುತ್ತದೆ. ಇಲ್ಲಿ ತತ್ತಪದದಿಂದ 
ವೀರಶೈವಸಿದ್ಧಾಂತದ ಪ್ರಕಾರ ಮೂವತ್ತಾರು ತತ್ತ್ವಗಳನ್ನೂ, ಆದಿಪದದಿ೦ದ ಮೂವತ್ತೆಂಟು 
ಕಲೆಗಳನ್ನೂ ತೆಗೆದುಕೊಳ್ಳಬೇಕು. ಲಿ೦ಗಾ೦ಗಿಯಾದ ಮೃತಪುರುಷನಿಗೆ ಹನ್ನೊಂದನೆಯ ದಿವಸ 
ಮಾಡಬೇಕಾದ ಮಾಹೇಶ್ವರಪೂಜೆ ಏಕಾದಶ ರುದ್ರಾರಾಧನೆಮಾಡಿ ಹನ್ನೆರಡನೆಯ ದಿವಸ ಪಿತ್ಯ 
ಪಿತಾಮಹ, ಪ್ರಪಿತಾಮಹ ಸ್ಥಾನಾಪನ್ನರಾದ ಈಶ್ವರ, ಸದಾಶಿವ, ಶಿವಸ್ವರೂಪರಾದ ಮೂರುಜನ 
ಮಾಹೇಶ್ವರಲ್ಲಿ ಓಂ ಹಾಂ ಪಾರ್ಥಿವತತ್ತ್ವಮಾವಾಹಯಾಮಿ, ಓಂ ಹಾಂ 
ಜಲತತ್ವ್ವಮಾವಾಹಯಾಮಿ, ಓಂ ಹಾಂ ತೇಜಸ್ತತ್ವಮಾವಾಹಯಾಮಿ, ಓಂ ಹಾಂ 
ವಾಯುತತ್ವ್ವಮಾವಾಹಯಾಮಿ ಇತ್ಯಾದಿಯಾಗಿ ಪೃಥಿವೀತತ್ವ ಮೊದಲುಮಾಡಿ 
ಶಿವತತ್ವ್ವದವರೆಗೂ ಇರುವ ಮೂವತ್ತಾರು ತತ್ತ್ವಗಳನ್ನೂ “ಈಶಾನಸ್ಪರ್ವವಿದ್ಯಾನಾ೦ 
ಶಶಿನೀಮಾವಾಹಯಾಮಿ, ಈಶ್ವರ ಸ್ಪರ್ವಭೂತಾನಾ೦ ಅಂಗದಾಮಾವಾಹಯಾಮಿ, 
ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮಾಧಿಷ್ಕಾಮಾವಾಹಯಾಮಿ, ಬ್ರಹ್ಮಾ ಶಿವೋ ಮೇ ಅಸ್ತು 
ಮರೀಚೀಮಾವಾಹಯಾಮಿ, ಸದಾಶಿವೋ೦ ಜ್ವಲಿನೀಮಾವಾಹಯಾಮಿ” ಇತ್ಯಾದಿ ಶಶಿನೀ 
ಮೊದಲುಮಾಡಿ ಸ್ಥಿತಿ ಪರ್ಯಂತವಾಗಿ ಕಲಾಧ್ದೋಕ್ತವಾದ ಮೂವತ್ತೆಂಟು ಕಲೆಗಳನ್ನೂ 
ಅಕ್ಷತೆಗಳಿಂದೊಡಗೂಡಿದೆ. ಬಿಲ್ವದಳಗಳಿ೦ದಾವಾಹಿಸಿದ ಬಳಿಕ ತತ್ತ್ವಸ್ಟರೂಪರೂ, 
ಕಲಾಸ್ವರೂಪರೂ ಆದ ಆ ಮಾಹೇಶ್ವರರಿಗೆ ಆಸನ, ಪಾದ್ಯ ಅರ್ಫ್ಥ್ಯ, ಆಚಮನಾದಿಗಳನ್ನು 
ವಿಧ್ಯುಕ್ತವಾಗಿ ಅರ್ಪಿಸಿ ಪಾದಪ್ರಕ್ಷಾಳನ ಪೂರ್ವಕ ಷೋಡಶೋಪಚಾರವಂ ಗೈದು 

ಮೇ ಪಿತುಃ ಸರ್ವಜೀವಭಾವನಿವೃತ್ತಿದ್ದಾರಾ ಶಿವಮಹೇಶ್ವರ 


ಸದಾಶಿವಸ್ಟರೂಪ ಪಿತ್ಯಪಿತಾಮಹಪ್ರಪಿತಾಮಹೈಕ್ಕಪ್ರಾಪ್ಯರ್ಥಂ 

ಕಲಾಸ೦ಯೋಜನಂ ಕರಿಷ್ಯೇ 

ಎಂದು ಕರ್ತನು ಸ೦ಕಲ್ಪಮಾಡಿ ಅಕ್ಷತೆಬಿಲ್ವದಳಗಳಿ೦ದ “ಓ೦-ಹಾ೦ ಪಾರ್ಥಿವತತ್ವಂ 
ಸಂಯೋಜಯಾಮಿ, ಓಂ-ಹಾಂ ಜಲತತ್ತ್ವಂ ಸಂಯೋಜಯಾಮಿ, ಓಂ-ಹಾ೦ ವಾಯುತತ್ವಂ 
ಸ೦ಯೋಜಯಾಮಿ, ಓಂ-ಹಾ೦ ಆಕಾಶತತ್ವಂ ಸ೦ಯೋಜಯಾಮಿ” ಎಂದು ಹೇಳುತ್ತಾ 


ಮುವ್ವತ್ತಾರು ತತ್ತ್ವಗಳನ್ನೂ 
“ಈಶಾನಸ್ಪರ್ವವಿದ್ಯಾನಾ೦ ಶಶಿನೀ೦ ಸ೦ಯೋಜಯಾಮಿ, ಈಶ್ಚರಸ್ಪರ್ವಭೂತಾನಾ೦ 
ಅಂಗದಾಂ ಸಂಯೋಜಯಾಮಿ, ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮಾಧಿಷ್ಠಾಂ 


ಸಂಯೋಜಯಾಮಿ, ಶಿವೋ ಮೇ ಅಸ್ತು ಮರೀಚೀ೦ ಸ೦ಯೋಜಯಾಮಿ, 
ಸದಾಶಿವೋ೦ಜ್ವಲಿನೀ೦ ಸಂಯೋಜಯಾಮಿ” ಎಂದು ಪಂಚಬ್ರಹ್ಮ ಮಂತ್ರಗಳಿಂದ ಶಶಿನೀ 
ಮೊದಲುಮಾಡಿ ಸ್ಥಿತ್ಯಂತವಾದ ಮೂವ್ಹತ್ತೆಂಟು ಕಲೆಗಳನ್ನೂ ಸಂಯೋಜಿಸಿದ ಬಳಿಕ 
ಮ್ಯತಪುರುಷನ ಜೀವಭಾವ ನಿವೃತ್ತಿಯಾಗಿ ಪಿತ್ಯ ಪಿತಾಮಹ, ಪ್ರಪಿತಾಮಹ ಸ್ವರೂಪರಾದ 
ಈಶ್ವರ, ಸದಾಶಿವ, ಶಿವ ಎ೦ಬ ಶುದ್ಧತತ್ವವಾಸಿಗಳಾಗಿ ಆ ಶಿವತತ್ವಸ್ಥಾನದಲ್ಲಿದ್ದವನು ಆ ತತ್ವದಿಂದ 
ಮುಕ್ತನಾಗಿ ಅವಿರಳ ಶಿವಸಾಯುಜ್ಯವ೦ ಪಡೆಯುವನು. ಅನ೦ತರ ವರ್ಗತ್ರಯವನ್ನುದ್ದೇಶಿಸಿ 
ವಾರ್ಷಿಕಾದಿ ಮಹೇಶ್ವರಾರಾಧನೆಗಳನ್ನು ಕ್ರಮದಿಂದ ನಡೆಸುತ್ತಾ ಬರಬೇಕು. 

ಶಂಕೆ:- ಶ್ರೀಗುರುವು ದೀಕ್ಷೆಯನ್ನು ಮಾಡುವ ಸಮಯದಲ್ಲಿ 
ಕ್ರಿಯಾದೀಕ್ಷಾಂತರ್ಗತವಾದ ಸ್ವಸ್ತಿಕಾರೋಹಣವೆಂಬ ದೀಕ್ಷೆಯಿಂದ ಶಿಷ್ಯನಿಗೆ 
ತಾಯಿಗರ್ಭದಿಂದುಂಟಾಗಿರುವ ಮಾಂಸಪಿಂಡದ ನಿವೃತ್ತಿಗೋಸ್ಕರ ಪಾದಾದಿ 
ಮಸ್ತಕದವರಿವಿಗೂ ಸ೦ಹಾರಕ್ರಮದಿ೦ದ ಷಡಧ್ವನ್ಯಾಸಮಾಡಿದ ಬಳಿಕ ಮಂತ್ರಪಿಂಡತ್ಸದ 
ಸ್ರಾಪ್ತಿಗೋಸ್ಕರ ಮತ್ತೆ ಉತ್ಪತ್ತಿಕ್ರಮದಿಂದ ಷಡಧ್ವನ್ಯಾಸ ಮಾಡುತ್ತಾನಷ್ಟೆ ಆಗ 
ಶಿವಸ್ತರೂಪನಾದಮೇಲೆ ಪುನಃ ದೇಹಾವಸಾನದಲ್ಲಿ ತತ್ವ್ವಕಲಾಸ೦ಯೋಜನದಿಂದ 
ಪ್ರಯೋಜನವೇನು? 

ಸಮಾಧಾನ:- ಶಿವಭಕ್ತನು ಮೊದಲು ಇಂತಹ ಶಿವದೀಕ್ಷೆಯನ್ನು ಪಡೆದಿದ್ದರೂ 
ಭಾವನಾಮಾತ್ರದಿ೦ದ ಮಂತ್ರಪಿ೦ಡ ಸ೦ಬ೦ಧವುಳ್ಳವನಾಗಿ 


“ತಸ್ಯ ತಾವದೇವ ಚಿರಂ ಯಾವನ್ನವಿಮೋಕ್ಷೇ ಅಥ ಸ೦ಪತ್ಸೆ 4 


ಸ್ರ 


ಮುಂತಾದ ಶ್ರುತಿ ವಚನಾನುಸಾರವಾಗಿ ತಾವರೆ ಎಲೆಯ ಮೇಲೆ ಬಿದ್ದ ನೀರಿನಂತೆ 
ನಿರ್ಲಿಪ್ತನಾದಂತಿದ್ದರೂ ಪಾಂಚಭೌತಿಕ ಶರೀರವನ್ನು ಧರಿಸಿರುವುದರಿಂದ ಹಸಿವು ಬಾಯಾರಿಕೆ 
ರಾಗದ್ದೇಷಾದಿಗಳುಂಟಾಗುವುದು ಸ್ವಾಭಾವಿಕವಾದುದರಿ೦ದಲೂ ನಿತ್ತನೈಮಿತ್ತಿಕಾದಿ ಸಮಸ್ತ 
ಕರ್ಮಾನುಷ್ಠಾನಕ್ಕೆ ಪ್ರಯೋಜಕವಾದ ಮತಾಭಿಮಾನವು ಇದ್ದೇ ಇರುತ್ತದೆ. ಕಲ್ಲಿನಲ್ಲಿ 
ಸೇರಿಕೊಂಡಿರುವ ಸುವರ್ಣವು ಭೂಸಂಬಂಧದಿಂದ ತಿರಸ್ಕೃತವಾಗಿ ಹೇಗೆ 
ಅವ್ಯಕ್ತವಾಗಿರುವುದೋ ಹಾಗೆ ಮಂತ್ರಪಿಂಡತ್ವವನ್ನುಂಟುಮಾಡುವ ಕ್ರಿಯಾದೀಕ್ಷೆಯನ್ನು 
ಪಡೆದಿದ್ದರೂ ಪ್ರತ್ಯಕ್ಷನಾಗಿ ಜೀವಭಾವದಿ೦ದ ತಿರಸ್ಕೃತನಾಗಿ ಶಿವಭಾವವು ಅವ್ಯಕ್ತವಾಗಿರುತ್ತದೆ. 
ದೇಹವನ್ನು ಬಿಟ್ಟಮೇಲೆ ಹಿಂದೆ ಹೇಳಿದ ಪ್ರಕಾರ ತತ್ತ್ವಕಲಾ ಸ೦ಯೋಜನದಿ೦ದ ಜೀವಭಾವವು 
ನಿವೃತ್ತಿಯಾಗಿ ಅವ್ಯಕ್ತವಾಗಿದ್ದ ಶಿವಸ್ಟರೂಪವು ವ್ಯಕ್ತವಾಗುವುದು. 

ಗುರುದೀಕ್ಷಾಪರಿಪ್ರಾಪ್ತಶಿವಲಿ೦ಗಾ೦ಗಯೋಗತಃ | 

ದ್ವಿರೇಪಕೀಟನ್ಯಾಯೇನ ಶಿವೈಕ್ಯಂ ಪ್ರಾಪ್ತವಾನ್‌ ದ್ವಿಜಃ | | 

ಲಿಂಗಾಂಗಸಂಗಿನಿ ಮೃತೇ ಸಂಪ್ರಾಪ್ತೇ ದ್ವಾದಶೇತಹನಿ | 

ಸಾಪಿ೦ಡ್ಯಂ ನೈವ ಕರ್ತವ್ಯಂ ಪ್ರೇತತ್ವಾಭಾವತೋ ಮುನೇ | | 

ದೀಕ್ಷಾಕಾಲಪರಿಪ್ರಾಪ್ತ ಶಿವೈಕ್ಯಂ ಜೀವಭಾವತಃ | 

ಆವಿರ್ಭೂತಮಿತಿಪ್ರಾಹುಶ್ಯೈವಾಗಮವಿಶಾರದಾಃ || 

ಸದಾಶಿವಾದ್ಯಭಿನ್ನೇಭ್ಯಃ ಪಿತ್ಯಭ್ಯಸ್ತತ್ವಸ೦ಮಿತಾಃ | 

ಕಲಾಸ್ಸಂಗೃಹ್ಯ ಚಾನ್ಯತ್ರ ಸಮಭ್ಯರ್ಚ್ಯ ಯಥಾವಿಧಿ || 

ಜೀವಭಾವನಿವೃತ್ಯರ್ಥಂ ಮೃತಲಿಂಗಾ೦ಗಸಂಗಿನಃ | 

ವರ್ಗತ್ರಯೈಕ್ಯಸಿಧ್ಯರ್ಥಂ ತತ್ತ್ವಾದೀನ್ಯೋಜಯೇತ್ಸುತಃ | | 

(ಮುಕುಟಾಗವು) 

ಅರ್ಥ:- ಗುರುವಿನಿಂದ ದೀಕ್ಷೆಯನ್ನು ಪಡೆದ ಲಿಂಗಾ೦ಗಿಯು ಕೀಟವು 
ಭ್ರಮರಚಿ೦ತನೆಯಿ೦ದ ಭ್ರಮರನೇ ತಾನಾದಂತೆ ಜೀವನು ನಿರಂತರ ಶಿವಚಿ೦ತನೆಯಿಂದ 
ಶಿವಸ್ಥರೂಪನಾಗುವನು. ಇಂತಹ ಲಿ೦ಗಾ೦ಗಿಯು ಮೃತನಾದರೆ ಹನ್ನೆರಡನೆಯ ದಿವಸ 
ಪ್ರಾಕೃತಜನರಿಗೆ ಮಾಡುವಂತೆ ಸಾಪಿ೦ಡ್ಕಾದಿ ಕರ್ಮಗಳನ್ನು ಮಾಡದೆ ಮಹೇಶ್ವರ, ಸದಾಶಿವ, 
ಶಿವರೆಂಬ ಪಿತ್ಯ ಪಿತಾಮಹ, ಪ್ರಪಿತಾಮಹರ ಸ್ಥಾನದಲ್ಲಿಮೂರು ಜನ ಮಾಹೇಶ್ವರರನ್ನುಕುಳ್ಳಿರಿಸಿ 


ವಿಧ್ಯುಕ್ತಪೂಜೆಯ೦ ಮಾಡಿ ಮುವತ್ತಾರು ತತ್ತ್ವಗಳನ್ನೂ ಮುವತ್ತೆಂಟು ಕಲೆಗಳನ್ನೂ 
ಸಂಯೋಜನ ಮಾಡುವುದರಿಂದ ಜೀವಭಾವನಿವೃತ್ತಿಯಾಗುವುದು ಎಂದು ಮಕುಟಾಗಮದಲ್ಲಿ 
ಹೇಳಲ್ಪಟ್ಟಿರುವದಲ್ಲದೆ 

ದ್ವಾದಶೇತಹನಿ ಸಂಪ್ರಾಪ್ತೇ ಮ್ಯತಲಿ೦ಗಾ೦ಗಸಂಗಿನಃ | 

ಜೀವಭಾವನಿವೃತ್ಯರ್ಥಂ ಕುರ್ಯಾತ್ತತ್ತ್ವಾದಿಯೋಜನಮ್‌ | | 

ಲಿ೦ಗಾ೦ಗಸಂಗಿನಿ ಮೃತೇ ಸಾಪಿ೦ಡ್ಯಾದಿ ನ ಕಾರಯೇತ್‌ | 

ತತ್ತ್ವ್ವಸ೦ಯೋಜನಾದೇವ ಜೀವಭಾವೋ ನಿವರ್ತತೇ | | 
ಎಂದು ಚ೦ದ್ರಜ್ಞಾನಾಗಮದಲ್ಲಿಯೂ-- 

ಆತ್ಮವಿದ್ಯಾಶಿವಾಖ್ಯಾನಿ ತತ್ತ್ವಾನಿ ಚ ಯಥಾ ಕ್ರಮಮ್‌ | 

ತ್ವಂ ಪದಂ ಚಾತ್ಮತತ್ವ್ವಂ ಸ್ಯಾತ್‌ ವಿದ್ಯಾತತ್ತ್ವಮಸೀತಿ ಚ || 

ತತ್ನದಂ ಶಿವತತ್ತ್ವಂ ಸ್ಕಾದಾತ್ಮತತ್ವ್ವಾತ್ಮಕ೦ ಪುನಃ | 


ಎವ 6 


ಪ೦ಚವಿ೦ಶತಿ ಸ೦ಖ್ಯಾಕ೦ ದಶತತ್ವ್ವಾತ್ಮಕಂ ತಥಾ || 


ವಿದ್ಯಾತತ್ವ್ವಂ ಶಿವಾಖ್ಯಂ ಸ್ಯಾತ್ತತ್ವಮೇಕಮಿತಿಸ್ಕ್ಯತಮ್‌ | 
ತತ್ತ್ವ್ವಾನಾಮಧಿಪೋ ಜ್ಯೇಯೋ ಮಹೇಶಶ್ಚ ಸದಾಶಿವಃ | | 
ಶಿವಃ ಪರಾತ್ಬರಶ್ಚೈವ ಶಿವೇ ಪರಮಕಾರಣೇ | | 
ದೀಕ್ಷಾತ್ರಯಪ್ರಕಾರೇಣ ಗುರುಣಾ ದೀಕ್ಷಿತೋ ಯಥಾ || 


ತಥೈಕ್ಯಸ್ಯ ಚ ಭಕ್ತಸ್ಯ ಸಾಪಿ೦ಡ್ಯೇ ಕಿಂ ಪ್ರಯೋಜನಮ್‌ | 


ತಸ್ಮಾತ್ತತ್ತ್ವೇಶ್ಚರಾಸ್ಸ್ಪಮ್ಮಗರ್ಚನೀಯಾ ಯಥಾ ಕ್ರಮಮ್‌ | | 
ದ್ಹಾದಶೇತಹನಿ ಸಂಪ್ರಾಪ್ತೇ ಕಲ್ಯಾಣೇ ಶಿವಯೋಗಿನೇ | 
ಎ೦ದು ವೀರಾಗಮದಲ್ಲಿಯೂ 
ದಹರಾಕಾಶಲಿಂಗಸ್ಯ ಸತೋಯೋಗಾದಿ ಲಿಂಗತಃ | 
ಲಿ೦ಗಭಾವಾತ್ಮಕತಯಾ ಪ್ರೇತಕಾರ್ಯಾದಿಕ೦ ನಹಿ|| 
ಎಂದು ಪದ್ಮಪುರಾಣದಲ್ಲಿಯೂ ಹೇಳಲ್ಪಟ್ಟಿರುವುದು. ಅಲಿಂಗಿಗಳಲ್ಲಿ ಪಿತೃಪಿತಾಮಹಾದಿಗಳು 
ಕ್ರಮದಿಂದ ಗೃಹಸ್ಥಾಶ್ರಮವನ್ನು ತ್ಯಜಿಸಿ ಸಂನ್ಯಾಸಾಶ್ರಮವ೦ ಸ್ವೀಕರಿಸಿದ ಬಳಿಕ 
ಮರಣಹೊಂದಲು ಅಂಥವರಿಗೆ ಮಾತ್ರ ಶ್ರಾದ್ಧಪಿಂಡೋದಕ ಸಾಪಿಂಡ್ಯಾದಿಕರ್ಮಗಳನ್ನು 


ನಿಷೇಧಿಸಿರುವುದರಿ೦ದಲೂ ಮತ್ತು ಸಂನ್ಯಾಸವನ್ನು ಸ್ವೀಕರಿಸದೆ ಗೃಹಸ್ಥಾಶ್ರಮದಲ್ಲಿಯೇ 
ಮರಣಹೊಂದಲು ಅಂಥವರಿಗೆ ಸಾಪಿ೦ಡ್ಯಾದಿಕರ್ಮಗಳನ್ನು ವಿಧಿಸಿರುವುದರಿ೦ದಲೂ 
ಸಾಪಿ೦ಡ್ಯಾದಿಗಳಿಗು೦ಟಾದ ಅನಿತ್ಯತ್ವವನ್ನುಯಾರೂ ಪರಿಹರಿಸಲಾರರು. 


ಶ್ರೀಮಜ್ಜಗದ್ಗುರು ನಂದಿಕೇಶ್ವರ ಶಿವಾಚಾರ್ಯವಂಶಸಂಜಾತ ಮೈಸೂರು 
ಶ್ರೀಮನ್ಮಹಾರಾಜ ನಾಲ್ವಡಿ ಶ್ರೀ ಕೃಷ್ಣರಾಜೇಂದ್ರಾನುಗೃಹೀತ 
“ಪ೦ಡಿತರತ್ನಂ” ಬಿರುದಾಂಕಿತ ಬೆಂಗಳೂರು ಶ್ರೀ ಚಾಮರಾಜೇಂದ್ರ 
ಸಂಸ್ಕೃತ ಮಹಾಪಾಠಶಾಲಾ ವೇದಾಂತಪ್ರೊಫೆಸರ್‌ 
ಆಸ್ಥಾನಮಹಾವಿದ್ದಾನ್‌ 
ಶಿರಸಿ ಗುರುಶಾ೦ಶಶಾಸ್ತ್ರಿಯಿಂದ 
ಪ್ರಜೀತಮಾದ ಶ್ರೀ ನ೦ದಿಕೇಶ್ಚರ ವಿರಚಿತ 
ಲಿಂಗಧಾರಣಚಂದ್ರಿಕೆಯ ಕನ್ನಡ 
ಅನುವಾದದಲ್ಲಿಉತ್ತರಾರ್ಧ 


ಮೃಡಚರಣಾರ್ಚನ ನಿರತಂ 
ಮುಡಿಗುಂಡೆಂಬೂರೊಳೆಸೆವ ಮಾದಷ್ಪನು ತಾ೦| 
ಬಿಡದಾಶ್ರಯವಿತ್ತುದರಿಂ 

ದೆಡರಿಲ್ಲದೆ ಪ್ರಕಟಮಾಯ್ತು ಗ್ರಂಥಮಿದೀಗಳ್‌ | | 


| | ಇತಿ ಶಿವಮ್‌ ||" 


* ಬೆಂಗಳೂರು ಸಿಟಿ ಚಿಕ್ಕಪೇಟೆಯಲ್ಲಿರುವ “ಉಷಾ” ಪ್ರೆಸ್ಲಿನಲ್ಲಿ ಮುದ್ರಿಸಲ್ಪಟ್ಟಿತು. 


ನಿ 


ಅನುಬಂಧ ೧ 


ಕನ್ನಡ ಲಿಂಗಧಾರಣ ಚಂದ್ರಿಕೆಯಲ್ಲಿ ಉದಹರಿಸಿರುವ ಮಂತ್ರಗಳ ಅಕಾರಾದಿ ಸೂಚಿ 


ಮಂತ್ರ ಗ್ರಂಥ 
ಅಂಗುಷ್ನಮಾತ್ರಃ ಪುರುಷೋ (ಕ. ಉ) 
ಅ೦ಗುಷ್ಠಮಾತ್ರೋ ರವಿತುಲ್ಕರೂಪಃ (ಶ್ವೇ. ಉ.) 
ಅ೦ಜಲಿನಾ ವಾ ಪಿಬೇದಬರ್ವೇಣ (ಶು) 
ಅಂತರ್ಧಾರಣಶಕ್ಷೋ ವಾ (ಸ. ಉ.) 
ಅಂಬಿಕಾಪತಯೇ (ತೈತ್ತಿರೀಯ) 
ಅಕಾರಂ ಬ್ರಹ್ಮಾಣಂ (ತಾ. ಉ.) 
ಅಥ ಯದಿದಮಸ್ಕಿನ್‌ (ಛಾ೦. ಉ.) 
ಅಜಾಮೇಕಾ೦ ಲೋಹಿತಶುಕ್ಣ (ಮ. ನಾ. ಉ.) 
ಅನ್ನಮಯ ಪ್ರಾಣಮಯ (ತೈ. ಆ.) 
ಅಯಂ ಮೇ ಹಸ್ತೋ ಭಗವಾನ್‌ (ಯ. ಸಂ.) 
ಈಶಾನೋ ಭೂತಭವ್ಯಸ್ಯ (ಶ್ರು) 
ಖತಂ ಸತ್ಯಂ ಪರಂ ಬ್ರಹ್ಮ (ತೈ. ಆ.) 
ಏಕಮೇವಾದ್ವಿತೀಯಂ (ಶ್ರು) 

ಏಕ ಏವ ರುದ್ರೋ (ತೈ. ಸಂ.) 
ಏಷ ಅಪಹತ ಪಾಪ್ಕಾ (ಛಾಂ. ಉ) 
ಏಷೋತಸೌ ಪರಮೋ (ಹಂ. ಉ.) 
ಓಂ ನಮೋ ಬ್ರಹ್ಮಣೇ (ತೈ. ಉ.) 
ಔದುಂಬರೋ ಯೂಪೋ ಭವತಿ (ಶ್ರು) 
ಕದಾಚನಸ್ತರೀರಸೀ (ಯ.ಸಂ.) 


ಕರ್ದಮೇನ ಪ್ರಜಾಭೂತಾ (ಯ. ಸಂ.) 
ಕಪೂಯಚರಣಾಃ (ಛಾಂ. ಉ.) 
ಕ್ಷರಂ ಪ್ರಧಾನಮಮ್ಮತಾಕ್ಷರಂ (ಶ್ವೇ. ಉ) 
ಚತುರವತ್ತೀ ಯಜಮಾನಃ (ಪೂ. ಮೀ.) 
ಜ್ಞಾತ್ತಾ ಶಿವಂ ಶಾ೦ತಿಮತ್ಯಂತ (ಶ್ವೇ. ಉ.) 
ತಮೇಕಂ ವೇದಾನುವಚನೇನ (ಶ್ರು) 
ತಸ್ಯಾಭಿಧ್ಯಾನಾದ್ಯೋಜನಾತ್‌ (ಶ್ವೇ. ಉ.) 
ತಂ ಯಥೋಪಾಸತೇ (ಶು) 
ತ್ರಿಪುಂಡ್ರಂ ಯೇ ವಿನಿಂದಂತಿ (ಜಾ. ಉ.) 
ತೇನ ತೃಕ್ಷೇನ ಭು೦ಜೀಥಾಃ (ಈ. ಉ.) 
ದಹರಂ ವಿಪಾಷ್ಕಂ (ತೈ. ಉ.) 
ದ್ವಾಸುಪರ್ಣಾ (ಯ. ಸ೦-ಮುಂ. ಉ.) 
ಧ್ಯಾನನಿರ್ಮಥನಾ ಕೈ. ಉ.) 

ನ ಬಾಹ್ಯಂ ಕಿಂಚನ (ಶ್ರು) 
ನಾನ್ಯಕೋಶಸ್ತಿ (ಶು) 
ನಿಧನಪತಯೇ ನಮಃ (ತೈ. ಉ.) 
ನೇಹ ನಾನಾಸ್ತಿ ಕಿಂಚನ (ಶ್ರು) 
ಪರ೦ಜ್ಯೋತಿರುಪಸ೦ಪದ್ಯ (ಛಾಂ. ಉ.) 
ಪವಿತ್ರಂ ತೇ ವಿತತಂ (ಯ. ಸಂ.) 
ಭಸ್ಮಬ್ಧನ್ನೋ (ಶಾತಾ. ಶ್ರ) 
ಮಹೀ ದೇವೀಂ ವಿಷ್ಣುಪತ್ನೀಂ (ನಕ್ಷತ್ರೇಷ್ಟಿ) 
ಯ ಡದಿತ್ಯೇ ತಿಷ್ಠನ್‌ (ಅಂ. ಬ್ರಾಂ.) 
ಯ ಏಷ ಆತ್ಮನಿ ತಿಷ್ಠನ್‌ (ಅಂ. ಬ್ರಾಂ.) 
ಯ ಏಷೋ5೦೦ತರಾದಿತ್ಯೇ (ತೈ. ಉ.) 


ಯತ್ರಾನ್ಯಾಓಷಧಯೋ (ಶ್ರು) 
ಯಥಾನದ್ಯಸ್ಪ್ಯಂದಮಾನಾ (ಮುಂ. ಉ) 
ಯಥಾಃಗ್ಹೇಕಕ್ಷುದ್ರಾವಿಸ್ಟುಲಿ೦ಗಾ (ಬೃ. ಉ) 
ಯಥೋರ್ಣನಾಭಿಃ (ಮುಂ. ಉ.) 
ಯದಾ ಚರ್ಮವದಾಕಾಶಂ (ಶ್ವೇ. ಉ.) 
ಯಶ್ಚಂದಸಾಮೃಷಭೋ (ತೈ. ಉ.) 
ಯಾ ತೇ ರುದ್ರಶಿವಾ ತನೂ ತೈ. ಸಂ.) 
ಯೇಗ್ನಿದಗ್ಗಾಯೇಠನಗ್ಗಿ (ಶು) 
ಯೋ ದೇವಾನಾಂ ಪ್ರಥಮಂ (ಮ. ನಾ. ಉ) 
ಯೋ ಬ್ರಹ್ಮಾಣಂ ವಿದಧಾತಿ (ಶ್ವೇ. ಉ.) 
ಯೋ ವೇದಾದ್‌ ಸ್ವರಃ (ತೈ. ಉ.) 
ಯೋ ವೈಸ್ಟಾಂ ದೇವತಾಂ (ಶ್ರು) 
ವಾಲಾಗ್ರಮಾತ್ರಂ ಹೃದಯಸ್ಯ (ಅ. ಶಿ.) 
ವೇದಾ೦ತವಿಜ್ಞಾನಸುನಿಶ್ಚಿತಾರ್ಥಾಃ (ತೈ. ಉ.) 
ರಮಣೀಯಚರಣಾಃ (ಛಾಂ. ಉ.) 
ಶೈಲಂ ಲಿಂಗಮುರಸ್ನಲೇ (ಸಾ. ಉ.) 
ಸದೇವ ಸಷ್ಯಷವನ (ಛಾಂ. ಉ.) 
ಸನೋ ದೇವ (ತೈ. ಉ.) 
ಸ ಯಾವಜ್ಜೀವೋ ಮ್ರಿಯತೇ (ಶ್ರು) 
ಸರ್ವಮಿದಂ ಬ್ರಹ್ಮವಿಷ್ಣು (ಅ. ಶಿ.) 
ಸರ್ವಾನನಶಿರೋಗ್ರೀವಃ (ಶ್ವೇ. ಉ.) 
ಸಹಸ್ರಶೀರ್ಷಂ ದೇವಂ (ತೈ. ಉ.) 
(ಛಾಂ. ಉ.) 


ಸೋsಕಾಮಯತ ಬಹುಸ್ಕಾಂ 
ಸೊ 


(ಶ್ರು) 


ಸ್ಥಿರೇಭಿರಂಗೈಃ (ಯ. ಸಂ.) 


ಹೃತ್ಸುಂಡರೀಕಂ ವಿರಜಂ (ಕೈ. ಉ) 


ಅನುಬಂಧ ೨ 
ಕನ್ನಡ ಲಿಂಗಧಾರಣ ಚ೦ದ್ರಿಕೆಯಲ್ಲಿಉಪಯೋಗಿಸಿರುವ ನ್ಯಾಯಗಳ ಅಕಾರಾದಿ ಸೂಜಿ 


ನ್ಯಾಯಗಳು 
ಅಪರಿಮಿತಾಧಿಕರಣನ್ಯಾಯ 
ಐಂದ್ಯಧಿಕರಣನ್ಯಾಯ 
ಕಾವ್ಯಾರ್ಥಾಪತ್ತಿನ್ಯಾಯ 
ಕೈಮುತಿಕನ್ಯಾಯ 
ಫೃತಕಾಠಿನ್ಯನ್ಯಾಯ 
ಛಾಗಪಶುನ್ಯಾಯ 

ತುಷ್ಕುತು ದುರ್ಜನನ್ಯಾಯ 
ದಂಡಾಪೂಪಿಕಾನ್ಯಾಯ 

ನ ಹಿ ನಿಂದಾನ್ಯಾಯ 
ನಿಷಾದಸ್ಥಪತಿನ್ಯಾಯ 
ಪ್ರತ್ಯಾಸತ್ತಿನ್ಯಾಯ 
ಪಾರಿಶೇಷನ್ಯಾಯ 
ಪೂರ್ವಾಧಿಕರಣ ನ್ಯಾಯ 
ಭ್ರಮರಕೀಟಿ ನ್ಯಾಯ 
ಯವವ್ರೀಹೃಧಿಕರಣ ನ್ಯಾಯ 
ಲೋಕವೇದಾಧಿಕರಣ ನ್ಯಾಯ 
ವಿರೋಧಾಧಿಕರಣ ನ್ಯಾಯ 
ವೇದೋಪಕ್ರಮಾಧಿಕರಣ ನ್ಯಾಯ 
ಸರ್ವಂ ವಾಕ್ಯಂ ಸಾವಧಾರಣಮಿತಿ ನ್ಯಾಯ 


ಸ್ಥಾಲೀಪುಲಾಕ ನ್ಯಾಯ 


ಸುಂದೋಪಸುಂದನ್ಯಾಯ 
ಸ್ಥೂಲಾರುಂಧತೀ ನ್ಯಾಯ 


ಶ್ಯಂಖಲಾ ನ್ಯಾಯ [ಉಪೋದ್ಧಾತ] 


ಅನುಬಂಧ ೩ 


ಕನ್ನಡ ಲಿಂಗಧಾರಣಚಂದ್ರಿಕೆಯಲ್ಲಿ ಉದಾಹರಿಸಿರುವ ಆಧಾರ ಗ್ರಂಥಸೂಚಿ 


ಸಂಕೇತ ಗ್ರಂಥ 

ಅಂ. ಬ್ರಾ. ಅಂತರ್ಯಾಮಿ ಬ್ರಾಹ್ಮಣ 

ಅ. ಶಿ. ಅಥರ್ವ ಶಿಖಾ 

ಅ. ವೇ. ಅಥರ್ವಣ ವೇದ 

ಅ. ಸೂ. ಅನುಭವಸೂತ್ರ 

ಅ. ಶಿರ. ಅಥರ್ವಶಿರ ಉಪನಿಷತ್ತು 

ಆ. ಪು. ಆದಿತ್ಯ ಪುರಾಣ 

ಈ. ಉ. ಈಶಾವಾಸ್ಯ ಉಪನಿಷತ್ತು 

ಖ. ವೇ. ಖಗ್ದೇದ 

ಕ.ಉ. ಕಠೋಪನಿಷತ್ತು 

ಕೂ. ಪು. ಕೂರ್ಮಪುರಾಣ 

ಕೈ. ಉ. ಕೈವಲ್ಕೋಪನಿಷತ್ತು 
J ಗೌತ, ಸ್ಮೃತಿ 

ಚಂ. ಆ. ಚ೦ದ್ರಜ್ಞಾನಾಗಮ 

ಜಿ. ಸಂ. ಚಿದಂಬರ ಸಂಹಿತೆ 

ಛಾಂ. ಉ ಛಾ೦ದೋಗ್ಯೋಪನಿಷತ್ತು 

ಜಾ.ಉ ಜಾಬಾಲ ಉಪನಿಷತ್ತು 

ತಾ.ಉ ತಾಪನೀಯ ಉಪನಿಷತ್ತು 

ತೈ. ಆ ತೈತ್ತಿರೀಯ ಆರಣ್ಯಕ 

ತೈ. ಉ. ತೈತ್ತಿರೀಯೋಪನಿಷತ್ತು 

ನಿ.ಕಾ ನಿಶ್ಚಾಸಕಾರಿಕೆ 


ಪ. ಪು. ಪದ್ಮಪುರಾಣ 
ಪಾ.ಸ್ಕ. ಪಾರಾಶರ ಸ್ಮೃತಿ 
ಪಾ. ಪು. ಪಾರಾಶರಪುರಾಣ 
ಪಾ. ಸೂ. ಪಾಣಿನಿ ಸೂತ್ರ 
ಪೂ.ಮೀ.ಸೂ. ಪೂರ್ವಮೀಮಾಂಸಾ ಸೂತ್ರ 
ಬ್ರಂ. ಕೈ. ಪು. ಬ್ರಹ್ಮೈವರ್ತ ಪುರಾಣ 
ಬ್ರಂ. ಸೂ. ಬ್ರಹ್ಮಸೂತ್ರ 
ಬ್ರಂ. ಪು. ಬ್ರಹ್ಮಾಂಡ ಪುರಾಣ 
ಬೃ.ಉ ಬೃಹದಾರಣ್ಯಕೋಪನಿಷತ್ತು 
ಬೋ.ಗ್ಯ.ಸೂ ಬೋಧಾಯನ ಗೃಹ್ಯಸೂತ್ರ 
ಭ.ಗೀ. ಭಗವದ್ಗೀತೆ 
ಮ. ಭಾ ಮಹಾಭಾರತ 
.ಸ್ಕ್ಯ, ಮನುಸ್ಕೃತಿ 
ಮ.ನಾ.ಉ ಮಹಾನಾರಯಣೋಪನಿಷತ್ತು 
ಮುಂ.ಉ ಮು೦ಡಕೋಪನಿಷತ್ತು 
ಮು. ಆ ಮುಕುಟಾಗಮ 
ಮ್ಯ. ಆ ಮ್ಯಗೇ೦ದ್ರಾಗಮ 
ಯ.ವೇ ಯಜುರ್ವೇದ 
ಲಿಂ.ಪು ಲಿಂಗಪುರಾಣ 
ವಾ.ಆ ವಾತುಲಾಗಮ 
ವಾ.ಪು. ವಾಮನಪುರಾಣ 
ವೀ.ಧ. ಶಿ. ವೀರಶೈವ ಧರ್ಮಶಿರೋಮಜಿ 
ವೀ. ಆ. ವೀರಾಗಮ 


ಶಂ. ಸ೦. ಶಂಕರ ಸಂಹಿತೆ 

ಶಾ. ತ್ರು. ಶಾತಾತಪ ಶ್ರುತಿ 

ಶಿ. ಪು. ಶಿವರಹಸ್ಯ 

ಶಿ. ಗೀ. ಶಿವಗೀತೆ 

ಶಿ. ಶಾ. ಶಿವಧರ್ಮಶಾಸ್ತ್ರ 

ಶ್ರೀ. ಭಾ. ಶ್ರೀಕರ ಭಾಷ್ಯ 

ಶ್ವೇ. ಉ. ಶ್ವೇತಾಶ್ಚತರ ಉಪನಿಷತ್ತು 
ಸ.ದ.ನಂ. ಸರ್ವದರ್ಶನ ಸಂಗ್ರಹ 
ಸ.ಉ. ಸದಾನ೦ದ ಉಪನಿಷತ್ತು 
ಸಾ. ಜೈ. ಸಾಮಜೈಗೀಷೀಯ 
ಸಾ.ಉ. ಸಾನಂದೋಪನಿಷತ್ತು 
ಸ್ಕಾ.ಪು. ಸ್ಕಾಂದಪುರಾಣ 

ಸಿ. ಆ. ಸಿದ್ಧಾಂತಾಗಮ 

ಸ.ಶಿ. ಸಿದ್ಧಾಂತ ಶಿಖಾಮಣಿ 

ಸಿ. ಸಾ. ಸಿದ್ಧಾಂತ ಸಾರಾವಳಿ 

ಸಿ. ಶೇ. ಸಿದ್ಧಾಂತ ಶೇಖರ 

ಹಂ. ಉ. ಹಂಸೋಪನಿಷತ್ತು 


ಬೆಂಗಳೂರು ಸಿಟಿ ಚಿಕ್ಕಪೇಟೆಯಲ್ಲಿರುವ “ಉಷಾ” ಪ್ರೆಸ್ತಿನಲ್ಲಿ ಎಸ್‌. ನ೦ಜಪ್ಪನವರಿ೦ದ ಮುದ್ರಿಸಲ್ಪಟ್ಟಿತು-- 


೧ 


೧೯೫೦. 


